ಪ್ರತಿಭಾವಂತ ಸಂಸದೀಯ ಪಟುಗಳ ಬದುಕು ಬರಹಮಾಲಿಕೆ 


ಪಿ.ಎಂ. ನಾಡಗೌಡ 


ಪ್ರೊ. ಗಂಗಾಧರಯ್ಮ ಹಿರೇಮಠ 


ಪ್ರಕಟಣೆ: 


ಕರ್ನಾಟಕ ವಿಧಾನ ಮಂಡಲದ ಗ್ರಂಥಾಲಯ ಸಮಿತಿ 
ವಿಧಾನಸೌಧ, ಬೆಂಗಳೂರು - 560001 


P.M. NADAGOUDA : Eminent Parliamentarian Series Written by 


Prof. Gangadharayya Hiremath, published by Karnataka Legislative 


Assembly Secretariat, Vidhana Soudha, Bangalore-01. 


Pages - 327 +x 
Rupees - 30-00 


© 


The Secretary, 

Karnataka Legislative Assembly Secretariat, 
Vidhana Soudha, 

Bangalore-01. 


First Edition: 2005. 
Number of Copies: 2000 
Printed and Designed by: 


Government Printing Press, Bangalore-01. 


ಪಿ.ಎಂ. ನಾಡಗೌಡ : ಪ್ರತಿಭಾವಂತ ಸಂಸದೀಯ ಪಟುಗಳ ಬದುಕು 


ಬರಹಮಾಲಿಕೆ ಲೇಖಕರು: ಪ್ರೊ. ಗಂಗಾಧರಯ್ಯ ಹಿರೇಮಠ, ಪ್ರಕಟಣೆ: ಕರ್ನಾಟಕ 
ವಿಧಾನಸಭೆ ಸಚಿವಾಲಯ, ವಿಧಾನ ಸೌಧ, ಬೆಂಗಳೂರು- 1. 


© 


ಪುಟ ಸಂಖ್ಯೆ: 327 + ix 
ಬೆಲೆ: ರೂ: 30.00 
ಕಾರ್ಯದರ್ಶಿ, 


ಕರ್ವಾಟಕ ವಿಧಾನ ಸಚಿ ಸಚಿವಾಲಯ, 
ವಿದಾನ ಸೌಧ, ಬೆಂಗಳೂರು. 
ಮೊದಲನೆ ಮುದ್ರಣ: 2005 


ಪ್ರತಿಗಳು: 2,000 
ಮುದ್ರಣ ಹಾಗೂ ಮುಖಪುಟ ವಿನ್ಯಾಸ : 
ಸರ್ಕಾರಿ ಮುದ್ರಣಾಲಯ, ಬೆಂಗಳೂರು-560 001 


ವಿಧಾನ ಮಂಡಲ ಗಂಥಾಲಯ ಸಮಿತಿ 
2004-2005 


ವಿಧಾನ ಸಭಾ ಸದಸ್ಕರು ಹಾಗೂ ಉಪಸಮಿತಿ ಆಧ್ಯಕ್ಷರು 
ಜಿ.ಎಸ್‌. ಗಡದೇವರ ಮಠ 


ವಿಧಾನ ಸಭಾ ಸದಸ್ಯರು 
ಕಳಕಪ್ಪ ಜಿ. ಬಂಡಿ 
ವಿಧಾನ ಸೆಭಾ ಸದಸ್ಮರು 
ಡಾ ವೀರಬಸವಂತರೆಡ್ಡಿ ಮುದ್ದಾಲ್‌ 
ವಿಧಾನ ಸಭಾ ಸದಸ್ಕರು 
ಡಾ ವಿ.ಎಸ್‌. ಆಚಾರ್ಯ (ದನಾಂಕ 26.11.04ರವರೆಗೆ) 
ವಿಧಾನ ಪರಿಷತ್ತಿನ ಸದಸ್ವರು 
ಡಾ॥ ಎಲ್‌. ಹನುಮಂತಯ್ಯ (ದಿನಾಂಕ 26.11.04ರವರೆಗೆ) 
ವಿಧಾನ ಪರಿಷತ್ತಿನ ಸದಸ್ಯರು 
ಡಾ॥ ಚಂದ್ರಶೇಖರ ಬಿ. ಕಂಬಾರ 
ವಿಧಾನ ಪರಿಷತ್ತಿನ ಸದಸ್ಕರು 
ವಿಠಲ ಹೆರೂರು (ಬನಾಂಕ 26.11.04ರ೦ದ) 
ವಿಧಾನ ಪರಿಷತ್ತಿನ ಸದಸ್ಯರು 
ಖಾಜ್ಜಿ ಅರಶದ ಅಲಿ (ದನಾಂಕ 26.11.04ರಂದ) 


ವಿಧಾನ ಪರಿಷತ್ತಿನ ಸದಸ್ವ 


iv 


ಪತಿಭಾವಂತ ಸಂಸದೀಯ ಪಟುಗಳ ಬದುಕು ಬರಹ ಮಾಲಿಕೆ 


ಸಂಪಾದಕ ವರ್ಗ 


ಅಧಿಕಾರಿ ವರ್ಗ 


ನ 


ಕಾರ್ಯದಶಿ 


ಅದೀನ 


KN 


ಕರ್ನಾಟಕ ವಿಧಾನ ಪರಿಷತ್ತಿನ ಸಚಿವಾಲಯ 


A 
ರ್ಪಿ 


ಸಭಾಪತಿಯವರ ಕಾರ್ಯದ 


ಸಂಪಾದಕರು 


ಮುನ್ನುಡಿ 


ದೇಶದ ಸ್ವಾತಂತ್ರ್ಯ ಸುವರ್ಣ ಮಹೋತ್ಸವದ ಆಚರಣೆಯ ಅಂಗವಾಗಿ ಈ 
ದೇಶಕ್ಕಾಗಿ ದುಡಿದ ಅಗ್ರಮಾನ್ಯ ಸಂಸದೀಯ ಪಟುಗಳಾಗಿ ಕೊಡುಗೆಯನ್ನು ನೀಡಿರುವ 
ಮಹನೀಯರನ್ನು ಸ್ಮರಿಸುವುದು ನಮ್ಮಆದ್ಯ ಕರ್ತವ್ಯವಾಗಿದೆ. ಈಗಾಗಲೇ ಲೋಕಸಭಾ 
ಕಾರ್ಯಾಲಯದವರು ಇಂತಹ ಪ್ರತಿಭಾವಂತ ಸಂಸದೀಯ ಪಟುಗಳ ಬಗ್ಗೆ ಅನೇಕ 
ಕಿರುಹೊತ್ತಿಗೆಗಳನ್ನು ಹಿಂದಿ ಹಾಗೂ ಆಂಗ್ಲ ಭಾಷೆಯಲ್ಲಿ ಹೊರತಂದಿರುತ್ತಾರೆ. ಅವುಗಳಲ್ಲಿ 
ಡಾ।॥ ರಾಮಮನೋಹರ ಲೋಹಿಯಾ, ಡಾ॥। ಬಿ.ಆರ್‌. ಅಂಬೇಡ್ಕರ್‌, ಡಾ!! 
ಶಾಂಪ್ರಸಾದ್‌ ಮುಖರ್ಜಿ, ಡಾ।। ರಾಜೇಂದ್ರ ಪ್ರಸಾದ್‌ ಮೊದಲಾದ ಗಣ್ಯರ ಪುಸಕಗಳನ್ನು 
ನಾವು ಕನ್ನಡದಲ್ಲಿ ಭಾಷಾಂತರಿಸಿ ಹೊರತಂದಿರುವ ಸಂತೋಷಕರ ವಿಷಯವನ್ನು ಉಲ್ಲೇಖಸ 
ಬಯಸುತ್ತೇವೆ. 


ಹಾಗೆಯೇ, ರಾಜ್ಯದ ಸಂಸದೀಯ ಪಟುಗಳಾದ ಅನೇಕ ಮಹನೀಯರನ್ನು ಕುರಿತು 
ಕಿರುಹೊತ್ತಿಗೆಗಳನ್ನು ಸಿದ್ದಪಡಿಸಿ ಪ್ರಕಟಿಸುವ ಯೋಜನೆಯನ್ನು ಕರ್ನಾಟಕ ವಿಧಾನ ಮಂಡಲವು 
ಹಮಿಕ್ರೊಂಡಿದ್ದು, ವಿಧಾನ ಮಂಡಲದ ಗ್ರಂಥಾಲಯ ಸಮಿತಿಗೆ ವಹಿಸಲಾಗಿತ್ತು. ಈ ಉಪ 
ಸಮಿತಿಯು ಕಾರ್ಯಪ್ರವೃತ್ತವಾಗಿ ರಾಜ್ಯದ ವಿಶ್ವವಿದ್ಯಾಲಯಗಳ ವಿದ್ವಾಂಸರ ಸಹಕಾರದಿಂದ 
ಈ ಯೋಜನೆಯನ್ನು ಕಾರ್ಯಗತಗೊಳಿಸಲು ನಿರ್ಧರಿಸಿತು. 


ಈ ಪ್ರತಿಭಾವಂತ ಸಂಸದೀಯ ಪಟುಗಳ ಮಾಲಿಕೆಯಲ್ಲಿ ಈಗಾಗಲೇ 
ಶ್ರೀ ಕೆಂಗಲ್‌ ಹನುಮಂತಯ್ಯ, ಶ್ರೀ ಶಾಂತವೇರಿ ಗೋಪಾಲಗೌಡ, ಶ್ರೀ ಎಸ್‌. ನಿಜಲಿಂಗಪ್ಪ, 
ಶ್ರೀ ಕೆ.ಸಿ. ರೆಡ್ಡಿ ಶ್ರೀ ದೇವರಾಜ ಅರಸು, ಶ್ರೀ ಜೆ.ಹೆಚ್‌. ಪಟೇಲ್‌, ಶ್ರೀ ಟಿ.ಆರ್‌. 
ಶಾಮಣ್ಣ, ಶ್ರೀ ಎಸ್‌.ಡಿ. ಗಾಂವಕರ್‌, ಬಿ.ಎಲ್‌. ಸುಬ್ಬಮ್ಮ ಡಾ। ಲಂಕಾ ಸುಂದರಂ 
ಹಾಗೂ ಇನ್ನು ಹಲವು ಗಣ್ಯರ ಬಗೆಗಿನ ಪುಸ್ತಕಗಳನ್ನು ಹೊರತರಲಾಗಿದೆ. 

ಈಗ ಪ್ರೊ। ಗಂಗಾಧರಯ್ಯ ಹಿರೇಮಠ, ಇವರು ರಚಿಸಿರುವ ರಾಜ್ಯದ ಹಿರಿಯ 
ಸಂಸದೀಯ ಪಟುವಾಗಿದ್ದ ಶ್ರೀ ಪಿ.ಎಂ. ನಾಡಗೌಡರ ಬಗೆಗಿನ ಪುಸ್ತಕವನ್ನು ತಮ್ಮ 
ಮುಂದಿಡಲು ಹೆಮ್ಮೆಯೆನಿಸುತ್ತದೆ. ಈ ಪುಸ್ತಕವನ್ನು ರಚಿಸಿದ ಲೇಖಕರಿಗೆ ಹಾಗೂ ಪುಸ್ತಕವನ್ನು 
ಅಂದವಾಗಿ ಮುದ್ರಿಸಿಕೊಟ್ಟ ಸರ್ಕಾರಿ ಮುದ್ರಣಾಲಯದ ನಿರ್ದೇಶಕರಿಗೂ ಹಾಗೂ ಉಪ 
ಸಮಿತಿಯ ಅಧ್ಯಕ್ಷರಿಗೂ ಹಾಗು ಸದಸ್ಯರುಗಳಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. 


vl 


ರಾಜ್ಯದ ಪ್ರತಿಭಾವಂತ ಸಂಸದೀಯ ಪಟುಗಳ ಬಗೆಗಿನ ಈ ಪುಸಕ 
ಮಾನ್ಯ ಸದಸ್ಯರುಗಳಿಗೆ, ಸಂಶೋಧಕರಿಗೆ ಹಾಗೂ ಸಾಮಾನ್ಯ ಓದುಗರಿಗೆ ಸಂಸದೀಯ 
ವಿಷಯಗಳಲ್ಲಿ ಹೆಚ್ಚಿನ ಅನುಭವ ನೀಡುತ್ತವೆ ಮತ್ತು ಉಪೆಯುಕ್ತವಾಗುತ್ತವೆಂದು 
ಭಾವಿಸುತ್ತೇವೆ. 


ವಿ.ಆರ್‌. ಸುದರ್ಶನ್‌ ಕೃಷ್ಣ 
ಸಭಾಪತಿ ಸಭಾಧ್ಯಕ್ಷರು 
ಕರ್ನಾಟಕ ವಿಧಾನ ಪರಿಷತ್ತು ಕರ್ನಾಟಕ ವಿಧಾನ ಸಭೆ 
ಬೆಂಗಳೊರು, 


28ನೇ ಜುಲೈ 2005 


vil 


ಅರಿಕೆ 


ಸಮಾಜದಲ್ಲಿ ವ್ಯಕ್ತಿ ತನಗಾಗಿ ಮಾಡುವ' ಕಾರ್ಯವಮು ಉಪ 
ಜೀವನವಾಗುವುದು. ತನಗಾಗಿ ಅಲ್ಲದೆ ಇತರರಿಗಾಗಿ ಮಾಡಿದರೆ ಅದು ಸ 
ಜೀವನವೆನಿಸುವುದು. ಯಾರು ತಮ್ಮ ಬದುಕಿನ ಹೆಚ್ಚು ದಿನಗಳನ್ನು ನಿಸ್ಪಾರ್ಥತೆಯಿಂದ 
ಸಾರ್ವಜನಿಕ ಸೇವೆಗಾಗಿ ಮೀಸಲಾಗಿಟ್ಟು. ಆ ಮುಖಾಂತರ ತಮ್ಮ ಸೈದ್ಧಾಂತಿಕ 
ವ್ಯಕ್ತಿತ್ರವನ್ನು ನಿರ್ಮಾಣ ಮಾಡಿಕೊಂಡಿರುತಾರೋ, ಅಂಥವರ ಬದುಕಿನ ಅವಿಸರಣೀಯ 
ಘಟನೆಗಳನ್ನು ಅವರ ಮೌಲ್ಯಾಧಾರಿತ" ಜೀವನ ವಿಧಾನಗಳನ್ನು ಮತ್ತು ಅವರ 
ಸಾಧನೆ-ಸಿದ್ಧಿಗಳನ್ನು ಕುರಿತು ಗ್ರಂಥಗಳನ್ನು ರಚಿಸುವಂತದ್ದು ಬಹಳ ಅರ್ಥ 
ಪೂರ್ಣವಾದುದು. ಏಕೆಂದರೆ ಆದರ್ಶ ವ್ಯಕ್ತಿಯ ಬದುಕಿನ ವ್ಯಕ್ತಿತ್ರವೆಂದರೆ ಆ 
ಪ್ರದೇಶದ ಇತಿಹಾಸವಿದ್ದಂತೆ. 

ಈ ಹಿನ್ನೆಲೆಯಲ್ಲಿ ಪ್ರತಿಭಾವಂತ ಸಂಸದೀಯ ಪಟುಗಳ ಕುರಿತು ಪುಸಕೆ 
ಹೊರ ತರಲು ಉದ್ದೇಶಿಸಿರುವ ಕರ್ನಾಟಕ ರಾಜ್ಯದ ವಿಧಾನಮಂಡಲ 
ಸಜೆವಾಲಯದವರ ನಿರ್ಧಾರವು ನಿಜಕ್ಕೂ ಪ್ರಶಂಸನೀಯವಾದ ಕಾರ್ಯ. ಇದರಿಂದ 
ಹೊಸ ಪೀಳಿಗೆಯ ಶಾಸಕರುಗಳಿಗೆ, ಅಧಿಕಾರಿಗಳಿಗೆ ಹಾಗು ರಾಜಕೀಯ 
ಕಾರ್ಯಕರ್ತರಿಗೆ ಅವರ ಜ್ಞಾನದ ಆಳ, ವಿಚಾರಗಳ ಮಂಧವ, ಮತ್ತು ವಡುವಳಿಕೆಗಳು 
ಸ್ಪೂರ್ತಿ ನೀಡುತ್ತವೆ ಎಂದು ಭಾವಿಸುತ್ತೇನೆ. 

ಈ ಯೋಜನೆಯ ಅಡಿಯಲ್ಲಿ ಈಗಾಗಲೇ ಎಸ್‌. ನಿಜಲಿಂಗಪ್ಪ, ಕೆಂಗಲ್‌ 
ಹನುಮಂತಯ್ಯ, ಕಡಿದಾಳ ಮಂಜಪ್ಪ, ವಿರೇಂದ್ರ ಪಾಟೀಲ, ಶಾಂತವೇರಿ 
ಗೋಪಾಲಗೌಡ, ಬಿ.ಜಿ. ಬಣಕಾರ್‌, ಡಿ. ದೇವರಾಜ ಅರಸು, ಬಿ. ರಾಚಯ್ಯ, 
ಅವರ ಕೃತಿಗಳು ಪ್ರಕಟಗೊಂಡಿವೆ. 


ಅಂಥಹ ಮಾಲಿಕೆಯ ಅಡಿಯಲ್ಲಿ ಕರ್ನಾಟಕ ರಾಜಕಾರಣದ ಅಪರೂಪದ 
ವ್ಯಕ್ತಿತ್ರವುಳ್ಳ ಶ್ರೇಷ್ಠ ರಾಜಕೀಯ ಮುತ್ಸದ್ದಿ ಪಿ.ಎಂ. ನಾಡಗೌಡರನ್ನು ಕುರಿತು 
ಪುಸ್ತಕ ರಚಿಸುವ ಜವಾಬ್ದಾರಿಯನ್ನು ಕರ್ನಾಟಕ ವಿಧಾನ ಮಂಡಲ ಸಚಿವಾಲಯದ 
ಗ್ರಂಥಾಲಯ ಉಪಸಮಿತಿಯ ಅಧ್ಯಕ್ಷರು ಹಾಗೂ ಸದಸ್ಯರು ನನಗೆ ಒಪ್ಪಿಸಿದಾಗ 
ನಾಮು ಅದನ್ನು ಸಂತೋಷದಿಂದ ಒಪ್ಪಿಕೊಂಡಿದುದರ ಫಲವಾಗಿ ಪ್ರಸ್ತುತ ಈ 
ಗ್ರಂಥವು ರಚಿಸಲ್ಪಟ್ಟಿದೆ. 

ಶ್ರೀ ಪಿ.ಎಂ. ನಾಡಗೌಡರು 1958, 1960, 1966 ಹಾಗೂ 1972 ರಲ್ಲಿ 
ವಿಧಾನ ಪರಿಷತ್ತಿನ ಸದಸ್ಯರಾಗಿ ಶ್ರೀ ಎಸ್‌. ನಿಜಲಿಂಗಪ್ಪ ಹಾಗೂ ಶ್ರೀ ವಿರೇಂದ್ರ 
ಪಾಟೀಲರ ಸರ್ಕಾರದಲ್ಲಿ ಸಚಿವರಾಗಿ ಅವರು ರಾಜ್ಯಕ್ಕೆ ಮತ್ತು ತಮ್ಮ ಕ್ಷೇತ್ರಕ್ಕೆ 
ಸಲ್ಲಿಸಿದ ಸೇವೆ ಆಮೋಘುವಾದದ್ದು. ಪಿ.ಎಂ. ನಾಡಗೌಡರು ಸರಳ, ಸಜ್ಜನಿಕೆಯುಳ್ಳ 
ವಿಚಾರವಂತರು, ರಾಜಕೀಯ ಪರಿಣಿತರು ಅವರು ಶಾಸನ ಸಭೆಯಲ್ಲಿ ಮಂಡಿಸಿದ 
ವಿಚಾರಗಳು ಅತ್ಯಂತ ಮೌಲಿಕವಾದವುಗಳಾಗಿವೆ. 


vil 


ಶ್ರೀ ಪಿ.ಎಂ. ನಾಡಗೌಡರು ಜೀವನ ಚರಿತ್ರೆ ಮತ್ತು ವ್ಯಕ್ತಿತ್ತ ಬರಹವನ್ನು 
ಬರೆಯುವಲ್ಲಿ ನನಗೆ ಸಹಾಯ ಮಾಡಿದ ಅವರ ಸುಪುತ್ರರಾದ ಡಾ. ಎಂ.ಪಿ. 
ನಾಡಗೌಡ, ಎಂ.ಎಲ್‌.ಸಿ. ಅವರ ಧರ್ಮಪತ್ನಿ ಶ್ರೀಮತಿ ಮಧುರಾ ನಾಡಗೌಡ, 
ಶ್ರೀ ಸಂಗನಗೌಡ, ಶ್ರೀ ಪಾಲಾಕ್ಷ ಬಾಣದ, ಶ್ರೀ ಪಿ.ಎಂ. ನಾಡಗೌಡರ ಧರ್ಮಪತ್ನಿ 
ಶ್ರೀಮತಿ ಕಾಶಿಬಾಯಿ ನಾಡಗೌಡ ಅವರಿಗೆ ನನ್ನ ವಂದನೆಗಳು. 


ಈ ಗ್ರಂಥವನ್ನು ಸಿದ್ಧಪಡಿಸುವಲ್ಲಿ ನೆರವಾದ ವಿಧಾನಸಭೆಯ ಸಚಿವಾಲಯದ 
ಕಾರ್ಯದರ್ಶಿಗಳಾದ ಸನ್ಮಾನ್ಯ ಶ್ರೀ ಟಿ. ರಾಜಣ್ಣನವರು, ಅಪರ ಕಾರ್ಯದರ್ಶಿಗಳಾದ 
ಶ್ರೀ ಎಸ್‌.ಬಿ. ಪಾಟೀಲರು ಹಾಗೂ ಉಪಕಾರ್ಯದರ್ಶಿಗಳಾದ ಶ್ರೀ ಕೆ. ಚಿನ್ನ್ತಾಮಿಯವರು. 
ಅಧೀನ ಕಾರ್ಯದರ್ಶಿಗಳಾದ ಪ್ರೀ ಮಿರ್ಜಾ ಮೆಹ್ಲಿ, ಈ ಮೊದಲು ಅಧೀನ 
ಕಾರ್ಯದರ್ಶಿಗಳಾಗಿದ್ದ ಶ್ರೀ ಎಚ್‌. ಎಸ್‌. ಜಗನ್ನಾಥ್‌ ಹಾಗೂ ಉಪ ಕಾರ್ಯದರ್ಶಿಗಳಾದ 
ಶ್ರೀ ಬಸವರಾಜು ಸಂಶೋಧನಾ ವಿಭಾಗದ ಅಧಿಕಾರಿಗಳಾದ ಶ್ರೀಮತಿ ವಸಂತಕುಮಾರಿ, 
ಶ್ರೀಮತಿ ಅನುಸೂಯದೇವಿ, ಶ್ರೀಮತಿ ಅಕ್ಕಮಹಾದೇವಿಯವರನ್ನು ಸಿಬ್ಬಂದಿಗಳಾದ ಶ್ರೀ 
ದಯಾನಂದ ತುಳಸೀಗೇರಿ, ಪ್ರೀ ವಿ. ಮಂಜುನಾಥ್‌, ಶ್ರೀ ಎ.ಎನ್‌. ಮುನಿರಾಜು, 
ಶ್ರೀ ಗೋಪಾಲಕೃಷ್ಣ ಅವರನ್ನು ಈ ಸಂದರ್ಭದಲ್ಲಿ ಸರಿಸುತ್ತೇನೆ. 

ಕರ್ನಾಟಕ ವಿಧಾನಪರಿಷತ್ತಿನ ಮಾನ್ಯ ಸಭಾಪತಿಗಳಾದ ಶ್ರೀ ವಿ.ಆರ್‌. ಸುದರ್ಶನ್‌ 
ಅವರಿಗೆ, ಗ್ರಂಥಾಲಯ ಉಪಸಮಿತಿಯ ಚೇರವ್‌ರಾದ ಶ್ರೀ ವಿಶ್ವನಾಥ್‌ ಪಾಟೀಲ್‌ 
ಹೆಬ್ಬಾಳ, ಸದಸ್ಯರಾದ ಡಾ: ವೀರ ಬಸವಂತರೆಡ್ಡಿ ಮುದ್ದಾಲ್‌, ಡಾ: ಎಲ್‌. ಹನುಮಂತಯ್ಯ, 
ಡಾ: ಚೆಂದ್ರಶೇಖರ ಕಂಬಾರ, ಡಾ: ವಿ.ಎಸ್‌. ಆಚಾರ್ಯ ಹಾಗೂ ಶ್ರೀ ಕಳಕಪ್ಪ ಜಿ. 
ಬಂಡಿಯವರಿಗೂ, ಈ ಕೃತಿ ಅಂದವಾಗಿ ಹೊರಬರಲು ಹಸ್ತಪ್ರತಿಯನ್ನು ಪರಿಶೀಲಿಸಿ 
ಸಲಹೆ ಸೂಚನೆಗಳನ್ನು ನೀಡಿದ ಶ್ರೀ ಎಲ್‌.ಎನ್‌. ಮುಕುಂದರಾಜು ಅವರನ್ನೂ 
ಈ ಸಂದರ್ಬದಲ್ಲಿ ಸರಿಸುತ್ತೇನೆ. 

ನನ್ನ ಕಾರ್ಯಗಳಿಗೆಲ್ಲಾ ಸಂಪೂರ್ಣ ಸಹಾಯಕರಾಗಿ ನೆರವಾಗುವ ಧರ್ಮಪತ್ನಿ 
ಶ್ರೀಮತಿ ಸರ್ವಮಂಗಳಾ ಹಿರೇಮಠ ಚಿ: ನೂತನ, ನಿಸರ್ಗ ಇವರನ್ನು ನೆನಪಿಸಿಕೊಳ್ಳುವೆ. 


ಗಂಗಾಧರಯ್ಯ ಹಿರೇಮಠ 
ಉಪನ್ಯಾಸಕರು 

ಫೋನ್‌ : 9880093613 

ಸರ್ಕಾರಿ ಪದವಿ ಕಾಲೇಜು 

ಶಹಾಪುರ ಜಿಲ್ಲೆ: ಗುಲಬರ್ಗಾ. 585223 


ಸ್‌ 


ಪರಿವಿಡಿ 


ಭಾಗ - ಒಂದು 


ಪಿ.ಎಂ. ನಾಡಗೌಡರ ಸಂಕ್ಷಿಪ್ತ ಜೀವನ ಪರಿಚಯ 


ಭಾಗ - ಎರಡು 


11-36 


ಕ್ಷೇತ್ರದ ಅಭಿವೃದ್ದಿಗಾಗಿ ಮಾಡಿದ ಕಾರ್ಯಗಳು ಮತ್ತು ಸಾಧನೆಗಳು 


ಬಾಗ - ಮೂರು 


ಶಾಸನ ಸಬೆಯಲ್ಲಿ ಪಿ.ಎಂ. ನಾಡಗೌಡರ ವಿಚಾರಗಳು 


- 
. 


ಪಂಚವಾರ್ಷಿಕ ಯೋಜನೆಗಳು 
ರಾಜ್ಯಪಾಲರ ಭಾಷಣದ ಮೇಲಿನ ಚರ್ಚೆ 
ಆಯವ್ಯಯ ಅಂದಾಜು ಪಟ್ಟಿಯ ಚರ್ಚಿ 
ಸಹಕಾರ ಸಂಘಗಳನ್ನು ಕುರಿತು 

ಜನತಾ ಬಜಾರ ಯೋಜನೆ 
ಪೆಂಚಾಯತ್‌ ರಾಜ್‌ 

ವಿವಿಧ ವಿಷಯಗಳ ಮಸೂದೆ ಕುರಿತು 
ಇನ್ನಿತರ ವಿಷಯಗಳ ಚರ್ಚಿ 


00. a RR 


ಬಾಗ - ನಾಲ್ಕು 
ಗಣ್ಯರ ದೃಷ್ಟಿಯಲ್ಲಿ ಪಿ.ಎಂ. ನಾಡಗೌಡರು 
ಬಾಗ - ಐದು 
ಭಾವಚಿತ್ರಗಳಲ್ಲಿ ನಾಡಗಾಡರು 


37-63 
64-81 
82-146 
147-173 
174-179 
180-198 
199-275 
2716-301 


302-318 


ಭಾಗ ಚ ಒಂದು 


ಪಿ.ಎಂ. ನಾಡಗೌಡರ 
ಸಂಕ್ಷಿಪ್ತ ಜೀವನ ಪರಿಚಯ 


ಜನನ 


ಧಾರವಾಡ ಜಿಲ್ಲೆಯ ನವಲಗುಂದ ತಾಲ್ಲೂಕಿನ ನಾಯಕನೂರು ಗ್ರಾಮದಲ್ಲಿ ದಿನಾಂಕ 

01.01.1918 ರಂದು ಪಿ.ಎಂ. ನಾಡಗೌಡ (ಪರೂತಗೌಡ) ರು ಜನಿಸಿದರು. ಇವರು 
ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲ್ಲೂಕಿನ ಚಿತ್ರನಾಡಗಿ ಎಂಬ ಗ್ರಾಮದ 
ಪ್ರಸಿದ್ಧನಾಡಗೌಡರ ಮನೆತನದ ಶ್ರೀ ಮಲ್ಲನಗೌಡ ಹಾಗೂ ಸೌಭಾಗ್ಯವತಿ ಬಸಮ್ಮನವರ 
ಜೇಷ್ಠ ಸುಪುತ್ರರು. 

ತಂದೆ ಮಲ್ಲನಗೌಡರು ವರ್ತನದಾರರು (ಕೃಷಿಕರು) ಇವರ ಕುಟುಂಬಕ್ಕೆ 
ನಾಡಗೌಡರೆಂಬ ಪ್ರತೀತಿಗೆ ಕ್ರಿ.ಶ. 1126 ರಿಂದಲು ಇತಿಹಾಸವಿದೆ. ಲಭ್ಯಮಾಹಿತಿಯ 
ಪ್ರಕಾರ ಇವರ ಮನೆತನದ ಮೂಲಪುರುಷರು ಕಂಚಿಕಾಮಕೋಟಿಯವರು, ಅಲ್ಲಿ ಇವರದು 
ದೇಶಗತಿ ಮನೆತನ. ಕಾಲಕ್ರಮೇಣ ಅಲ್ಲಿಂದ ವಿಜಾಪುರ ಸೀಮೆಗೆ ಬಂದವರೆಂದು 
ತಿಳಿದುಬರುವುದು. ಬಿಜಾಪುರದ ಆದಿಲಶಹನಿಂದ ಸನ್ನಾನ ಹಾಗೂ ಗೌರವಾದರಗಳನ್ನು 
ಪಡೆಯುವುದರೊಂದಿಗೆ ಐದು ಹಳ್ಳಿಯ ಉಂಬಳಿ ಪಡೆದ ಈ ಮನೆತನದ ಹಿರಿಯರು 
"ನಾಡಗೌಡರೆಂಬ' ಬಿರುದಾಂಕಿತದಿಂದ ಜನಸಾಮಾನ್ಯರ, ಹಿಂದುಳಿದವರ ಬಗ್ಗೆ 
ಅಭಿಮಾನವಿಟ್ಟು ಅವರನ್ನು ಅಪ್ಪಿಕೊಂಡು ಜನಸೇವೆಯಲ್ಲಿಯೇ ನಿರತವಾಗಿರುವ ಪರಂಪರೆ 
ಹಾಗೂ ಇತಿಹಾಸವು ಮಾಹಿತಿಯಿಂದ ಲಭ್ಯವಾಗುವುದು. 

ಪ್ರೀತಿ, ವಾತ್ಸಲ್ಕ, ಅನುಕಂಪ, ದಯಾಗುಣಗಳಿಗೆ ಸಿರಿತನ-ಬಡತನ ಅಡ್ಡ 
ಬರಲಾರವು. ಮಾನವೀಯ ಮೌಲ್ಕವನ್ನು ಅಳವಡಿಸಿಕೊಂಡು ಜನಹಿತಕಾರಿಯಾಗಿರುವ 
ಈ ಮನೆತನವು ಉತ್ತರ ಕರ್ನಾಟಕದಲ್ಲಿಯೇ ಪ್ರಸಿದ್ಧಿಯ ಪ್ರತೀತಿ ಪಡೆದಿದೆ. 


ಬಾಲ್ಮಜೀವನ 


ಮಲ್ಲನಗೌಡ ಬಸಮ್ಮ ದಂಪತಿಗಳಿಗೆ ಬಹಳ ದಿನಗಳ ಕಾಲ ಸಂತಾನ 
ಪ್ರಾಪಿಯಾಗಲಿಲ್ಲ, ಕೆಲವು ದಿನಗಳೆ ನಂತರ ಏಕಮೇವ ಪ್ರೀತಿಯ ಪುತ್ರನಾಗಿ ಜನಿಸಿದ 
ಮಗುವಿಗೆ ಮಲ್ಲನಗೌಡರು "ಪರೂತಗೌಡ” ಎಂದು ಲಿಂಗೆಕ್ಕ ತಮ್ಮ ತಂದೆಯ ಹೆಸರನ್ನಿಟ್ಟು 
ಹರ್ಷಿಸಿದದು. 

ಮಗು ಮುದ್ದಾಗಿ ಬೆಳೆಯಿತು. ಈ ಪುಟ್ಟಗೌಡ ನಾಡಿನಗೌಡನಾಗಿ 
ಬೆಳೆಯಲಿದ್ದಾನೆಂದು ತಪಸ್ವಿ ಶ್ರೀ ವಿಜಯಮಹಾಂತ ಸ್ವಾಮಿಗಳು ಇಲ್‌ಕಲ್‌ ಇವರು 
ಆಶೀರ್ವದಿಸಿದಾಗ ತಂದೆ ತಾಯಿಗಳು ಹರ್ಷ ವ್ಯಕ್ತ ಪಡಿಸಿದ್ದರು. ಬಾಲ್ಯ ಜೀವನ ಮಹತ್ವದ 
ಹಂತ. "ಮೂರು ವರ್ಷದ ಬುದ್ಧಿನೂರು ವರ್ಷವೆಂಬಂತೆ' ಬಾಲ್ಯದಲ್ಲಿಯೇ ಕುಟುಂಬದ 


4 ಪಿ.ಎಂ. ನಾಡಗೌಡ 


ಪರಿಸರ ಪರೂತಗೌಡನನ್ನು (ಪಿ.ಎಂ. ನಾಡಗೌಡ) ಚೆನ್ನಾಗಿ ರೂಪುಗೊಳ್ಳಲು 
ಸಹಾಯಕಾರಿಯಾಯ್ತ. ತಂದೆ ಕೃಷಿಕ, ತಾಯಿ ಸಾತ್ಲಿಕ ದಯಾಪರತೆಯುಳ್ಳ ಆದರ್ಶ ಗೃಹಿಣಿ. 
ಇವರ ಆತ್ಮೀಯ ಸಂಬಂಧಗಳು ಬಾಲಕನ ಚುರುಕು ಬುದ್ಧಿಗೆ ಸಹಾಯಕವಾದವು. ಬಾಲಕ 
ಪರೂತಗೌಡನಿಗೆ ಅಣ್ಣಪ್ಪಗೌಡನೆಂದು ಗೆಳೆಯರು ಕರೆಯುತ್ತಿದ್ದರು. ಅಕ್ಕರೆಯಿಂದ ಅವರ 
ಚಿಕ್ಕಪ್ಪ ಮಂಟೆಪ್ಪನವರು ಇಟ್ಟ ಉಪನಾಮವೂ ಇದಾಗಿದೆ. 

ಬಾಲಕನಿದ್ದಾಗ ನಾಡಗೌಡ ಅಣ್ಣಪ್ಪನಿಗೆ ಗೆಳೆಯರ ಒಡನಾಟವೆಂದರೆ ಅಚ್ಚು 
ಮೆಚ್ಚು. ಅವರೊಂದಿಗೆ ಕೂಡಿಕೊಂಡು ಓದುವಾಗಲೂ ಅನ್ಯೋನ್ಯತೆ; ಆಡುವಾಗಲೂ 
ಅಷ್ಟೇ ಸ್ನೇಹಪರತೆ, ಮೇಲು-ಕೀಳೆಂಬ, ಬಡವ-ಬಲ್ಲಿದರೆಂಬ, ದಡ್ಡ-ಜಾಣರೆಂಬ ತಾರತಮ್ಮ 
ವೆಸಗದೆ ಸಂಘ ಜೀವಿಯಾಗಿ ಎಲ್ಲರೊಂದಿಗೆ ಬೆರೆತು ಅಚ್ಚು-ಮೆಚ್ಚಿನವನಾದ ಈತನನ್ನು 
ಇಡೀ ಗ್ರಾಮದ ಜನತೆ ಮೆಚ್ಚಿಕೊಂಡಿತ್ತು. ಅಪ್ಪಿಕೊಂಡಿತ್ತು. 

ಬಾಲ್ಕದಲ್ಲಿದ್ದಾಗ ಒಂದು ಪ್ರಸಂಗವೆಂದರೆ ಅನೇಕ ಗೆಳೆಯರಲ್ಲಿ ಇವರಿಗೆ ಹರಿಜನ 
ಹೆನುಮನು ಒಬ್ಬ. ಊರ ಮುಂದಿನ ಹಳ್ಳದಲ್ಲಿ ಎಲ್ಲರು ಈಜಾಡುವಾಗ ಹರಿಜನ - 
ಹನುಮನ ಅಂಗಿ ನೀರಿನ ಸೆಳುವಿಗೆ ಕಳೆದು ಹೋಯಿತು. ಎಲ್ಲಾ ಗೆಳೆಯರು ಕಷ್ಟಪಟ್ಟು 
ಹುಡುಕಿದರು ಸಿಗಲಿಲ್ಲ. ಅಂಗಿಯಿಲ್ಲದ ಹನುಮ ಬರಿ ಮೈಯಿಂದ ರೋದಿಸಹತ್ತಿದ. ಆಗ 
ಅಣ್ಣಪ್ಪ (ಪರೂತಗೌಡ) "ಹನುಮ ನನ್ನ ಅಂಗಿಯನ್ನು ಹಾಕಿಕೋ-ನಾನು ಮನೆಯಲ್ಲಿ ಬ್ಯಾರೆ 
ಅಂಗಿ ಹಾಕಿ ಕೊಳ್ಳುತ್ತೇನೆ' ಎಂದು ತನ್ನ ಅಂಗಿ ಕೊಟ್ಟಿದ್ದು ಗ್ರಾಮಕ್ಕೆಲ್ಲ ಸುದ್ದಿಯಾಗಿತ್ತು. 
ಇಂತಹ ಅನೇಕ ಉದಾಹರಣೆಗಳು ಪಿ.ಎಂ. ನಾಡಗೌಡರ ಬಾಲ್ಯ ಜೀವನಕ್ಕೆ ಸಂಬಂಧಿಸಿದಂತೆ 
ಲಭ್ಯವಾಗುತ್ತವೆ. ಬಾಲ್ಕದಿಂದಲು ಆತನಿಗೆ ಪರೋಪಕಾರ, ದಯೆ, ಕರುಣೆಗಳು ಇದ್ದವು 
ಎಂಬುದಕ್ಕೆ ಇಂತಹ ಅನೇಕ ಸಂಗತಿಗಳು ಸಾಕ್ಷಿಯಾಗಿ ನಿಲ್ಲುತ್ತವೆ. 


ಶಿಕ್ಷಣ 


ಪಿ.ಎಂ. ನಾಡಗೌಡರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಹಟ್ಟುರಾದ ಚಿತ್ರವಾಡಗಿ 
ಗ್ರಾಮದಲ್ಲಿ ಮುಗಿಸಿದರು. ತಂದೆಯ ಸಹೋದರ (ಚಿಕ್ಕಪ್ಪ) ಮಂಟೆಪ್ಪನವರು 1918ರಲ್ಲಿ 
ಮೆಟ್ರಿಕ್‌ ಪಾಸಾಗಿ, 1922ರಲ್ಲಿ ಕರ್ನಾಟಕ ಕಾಲೇಜಿನಿಂದ ಬಿ.ಎ. ಪದವೀಧರರಾಗಿ, 
ನಂತರ ಕಾನೂನು ಪದವಿಯನ್ನು ಪೂರೈಸಿಕೊಂಡು 1924ರಲ್ಲಿ ಬಾಗಲಕೋಟೆಯಲ್ಲಿ ವಕೀಲ 
ವೃತ್ತಿಯನ್ನು ಆರಂಭಿಸಿದ್ದರು. 
ತನ್ನ ಅಣ್ಣ ಮಲ್ಲನಗೌಡ ಕೃಷಿಕನಾಗಿದ್ದರಿಂದ ಆಗಾಗ ಚಿತ್ತ್ರವಾಡಿಗಿಗೆ ಬಂದು 
ಮನೆತನದ ಯೋಗಕ್ಷೇಮ ವಿಚಾರಿಸಿಕೊಂಡ್ಲುಹೋಗುತ್ತಿದ್ದರು. ತನ್ನ ಭವಿಷ್ಯಕ್ಕೆ ಅಣ್ಣ 
ಶ್ರಮಿಸಿರುವುದರಿಂದ ಅಣ್ಣನ ಬಗ್ಗೆ, ಪ್ರೀತಿಯ ಮಗನು ಪರೂತಗೌಡನ ಬಗ್ಗೆ ವಿಶೇಷ 
ಕಾಳಜಿ ಮತ್ತು ಪ್ರೀತಿಯನ್ನು ಹೊಂದಿದ್ದ. ಅಣ್ಣನ ಧರ್ವಪತ್ಲಿ ಬಸಮನೆಂದರೆ ವಕೀಲ 


ಪುತಿಭಾವಂತ ಸಂಸದೀಯ ಪಟು 


ಮಂಟೆಪ್ಪನವರಿಗೆ ತಾಯಿಯ ಸ್ವರೂಪ. ಚಿತ್ತವಾಡಗಿಯಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು 
ಕಲಿಯುವಾಗ ಶಾಲೆಯಲ್ಲಿ ಪಿ.ಎಂ. ನಾಡಗೌಡರು ತೀಕ್ಷ್ಮಬುದ್ದಿಯ ವಿದ್ಯಾರ್ಥಿ 
ಅನ್ನಿಸಿಕೊಂಡಿದ್ದ. ಅಲ್ಲಿ ಗುರುಗಳು ಹೇಳುವ ಪಾಠವನ್ನು ಮನದಟ್ಟು ಮಾಡಿ, ಕ್ರಮಬದ್ಧವಾಗಿ 
ಒಪ್ಪಿಸಿ ಶಿಕ್ಷಕರಿಂದ "ಸೈ' ಎನ್ನಿಸಿಕೊಳ್ಳುತ್ತಿದ್ದ. ಬರೀ ಅಭ್ಯಾಸದಲ್ಲಿ ಮೈಮರೆಯದೇ ಅನೇಕ 
ಸ್ನೇಹಿತರನ್ನು ಕಟ್ಟಿಕೊಂಡು ಆಟಗಳಲ್ಲಿ ತಲ್ಲೀನನಾಗುತ್ತಿದ್ದ. 

ಒಂದು ದಿನ ಶಾಲೆಯ ಶಿಕ್ಷಕರು ವಕೀಲರಾಗಿದ್ದ ಮಂಟೆಪ್ಪನವರಿಗೆ ಮಗು 
ಪರೂತಗೌಡನ ಚಾಣಾಕ್ಷತನವನ್ನು, ಬುದ್ದಿವಂತಿಕೆಯನ್ನು ಪ್ರಶಂಸಿಸಿದರು. ಮಂಟೆಪ್ಪನವರಿಗೆ 
ಮತ್ತಷ್ಟು ಅಭಿಮಾನ, ಪ್ರೀತಿ ಉಕ್ಕಿಬಂದು ಈತನನ್ನು ಬಾಗಲಕೋಟೆಗೆ ಕರೆದುಕೊಂಡು 
ಹೋಗಲು ನಿರ್ಧರಿಸಿದರು. 


ಹೀಗಾಗಿ ಪರೂತಗೌಡರ ಮಾಧ್ಯಮಿಕ ಹಾಗೂ ಪ್ರೌಢ ಶಿಕ್ಷಣವು ಬಾಗಲಕೋಟೆಯ 
ಬಸವೇಶ್ವರ ಶಾಲೆಯಲ್ಲಿ ಮುಗಿಯಿತು. ಚಿಕ್ಕಪ್ಪ ಮಂಟೆಪ್ಪನವರು ಬಿಜಾಪುರ ಜಿಲ್ಲೆಯ 
ಪ್ರಮುಖ ಮುಂದಾಳುಗಳಲ್ಲಿ ಒಬ್ಬರಾಗಿದ್ದರು. ಅವರು ಕೇವಲ ವಕೀಲರಾಗಿರದೇ ಸಹಕಾರ 
ಕ್ಷೇತ್ರದ ಧುರೀಣರಾಗಿ ಜಿಲ್ಲೆಯಲ್ಲಿಯೇ ಮಂಚೂಣಿಯ ಸ್ಥಾನದಲ್ಲಿದ್ದರು. ಮನೆಯಲ್ಲಿ ಸಹ 
ಜನ ಜಂಗುಳಿ, ಸಭೆ, ರಾಜಕೀಯ ಧುರೀಣರ ಸಮಾವೇಶ, ಚರ್ಚೆ, ವಾದ ವಿವಾದ 
ನಡೆಯುತ್ತಿದ್ದವು. ಸಹಕಾರ ಚಳುವಳಿಯ ಚರ್ಚೆ, ಜನರು ತಮ್ಮ ಕಷ್ಟ ಸುಖಗಳಿಗಾಗಿ 
ಬರುವುದು. ಇವೆಲ್ಲವೂ ವಿದ್ಯಾರ್ಥಿಯಾಗಿದ್ದ ಪರೂತಗೌಡ (ಏಿ.ಎಂ. ನಾಡಗೌಡ) ರ 
ಮನಸ್ಸಿನ ಮೇಲೆ ಬಹಳಷ್ಟು ಪ್ರಭಾವ ಬೀರಿದವು. 


ಶಾಲೆಯ ವಿದ್ಯಾಭ್ಯಾಸದೊಂದಿಗೆ ಮನೆಯ ರಾಜಕೀಯ ಜೀವನ, ಸಾಮಾಜಿಕ 
ಸಂಘಟನೆಗಳ ಕುರಿತಾದ ಆಸಕ್ತಿ, ಅಭಿರುಚಿ ಪರೂತಗೌಡನಿಗೆ ಮನೆಯೇ ರಾಜಕೀಯ 
ಶಿಕ್ಷಣದ ಪಾಠ ಶಾಲೆಯಾಯಿತು. ನಾಡಗೌಡರು ದ್ವಿತೀಯ ವರ್ಷ ಇಂಟರ್‌ ಮಿಡಿಯೆಟ್‌ 
ಓದುತ್ತಿದ್ದಾಗ ತಂದೆ-ತಾಯಿಗಳು ತೀರಿಕೊಂಡರು. ಈ ಸಂದರ್ಭದಲ್ಲಿ ದೇಶದಲ್ಲಿ ಸ್ವಾತಂತ್ರ, 
ಸಂಗ್ರಾಮದ ಬಿಸಿ ದೇಶವ್ಯಾಪಿಯಾಗಿತ್ತು. ಈ ಸನ್ನಿವೇಶವು ಗೌಡರಿಗೆ ಬಹಳಷ್ಟು ಪ್ರಭಾವ 
ಬೀರಿತು. ಗಾಂಧೀಜಿಯವರ ವಿಚಾರ ಸರಣೆಯಲ್ಲಿ ನಂಬಿಕೆ ಇಟ್ಟು ತಾವು ಸ್ವಾತಂತ್ರ, 
ಸಂಗ್ರಾಮದ ಚಳುವಳಿಯಲ್ಲಿ ಪಾಲ್ಗೊಳ್ಳಬೇಕೆಂದು ವಿಚಾರಿಸುವ ಸಂದರ್ಭದಲ್ಲಿಯೇ 
ಚಿಕ್ಕಮ್ಮನವರೂ ತೀರಿಕೊಂಡರು. ಈ ಆಘಾತ ನಾಡಗೌಡರನ್ನು ಸ್ವಾತಂತ್ರ , ಸಂಗ್ರಾಮದಲ್ಲಿ 
ಕ್ರಿಯಾಶೀಲರಾಗಿ ಪಾಲ್ಗೊಳ್ಳಲು ಅಡ್ಡಿಯನ್ನುಂಟುಮಾಡಿತು. 


ಪರೂತಗೌಡರಿಗೆ ತಂದೆ, ತಾಯಿ, ಹಾಗೂ ಚಿಕ್ಕಮನವರು ತೀರಿಕೊಂಡಾಗ 
ಕುಟುಂಬದಲ್ಲಿ ಸಾಕಷ್ಟು ಸಮಸ್ಯೆ ತಲೆದೋರಿತು. ಚಿಕ್ಕಪ್ಪ ಮಂಟೆಪ್ಪನವರಿಗೆ ಚಿತ್ತ ವಾಡಗಿಯ 
ಮನೆತನದ ಉಸ್ತುವಾರಿ ಹಾಗೂ ಬಾಗಲಕೋಟೆಯಲ್ಲಿಯ ತನ್ನ ವಕೀಲ ವೃತ್ತಿ ಸಾಮಾಜಸೇವೆ 
ಎಲ್ಲವನ್ನು ನೋಡಿಕೊಳ್ಳುವ ಅನಿವಾರೃತೆವಂಟಾಯಿತು. ಈ ಸಂದರ್ಭದಲ್ಲಿ ಪರೂತಗೌಡನನ್ನು 


6 ಪಿ.ಎಂ. ನಾಡಗೌಡ 


ಚಿತ್ತವಾಡಗಿಗೆ ಕಳಿಯಿಸಿ ಮನೆತನದ ಉಸ್ತುವಾರಿ ನೋಡಿಕೊಳ್ಳಲು ಕಳಿಯಿಸುವುದು 
ಯೋಗ್ಯವಲ್ಲವೆಂದು ತಿಳಿದ ಮಂಟೆಪ್ಪನವರು ಎಲ್ಲಾ ಜವಾಬ್ದಾರಿಯನ್ನು ತಾವೇ ನಿರ್ವಹಿಸ 
ಹತಿದರು. 


ಪರೂತಗೌಡನಿಗೆ (ಪಿ.ಎಂ. ನಾಡಗೌಡ) ಬಾಳ ಭವಿಷ್ಯ ಬೆಳಗಿಸಲು ಮುಂದಿನ 
ಶಿಕ್ಷಣಕ್ಕಾಗಿ ಬೆಳಗಾವಿಯ ರಾಜಾ ಲಖಮನಗೌಡ "ಲಾ? ಕಾಲೇಜಿಗೆ ಪ್ರವೇಶಕೊಡಿಸಿ . 
ಕಾನೂನು ಪದವಿಯನ್ನು ಅಭ್ಯಾಸ ಮಾಡಲು ಅನುವು ಮಾಡಿಕೊಟ್ಟರು. 


ಕಾನೂನು ಶಾಸ್ತ್ರ ಅಭ್ಯಾಸ ಮಾಡುವಾಗ ಅಲ್ಲಿಯ ಸ್ನೇಹಿತರು, ಪರೂತಗೌಡನನ್ನು 
ಅಣ್ಣನೆಂದೇ ಭಾವಿಸುತ್ತಿದ್ದರು. ಜಾತಿ, ಮತ, ಭೇದ, ಎನ್ನದೆ ಎಲ್ಲರಿಗೂ ಧಾರಾಳವಾಗಿ 
ಸಹಾಯ ಮಾಡುವ ಸ್ವಭಾವ ಇವರದು. ಅಲ್ಲದೆ ಇವರಿಗೆ ಮುಸ್ಲಿಂ, ಮರಾಠಾ, ಕೈಸ್ತ 
ಸ್ನೇಹಿತರು ಬಹಳಷ್ಟಿದ್ದರು. 

ಸರಳ-ಅತ್ತೀಯ ಒಡನಾಟದಿಂದ ಅನೇಕ ಗೆಳೆಯರೊಂದಿಗೆ ಕಾಲೇಜಿನಲ್ಲಿ ಎಲ್ಲರ 
ಪ್ರೀತಿಗೆ ಪಾತ್ರರಾದ ನಾಡಗೌಡರಿಗೆ ಎಸ್‌. ಎ. ಬಾಳಿ, ದೇಸಾಯಿ, ಶೆಟ್ಟಿರ್‌, ಶಂಕರಗೌಡ 
ಮುಂತಾದವರು ಸಹ ಆತ್ಮೀಯ ಗೆಳೆಯರಾಗಿದ್ದರು. ನಿಷ್ಯಲಂಕ ಸ್ನೇಹ ಅವರದಾಗಿತ್ತು. 
ಇಂದಿಗೂ ಅವರ ಸ್ನೇಹಿತರು ವ್ಯಕ್ತಪಡಿಸುವ ಭಾವನೆಯನ್ನು, ಅನಿಸಿಕೆಯನ್ನು ಗಮನಿಸಿದಾಗ 
ಪಿ. ಎಂ. ನಾಡಗೌಡರ ವಿಶಾಲವಾದ ಮನೋಭಾವ ವಿದ್ಯಾರ್ಥಿ ಜೀವನದಲ್ಲಿ ಹೇಗಿತ್ತು 
ಎಂಬುದು ತಿಳಿಯದೇ ಇರಲಾರದು. 


ಪೆ ೈವಾಹಿಕ ಜೀವನ 


ಪಿ.ಎಂ. ನಾಡಗೌಡರು ಚಿಕ್ಕಪ್ಪನವರಾದ ಶ್ರೀ ಮಂಟೆಪ್ರ, ಚಿಕ್ಕಮ್ಮ ಸಂಗಮ್ಮ 
ನವರ ಮನೆಯಲ್ಲಿಯೇ ಬಾಗಲಕೋಟೆಯಲ್ಲಿದ್ದು ತಮ್ಮವಿದ್ಯಾರ್ಥಿ ಜೀವನವನ್ನು ಕಳೆದರು. 
ಮಧ್ಯವಯಸ್ಸಿನಲ್ಲಿಯೇ ಮಂಟೆಪ್ಟನವರ ಪತ್ನಿ ಸಂಗಮ್ಮಐದು ವರ್ಷದ ಗಂಡು ಮಗುವನ್ನು 
(ಗುರನೆಗೌಡ) ಬಿಟ್ಟು ತೀರಿಕೊಂಡಳು. ನಂತರ ದ್ವಿತೀಯ ಪತ್ನಿಯಾಗಿ ಗಂಗಮ್ಮವವರು 


ಮನೆತುಂಬಿ ವಕೀಲ ಮಂಟೆಪ್ಪನ ದುಃಖವನ್ನು ನಿವಾರಿಸಿದಳು. 


ಶ್ರೀಮತಿ ಗೆಂಗಮನು ಗಂಡು ಮಗುವನ್ನು ಹೆರುವಾಗ ಪ್ರಸವ ಸಮಯದ 
ಆಘಾತದಿಂದ ತೀರಿಕೊಂಡಳು. ಹುಟ್ಟಿದ ಮಗು ಬಸವರಾಜ ಕರಣೇಕರೊಬ್ಬರ ಮಡದಿಯ 
ಆರೈಕೆಯಲ್ಲಿ ಬೆಳೆಯುವಂತಾಯಿತು. ಮನೆತನದ ದುರಂತಗಳ ಆಘಾತದಿಂದ ತತ್ತರಿಸಿದ 
ಮಂಟೆಪುನವರು ದುಃಖದಲ್ಲಿರುವಾಗ ಕಾನೂನು ಪದವಿಯ ಅಭ್ಯಾಸದಲ್ಲಿ ತೊಡಗಿರುವ 
ಪರೂತಗೌಡರು ಅಭ್ಯಾಸ ಮೊಟಕುಗೊಳಿಸಿ ಬಂದು ಚಿಕ್ಕಪ್ಪನ ಮನೆಯಲ್ಲಿ ಉಳಿದರು. 

ಆಗ ಚಿಕ್ಕಪ್ಪನವರೇ ಇವರನ್ನು ಸಮಾಧಾನಗೊಳಿಸಿ ಪುನಃ ಬೆಳಗಾಎಗೆ ಕಾನೂನು 
ಪದವಿ ಮುಂದುವನಿಸಲು ಸಲಹೆ ಮಾಡಿದರು. ಮಂಟೆಪ್ಪನವರು ಕೌಟುಂಬಿಕ ಸ್ಥಿತಿಯನ್ನು 


ಪ್ರತಿಭಾವಂತ ಸಂಸದೀಯ ಪಟು 7 


ಸುಧಾರಿಸಲು "ಪರೂತಗೌಡರ' ಮದುವೆಯೇ ಪರಿಹಾರವೆಂದು ಭಾವಿಸಿದ ಚಿಕ್ಕಪ್ಪ 
ಮಂಟೆಪುನವರು "ಪರೂತಗೌಡ' ಕಾನೂನು ಪದವಿಯ ಅಂತಿಮ ವರ್ಷದಲ್ಲಿ ಓದುತ್ತಿದ್ದಾಗಲೇ 
ಇವರ ಮದುವೆ ಮಾಡಲು ನಿರ್ಧರಿಸಿದರು. 

ಚಿಕ್ಕಪ್ಪನವರ ಈ ನಿರ್ಧಾರವನ್ನು ಪರೂತಗೌಡರಿಗೆ ತಿರಸ್ಕರಿಸಲು ಅಸಾಧ್ಯವೆನಿಸಿತು. 
ಒಪ್ಪಿಕೊಳ್ಳುವ ಅನಿವಾರ್ಯತೆವುಂಟಾಯಿತು. ಧಾರವಾಡ ಜಿಲ್ಲೆಯ ರೋಣ ತಾಲ್ಲೂಕಿನ 
ಗಾಡಗೋಳೆಯ ಬಸವನಗೌಡ ಅವರ ಧರ್ಮಪತ್ನಿ ಗೌರಮನೆಂಬುವರ ಸುಪುತ್ರಿಯಾದ 
ಸೌಭಾಗ್ಯವತಿ ಕಾಶಮನವರನ್ನು ನಿಶ್ಚಯಿಸಿದರು. 

ಸದಾಚಾರ, ಸನಾರ್ಗದಲ್ಲಿ ಬಂದ ಈ ಮನೆತನದ ಕನ್ಯೆ ನಮ್ಮಮನೆತನ ಬೆಳೆಗುವಳು 
ಎಂದು ನಿರ್ಧರಿಸಿ ಮದುವೆಯ ದಿನಾಂಕವನ್ನು ಗೊತ್ತು ಮಾಡಿದರು. ಶ್ರೀ ಪರೂತಗೌಡ 
(ಪಿ.ಎಂ. ನಾಡಗೌಡ) ಸೌಭಾಗ್ಯವತಿ ಕಾಶಮನವರೊಂದಿಗೆ ದಿನಾಂಕ 13.5.1945ರಂದು 
ಮದುವೆಯ ಕಾರ್ಯವು ಸಾಂಗವಾಗಿ ನೆರವೇರಿತು. 


ಶ್ರೀಮತಿ ಕಾಶಮನವರು ಬಾಗಲಕೋಟೆಯಲ್ಲಿದ್ದ ಮನೆಗೆ ಕಾಲಿರಿಸಿ, 
ಮಂಟೆಪ್ಟನವರ ಸೊಸೆಯಾಗಿ ಮನೆಯಲ್ಲಿ ತುಂಬಿಕೊಂಡಿದ್ದ ದುಃಖವನ್ನು ನಿವಾರಿಸಿದಳು. 
ಪರೂತಗೌಡರು ಆಗಿನ್ನು ಕೊನೆಯ ಎಲ್‌. ಎಲ್‌.ಬಿ. ಪರೀಕ್ಷೆಗಾಗಿ ಬೆಳಗಾವಿಯಲ್ಲಿಯೇ 
ಇದ್ದರು. ತಾಯಿ ಇಲ್ಲದ ಎರಡು ಮಕ್ಕಳನ್ನು (ಗುರನಗೌಡ ಮತ್ತು ಬಸವರಾಜ) ಪ್ರೀತಿ, 
ವಾತ್ಸಲ್ಯದಿಂದ ನೋಡಿಕೊಂಡು ಕುಟುಂಬದ ಸದಸ್ಯರ ಪ್ರೀತಿಗೆ ಪಾತ್ರಳಾದಳು, ತದನಂತರ 
ಪಿ.ಎಂ. ನಾಡಗೌಡ ಶ್ರೀಮತಿ ಕಾಶಮನವವರಿಗೆ ಒಂಭತ್ತು ಮಕ್ಕಳು ಜನಿಸಿ ಕುಟುಂಬ 
ಜೀವನವ ದೊಡ್ಡದಾಯಿತು. ಆದರ್ಶತನದ ಸಂಸಾರವು ಮುಂದುವರಿಯಿತು. 

ವೃತ್ತಿ ಜೀವನ 

ಬೆಳಗಾವಿಯ ಆರ್‌. ಎಲ್‌. ಲಾ ಕಾಲೇಜಿನಿಂದ ಪದವಿಯನ್ನು ಮುಗಿಸಿ ಬಂದ 
ನಂತರ ಚಿಕ್ಕಪ್ಪನ ವಕೀಲ ವೃತ್ತಿಯ ಕಕ್ಷಿದಾರರ ಕಾಗದ ಪತ್ರಗಳು ಪಿ.ಎಂ.ನಾಡಗೌಡರಿಗಾಗಿ 
ಕಾಯ್ದುಕುಳಿತಿದ್ದವು. ಚಿಕ್ಕಪ್ಪನವರಾದ ಮಂಟೆಪುನವರು ಸಾರ್ವಜನಿಕ ಜೀವನದಲ್ಲಿ ಮೈ 


ಮರೆತಿದ್ದರಿಂದ ತಮ್ಮವಕೀಲ ವೃತ್ತಿಯನ್ನು ಮುಂದುವರಿಸಿಕೊಂಡು ಹೋಗುವ ವೃತ್ತಿಯ 
ಅವಶ್ಯಕತೆ ಇತ್ತು. 


1928ರಲ್ಲಿಯೇ ಮುಂಬಯಿ ಪ್ರಾಂತದ ಸಹಕಾರ ಸಂಘಗಳ ವಿಜಾಪುರ ಜಿಲ್ಲೆಯ 
ಗೌರವ ಕಾರ್ಯದರ್ಶಿಯಾಗಿ, 1940ರಲ್ಲಿ ಸಹಕಾರಿ ಹತ್ತಿ ಮಾರಾಟ ಸಂಘದ ಸಂಚಾಲಕರಾಗಿ, 
ಜಿಲ್ಲಾಮಧ್ಯವರ್ತಿ ಬ್ಯಾಂಕಿನ ಅಧ್ಯಕ್ಷರಾಗಿ 23 ವರ್ಷಸೇವೆ ಸಲ್ಲಿಸುವ ಚಿಕ್ಕಪ್ರ ಮಂಟೆಪುನವರು 
ಜಿಲ್ಲೆಯಲ್ಲಿಯೇ ಹೆಸರುವಾಸಿಯಾಗಿದ್ದರು. 


ಜಿ.ಎಂ. ನಾಡಗೌಡ 


“ದ ಟಐಜ ಬಣ 8€ ಬಳ ಔಲ೧ಂಯಂಣ ೧ಐಲುಖೀರ "೦೮ 


(cp) ಟಂ? ( 
ER (¢ peece(c oasele gece 
eg (ce seul ence (c ನಾಯ (೭ (ಬ೨ಮ೪) exon (0 ಲಾಲ 
growl eal eel sceepi eee (l Ryowocs(l eeor (1 ವಣ (1 
ಭಲ ಜಡ ಢೂ ಡಂ ಕಿಂ ಡಂ ೫2 ಢೀ 
ಬ 1 t 1 T T I [Ce 
ಅ೨ದ ಧೂಂ ಐನ್ದುಬಿಳುರೇ ಮೂಲ ಯಾ ಇಂಧ ಧು  ಐಟನಿನಿಂಲ ೧ಉನಿಂ 
s0®ka ಲು ಲ್ಲ ನಾಗ Reus pecan ಐಟನೆಡಿಂ ರಾ ಜಣ 
J SE NL! SS A ee) | 
ce 
(woಲಾoಉಾe ಧಮsಜe 0೦) 1 
1 (cence) uae : Be 
ಸಾಲಂಬಜಣ pyEoy 32 RUSH FR (Aen) Heumes "0c 
oS J | 
cece ಹ : ಜಾ :0pಂಾ 
eS] 
“uoy Ces yor : Be “uuou Cece Vee : Fo ಂಬಜಣ ಗ 
nyuEnoce 32 ood 92 ಐನ ೨% 
J NN NS NN 


೧ರ 
7 
(@e Ta ೧ಬ "೦೮ ಆಉಲ 7ಬ 
ಬಿಮಿನಂನು ೫ 
ಢಿಜೀಇಂನ ವಿಐಿಮೆಬೀಲ 'ಂ೮'ಣಿ 


ಪ್ರತಿಭಾವಂತ ಸಂಸದೀಯ ಪಟು 9 


ಪಿ.ಎಂ. ನಾಡಗೌಡರು ವಕೀಲ ವೃತ್ತಿಯಲ್ಲಿ ತಮ್ಮ ಚಿಕ್ಕಪ್ಪನವರ ಖ್ಯಾತಿಯನ್ನು 
ಬಳಸಿಕೊಂಡು, ಹೆಚ್ಚು ಕ್ರಿಯಾಶೀಲರಾಗಿ 1946ರಲ್ಲಿ ವೃತ್ತಿಯನ್ನು ಆರಂಭಿಸಿದರು. ಸಾರ್ವಜನಿಕ 
ಜೀವನದ ಸಂಘಟನೆಗಳು ನಾಡಗೌಡರನ್ನು ಗೌರವಿಸಿದವು. ಅದೇ ಸಂದರ್ಭದಲ್ಲಿಯೇ 
ಬಾಗಲಕೋಟಿ ವಕೀಲರ ಸಂಘದ ಗೌರವ ಕಾರ್ಯದರ್ಶಿಯಾಗಿ 1947ರಲ್ಲಿ ಆಯ್ಕೆಯಾದರು. 

ಪಾದರಸದಂತೆ ಕ್ರಿಯಾಶೀಲರಾಗಿ ಅನೇಕ ಸಂಘ ಸಂಸ್ಥೆಗಳೊಂದಿಗೆ ಸಂಪರ್ಕಪಡೆದು 
ಅನೇಕ ಹಿತೈಷಿಗಳನ್ನು, ಸ್ನೇಹಿತರನ್ನು ಪಡೆದು ಜನಪ್ರಿಯರಾದರು. ಇವರ ಜೀವನಶೈಲಿ, 
ಸಂಘಟನಾ ಚಾತುರ್ಯ, ಬಡವರ, ಹಿಂದುಳಿದವರ ಬಗ್ಗೆ ಅನುಕಂಪ, ಕಾಳಜಿಗಳು, 
ಕ್ರಿಯಾಶೀಲ ವ್ಯಕ್ತಿತ್ವಕ್ಕೆ ಜನರ ಅಪಾರ ಜನಬೆಂಬಲ, ಗೌರವ ಪ್ರಾಪ್ತಿಯಾಯಿತು. 


ರವ 


ಬಿಜಾಪುರ ಜಿಲ್ಲಾ ಸ್ಕೂಲ್‌ ಚೋರ್ಡ ಚೇರಮನ್‌ರಾಗಿ 


ಪಿ.ಎಂ. ನಾಡಗೌಡರು 1947ರಲ್ಲಿ ಬಿಜಾಪುರ ಜಿಲ್ಲಾ ಸ್ಕೂಲ ಬೋರ್ಡ ಸದಸ್ಯರಾಗಿ 
ಸೇವೆಸಲ್ಲಿಸುವ ಅವಕಾಶ ದೊರಕಿತು. ಆಗ ಜಿಲ್ಲಾ ಸ್ಕೂಲ್‌ ಬೋರ್ಡ ಚೇರಮನ್‌ರಾಗಿದ್ದ 
ಬಿ.ಟಿ. ಮುರನಾಳ್‌ರವರು 1952ರಲ್ಲಿ ವಿಧಾನಸಭೆಗೆ ಸದಸ್ಮರಾದ ಕಾರಣ ಆ ಸ್ಥಾನವು 
ತೆರವಾಯಿತು. ಸ್ಕೂಲ್‌ ಬೋರ ಸದಸ್ಯರ ಪೈಕಿ ಪಿ.ಎಂ. ನಾಡಗೌಡ ಹಾಗೂ ಎಚ್‌.ಟಿ. 
ಸಾಸನೂರ ಇವರಿಬ್ಬರು ಪ್ರಭಾವಿ ವ್ಯಕ್ತಿಗಳಾಗಿದ್ದರು. ಯಾರನ್ನು ಚೇರಮನ್‌ರಾಗಿ ಆಯ್ಕೆ 
ಮಾಡಬೇಕೆಂಬುದರಲ್ಲಿ ಗೊಂದಲವುಂಟಾಯಿತು. ಆಗ ಪರಿಸ್ಸಿಶಿಯನ್ನು ಅರ್ಥಮಾಡಿಕೊಂಡ 
ಎಚ್‌.ಟಿ. ಸಾಸಮೂರರು ಜಿಲ್ಲಾ ಸ್ಕೂಲ್‌ ಬೋರ್ಡ್‌ ಅಧ್ಯಕ್ಷ ಪದವಿ ನಡೆಯುವ ಚುನಾವಣೆಗೆ 
ತೆರೆ ಎಳೆದರು. ನಾನು ಚುನಾವಣೆಯಿಂದ ನಿವೃತ್ತಿ ಹೊಂದಿದ್ದೇನೆ. ನನ್ನ ಸಹೋದರ 
ಸಮಾನರಾದ ಶ್ರೀ ಪಿ.ಎಂ. ನಾಡಗೌಡರೇ ಚೀರಮನ್‌ರಾಗಲೀ ಎಂದು ಸ್ಪರ್ಧೆಯಿಂದ 
ಹಿಂದೆಸರಿದುಕೊಂಡಾಗ, ಪಿ.ಎಂ. ವಾಡಗೌಡರು ಅವಿರೋಧವಾಗಿ 11.12.1952 ರಂದು 
ಬಿಜಾಪುರ ಜಿಲ್ಲಾಸ್ಕೂಲ್‌ ಬೋರ್ಡ ಚೇರಮನ್‌ರಾಗಿ ಆಯ್ಕೆಯಾದರು. ಗೌಡರು 1952 
ರಿಂದ 1967ರವರೆಗೆ 15 ವರ್ಷಗಳ ಕಾಲ ಸ್ಕೂಲ್‌ ಬೋರ್ಡ ಜಿಲ್ಲಾ ಚೇರಮನ್‌ರಾಗಿ 
ಸಕ್ರೀಯವಾಗಿ ಕಾರ್ಯನಿರ್ವಹಿಸಿದರು. 


ಕರ್ನಾಟಕ ವಿಶ್ವವಿದ್ಧಾಲಯದ ಸಿನೆಟ್‌, ಸಿಂಡಿಕೇಟ್‌ ಸದಸ್ಸತ್ವ 


ಕರ್ನಾಟಕ ವಿಶ್ವವಿದ್ಯಾಲಯವು ಆರಂಭಗೊಂಡು ಅದೇ ಎರಡು ವರ್ಷಗಳಾಗಿದ್ದವು. 
ವಿಶ್ವವಿದ್ಯಾಲಯಕ್ಕೆ ಜಿಲ್ಲಾ ಸ್ಕೂಲ್‌ ಬೋರ್ಡನಿಂದ ಸಿನೇಟ್‌ ಸಭೆಗೆ ಒಬ್ಬ ಸದಸ್ಯರನ್ನು 
ಆಯ್ಕೆ ಮಾಡುವ ಪ್ರಸಂಗ ಪ್ರಾಪ್ತಿಯಾಯಿತು. ಬಿಜಾಪುರ ಸ್ಕೂಲ್‌ ಬೋರ್ಡನಿಂದ ಯಾರನ್ನು 
ಒಮ್ಮತದ ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡಬೇಕೆಂಬ ವಿಚಾರವು ಸಮಸ್ಯೆಯನ್ನುಂಟು 
ಮಾಡಲಿಲ್ಲ. ಏಕೆಂದರೆ ಈಗಾಗಲೇ ಪಿ.ಎಂ. ನಾಡಗೌಡರು ಜನಸೇವೆಯಲ್ಲಿ ಕ್ರಿಯಾಶೀಲರಾಗಿ 
ಜನಪ್ರಿಯರಾಗಿದ್ದರು. 


10 ಪಿ.ಎಂ. ನಾಡಗೌಡ 


ಸುಳ್ಳದ್‌ ಶಂಕರಗೌಡ ಎಂಬುವರು ಪಿ.ಎಂ. ನಾಡಗೌಡರೇ ಸಿನೆಟ್‌ ಸದಸ್ಯರಾಗಲು 
ಯೋಗ್ಯರೆಂದು ಸ್ಕೂಲ್‌ ಬೋರ್ಡಿನ ಜಿಲ್ಲಾಸಚಿಯಲ್ಲಿ ತೀರ್ಮಾನವಾಯಿತು, 1952ರಲ್ಲಿ 
ಪಿ.ಎಂ. ನಾಡಗೌಡರು ವಿಜಾಪುರ ಜಿಲ್ಲಾ ಸ್ಕೂಲ್‌ ಬೋರ್ಡನಿಂದ ಕರ್ನಾಟಕ 
ವಿಶ್ವವಿದ್ಯಾಲಯದ ಸಿನೆಟ್‌ಗೆ ಸದಸ್ಯರಾಗಿ ಆಯ್ಕೆಯಾದರು. ತದನಂತರ ಸಿಂಡಿಕೇಟ್‌ 
ಸದಸ್ಕರಾಗಿಯೂ ಆಯ್ಕೆ ಗೊಂಡರು. ಗೌಡರು ಸುಮಾರು 25 ವರ್ಷಗಳ ಕಾಲ ಕರ್ನಾಟಕ 
ವಿಶ್ವವಿದ್ಯಾಲಯದ ಸಿನೆಟ್‌ ಮತ್ತು ಸಿಂಡಿಕೇಟ್‌ ಸದಸ್ಯರಾಗಿ ವಿಶ್ವವಿದ್ಯಾಲಯದ 
ಬೆಳವಣಿಗೆಯಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿದರು. ಇದೇ ಸಂದರ್ಭದಲ್ಲಿ ಮುಂಬೈ 
ಸರ್ಕಾರದಲ್ಲಿ ಡಿ.ಪಿ. ಆಯ್‌. ಆಗಿದ್ದ ಡಾ. ಡಿ.ಸಿ. ಪಾವಟೆಯವರು ನಿವೃತ್ತರಾದರು. 
ಅವರನ್ನು ಕರ್ನಾಟಕ ವಿಶ್ವವಿದ್ಯಾಲಯದ ಉಪಕುಲಪತಿಗಳನ್ನಾಗಿ ನೇಮಿಸುವಲ್ಲಿ ನಾಡಗೌಡರು 
ಮಹತ್ವದ ಪಾತ್ರ ವಹಿಸಿದರು. 


ವಿಧಾನ ಪರಿಷತ್ತಿಗೆ ಆಯ್ಕೆ 


ಪಿ.ಎಂ. ನಾಡಗೌಡರು ಬಿಜಾಪುರ ಜಿಲ್ಲಾ ಸ್ಕೂಲ್‌ ಬೋರ್ಡ ಸದಸ್ಯರಾಗಿ, 
ಚೇರಮನ್‌ರಾಗಿ ಸಾಕಷ್ಟು ಪ್ರಗತಿದಾಯಕ ಕಾರ್ಯಗಳನ್ನು ಕೈಗೊಂಡಿದ್ದು ಇಡೀ ರಾಜ್ಯಾದ್ಯಂತ 
ಸುದ್ದಿಯಾಯಿತು. ಅಲ್ಲದೆ ಕರ್ನಾಟಕ ವಿಶ್ವವಿದ್ಯಾಲಯದ ಸಿನೆಟ್‌ ಮತ್ತು ಸಿಂಡಿಕೇಟ್‌ 
ಸದಸ್ಯರಾಗಿ ವಿಶ್ವವಿದ್ಯಾಲಯದ ಸಮಗ್ರ ಬೆಳವಣಿಗೆಗೆ ಕಾರಣೀ ಕರ್ತರಾಗಿದ್ದರು. 


ಇವರ ಕಾರ್ಯಶೀಲತೆ, ಚಟುವಟಿಕೆಗಳನ್ನು ಕಂಡು ಅಂದು ಕರ್ನಾಟಕದ ಉಕ್ಕಿನ 
ಮನುಷ್ಯ, ಕರ್ನಾಟಕದ ಹುಲಿ ಎಂದೇ ಹೆಸರಾಗಿದ್ದ. ಹಾಗು ಸ್ವಾತಂತ್ರ್ಯ ಚಳುವಳಿಯಲ್ಲಿ 
ಪ್ರಮುಖ ಪಾತ್ರವಹಿಸಿ ಪ್ರಖ್ಯಾತರಾಗಿದ್ದ ಶ್ರೀ ಹಳ್ಳಿಕೇರಿ ಗುಜ್ಜೆಪ್ತನವರು ಪಿ.ಎಂ.ನಾಡಗೌಡರನ್ನು 
ವಿಧಾನ ಪರಿಷತ್ತಿನ ಸದಸ್ಕರನ್ನಾಗಿ ನೇಮಕ ಮಾಡುವಲ್ಲಿ ಮಹತ್ವದ ಪಾತ್ರ ವಹಿಸಿದರು. 
1958ರಲ್ಲಿ ಪಿ.ಎಂ. ನಾಡಗೌಡರು ವಿಧಾನಪರಿಷತ್ತಿನ ಸದಸ್ಯರಾಗಿ ನೇಮಕಗೊಂಡರು. 
ತದನಂತರ 1960, 1966 ಮತ್ತು 1972ರಲ್ಲಿಯೂ ಅವರು ರಾಜ್ಯವಿಧಾನ ಪರಿಷತಿಗೆ 
ಸದಸ್ಯರಾಗಿ ನೇಮಕಗೊಂಡರು. 


ಶ್ರೀ ಬಸವೇಶ್ವರ ವಿದ್ಧಾವರ್ಧಕ ಸಂಘದ ಚೇರಮನ್‌ 


ಪಿ.ಎಂ. ನಾಡಗೌಡರು ಕರ್ನಾಟಕ ವಿಶ್ವವಿದ್ಯಾಲಯದ ಸಿನೆಟ್‌, ಸಿಂಡಿಕೇಟ್‌ 
ಸದಸ್ಯ್ಕರಾದಾಗಿನಿಂದ ಬಾಗಲಕೋಟೆಯ ಬಸವೇಶ್ವರ ವಿದ್ಯಾವರ್ಧಕ ಸಂಘದ ಬಗ್ಗೆ ವಿಶೇಷ 
ಕಾಳಜಿ ಹೊಂದಿದ್ದರು. ಅಲ್ಲದೇ ಶಿಕ್ಷಣ ಸಂಸ್ಥೆಗೆ ಬೇಕಾಗುವ ಸಕಲ ಸೌಲಭ್ಯಗಳನ್ನು ಬೇಗನೇ 
ಒದಗಿಸಿಕೊಡುವಲ್ಲಿ ಮುಂದಾಗುತ್ತಿದ್ದರು. 
ಬಸವೇಶ್ವರ ವಿದ್ಧಾವರ್ಧಕ ಸಂಘದ ಅಂದಿನ ಹಿರಿಯರು ಸಂಸ್ಥೆಯ ಬೆಳವಣಿಗೆಗಾಗಿ 
30.5.1965 ರಂದು ಪಿ.ಎಂ. ನಾಡಗೌಡರನ್ನು ಆಡಳಿತಾಧಿಕಾರಿಯನ್ನಾಗಿ ಸ್ವೀಕರಿಸಿದರು. 
1970 ರಿಂದ ಪಿ.ಎಂ, ನಾಡಗೌಡರು ಬಸವೇಶ್ವರ ವಿದ್ಮಾವರ್ಧಕ ಸಂಘದ ಕಾರ್ಯಾಧ್ಯಕ್ಷರಾಗಿ 
(ಚೇರಮನ್‌) ಸೇವೆಯನ್ನು ಆರಂಭಿಸಿ ಸಂಘದ ಎಳ್ಳೆಗಾಗಿ ಚಿಂತಿಸಿ ಶ್ರಮಿಸಿದರು. 


ಪ್ರತಿಭಾವಂತ ಸಂಸದೀಯ ಪಟು 11 


ಪಿ.ಎಂ. ನಾಡಗೌಡರಿಗ ಸಚಿವ ಸ್ಥಾನ 


1958, 1960 ಹಾಗೂ 1966ರಲ್ಲಿ ವಿಧಾನ ಪರಿಷತ್ತಿಗೆ ಆಯ್ಕೆಗೊಂಡು 1967 
ಮಾರ್ಚ 14ರಂದು ಎಸ್‌. ನಿಜಲಿಂಗಪುನವರ ಮಂತ್ರಿಮಂಡಲದಲ್ಲಿ ಪಿ.ಎಂ. ನಾಡಗೌಡರು 
ಅಭಿವೃದ್ಧಿ ಪಂಚಾಯತ್‌ ರಾಜ್ಯ, ಮತ್ತು ಸಹಕಾರ ಸಚಿವರಾಗಿ, 1969ರಲ್ಲಿ ಶ್ರೀ ವಿರೇಂದ್ರ 
ಪಾಟೀಲರ ಮಂತ್ರಿಮಂಡಲದಲ್ಲಿ ಅಭಿವೃದ್ದಿ ಹಾಗೂ ಪಂಚಾಯತ್‌ ರಾಜ್ಯ ಸಚಿವರಾಗಿ 
ನೇಮಕಗೊಂಡರು. 


ಅಂದಿನ ಮುಖ್ಯಮಂತ್ರಿ ಶ್ರೀ ಎಸ್‌. ನಿಜಲಿಂಗಪ್ಪನವರು ಒತ್ತಾಯಿಸಿ 1967ರಲ್ಲಿ 
ಸಚಿವ ಸಂಪುಟದಲ್ಲಿ ಬರಮಾಡಿಕೊಂಡರು. ಸಹಕಾರ ಇಲಾಖೆಗೆ ಒಬ್ಬ ಸಮರ್ಥರಾದ 
ಸಚಿವರ ಅವಶ್ಯಕತೆ ಕರ್ನಾಟಕಕ್ಕೆ ಇತ್ತು. ಅದನ್ನು ನಾಡಗೌಡರು ಸಚಿವರಾಗಿ ಚೆನ್ನಾಗಿ 
ನಿಭಾಯಿಸುವರೆಂಬ ನಂಬಿಕೆಯಿಂದ ಇವರನ್ನು ಮಂತ್ರಿಯನ್ನಾಗಿ ಮಾಡಿದರು. 

ಪಿ.ಎಂ. ನಾಡಗೌಡರ ನಿಧನ 

ವ್ಯಕ್ತಿಗಳಿಗೆ, ಸಂಘ ಸಂಸ್ಥೆಗಳಿಗೆ ಸಹಾಯ ಹಸ್ಥ ನೀಡುತ್ತಾ ಸಮಾಜಕ್ಕಾಗಿ, ನಾಡಿಗಾಗಿ, 
ದೇಶಕ್ಕಾಗಿ ಅವಿರತವಾಗಿ ದುಡಿದು, ಜನತೆಯ ಪ್ರೀತಿಗೆ ಪಾತ್ರರಾಗಿದ್ದ ಪಿ.ಎಂ. ನಾಡಗೌಡರ 
ದೇಹಸ್ಥಿತಿ ಕುಂಟಿತವಾಗುತ್ತಾ, ಅಸ್ವಸ್ಥರಾಗಿ ಮಾನಸಿಕ ವೇದನೆಯಿಂದ ನರಳಬೇಕಾಯಿತು. 
ಈ ಕೊರಗು 1972 ರಿಂದ ಆರಂಭಗೊಂಡು 1974ರ ನಂತರ ಹಾಸಿಗೆ ಹಿಡಿಸಿತು. 
ಬಾಗಲಕೋಟೆಯ ಖ್ಯಾತ ವೈದ್ಯ ಡಾ।। ಕೌಜಲಗಿ ಯವರು ವೈದ್ಯಕೀಯ ಉಪಚಾರ 
ಮಾಡಿದರು ಪ್ರಯೋಜನವಾಗಲಿಲ್ಲ, ನಂತರ ಬೆಂಗಳೂರಿನ ಬೌರಿಂಗ್‌ ಆಸ್ಪತ್ರೆಗೆ ಇವರನ್ನು 
ಸೇರಿಸಿದರು. ಅಲ್ಲಿ ಇವರನ್ನು ಭೆಟ್ಟಿಯಾಗುವವರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗಿ 
ಇವರ ವಿಶ್ರಾಂತಿಗೆ ಅಡ್ಗಿಯನ್ನುಂಟು ಮಾಡಿತು. 


ಈ ಸಂದರ್ಭದಲ್ಲಿ ವೆಲ್ಲೂರಿನಿಂದ ಬೌರಿಂಗ್‌ ಆಸ್ಪತ್ರೆಗೆ ರೋಗಿಗಳ ತಪಾಸಣೆಗೆಂದು 
ಬರುತಿದ್ದ ಡಾ॥! ಬಟ್ಟರು ಶ್ರೀ ನಾಡಗೌಡರನ್ನು ಏಪ್ರೀಲ್‌ 20 1976ರಂದು ವೆಲ್ಲೂರಿಗೆ 
ಕರೆದುಕೊಂಡು ಹೋಗಿ ಉನ್ನತಮಟ್ಟದ ವೈದ್ಯಕೀಯ ಉಪಚಾರ ಮಾಡಿ ಮರಳಿ 
ಬಾಗಲಕೋಟೆಗೆ ಇವರನ್ನು ಕಳಿಯಿಸಿಕೊಟ್ಟರು. ಸ್ವಲ್ಪ ಚೇತರಿಸಿಕೊಂಡ ನಾಡಗೌಡರಿಗೆ 
ಪೂರ್ಣ ವಿಶ್ರಾಂತಿಯ ಅವಶ್ಯಕತೆಯಿತ್ತು. ಇದು ಬಾಗಲಕೋಟೆಯಲ್ಲಿ ಸಾಧ್ಯವಾಗಲಿಲ್ಲ. 
ಏಕೆಂದರೆ ಅವರನ್ನು ಭೇಟಿಯಾಗಿ ಯೋಗಕ್ಷೇಮ ಕೇಳುವ ಜನಸಾಗರವು ದಿನದಿಂದ ದಿನಕ್ಕೆ 
ಹೆಚ್ಚಾಗತೊಡಗಿತು. ಇದರಿಂದ ಪುನಃ ಅಸ್ವಸ್ತರಾದರು. ಹೀಗೆ ಒಂದು ವರ್ಷದಿಂದ 
ಅನಾರೋಗ್ಯದಲ್ಲಿದ್ದ ಶ್ರೀ ಪಿ.ಎಂ. ನಾಡಗೌಡರು ದಿನಾಂಕ 20.5.1976 ರಂದು 
ಮರಣವನ್ನಪ್ಪಿದರು. 

ಲಿಂಗೈೆಕ್ಕರಾದ ಸುದ್ಧಿ ಹರಡುತ್ತಿದ್ದಂತೆ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಅವರ 
ಅಭಿಮಾನಿಗಳು ಭಾಗವಹಿಸಿ ಅಗಲಿದ ನಾಯಕನಿಗೆ ತಮ್ಮ ಭಾವ ಪೂರ್ಣ 
ಶ್ರದ್ದಾಜಲಿಯನ್ನರ್ಪಿಸಿದರು. 


ಬಾಗ - ಎರಡು 
ಅಭಿವೃದ್ದಿ ಕಾರ್ಯಗಳು ಮತ್ತು ಸಾಧನೆಗಳು 


ಪ್ರತಿಭಾವಂತ ಸಂಸದೀಯ ಪಟು 15 


ಬಾಗಲಕೋಟೆ ಜಿಲ್ಲೆ ನಾಡಗೌಡರ ನನಸಾದ ಕನಸು 


ಪಿ.ಎಂ. ನಾಡಗೌಡರು ತಮ್ಮ ವಕೀಲ ವೃತ್ತಿಯನ್ನು 1946ರಲ್ಲಿ ಆರಂಭಿಸಿದರು. 
ಇವರ ಚಟುವಟಿಕೆ ಹಾಗೂ ಕಾರ್ಯಶೀಲತೆಯನ್ನು ಬಹು ಜನರು ಮೆಚ್ಚಿಕೊಂಡರು. 
1947ರಲ್ಲಿ ಇವರನ್ನು ಬಾಗಲಕೋಟೆ ವಕೀಲರ ಸಂಘದ ಗೌರವ ಕಾರ್ಯದರ್ಶಿಯನ್ನಾಗಿ 
ಆಯ್ಕೆ ಮಾಡಲಾಯಿತು. 


ಕೇವಲ ವಕೀಲ ವೃತ್ತಿಗೆ ನಾಡಗೌಡರು ಸೀಮಿತಗೊಳ್ಳದೇ ಅನೇಕ ಜನಪರ 
ಕಾರ್ಯಚಟುವಟಿಕೆಗಳಲ್ಲಿ ಭಾಗಿಯಾದರು. ಅನೇಕ ಅಭಿವೃದ್ಧಿಪರ ಕಾರ್ಯಗಳನ್ನು ಮಾಡಲು 
ಮುಂದಾದರು. ಗೌಡರು ಮಾಡಿದ ಎಲ್ಲಾ ಕಾರ್ಯಗಳನ್ನು ವಿವರಿಸುವುದು ಕಷ್ಟದ ಕೆಲಸವೇ 
ಸರಿ. ಅವರು ಮಾಡಿದ ಅನೇಕ ಕಾರ್ಯಗಳಲ್ಲಿ ಅತ್ಯಂತ ಪ್ರಮುಖವಾದದ್ದೆಂದರೆ ಸರ್ಕಾರ 
ಬಾಗಲಕೋಟೆಯನ್ನು ಜಿಲ್ಲಾ ಕೇಂದ್ರವನ್ಲಾಗಿ ಮಾಡಬೇಕೆಂದು ಅವರು ಅನೇಕ ಮಿತ್ರರೊಂದಿಗೆ, 
ಹಿರಿಯರೊಂದಿಗೆ ಚರ್ಚೆಸಿ ಎಲ್ಲರಿಂದಲು ಬೆಂಬಲವನ್ನೂ, ಸಮ್ಮತಿಯನ್ನು ಪಡೆದರು. 

ರಾಜ್ಯದಲ್ಲಿ ಹೊಸ ಜಿಲ್ಲಾಹಾಗೂ ತಾಲ್ಲೂಕು ಕೇಂದ್ರಗಳನ್ನು ರೂಪುಗೊಳಿಸಲು 
ಸರ್ಕಾರ ವಾಸುದೇವಾಚಾರ್ಯರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ನೇಮಿಸಿದಾಗ, ಪಿ.ಎಂ. 
'ಪಾಡಗೌಡರು ಬಾಗಲಕೋಟೆ ಜಿಲ್ಲಾ ಕೇಂದ್ರವನ್ನಾಗಿ ಮಾಡಲು ಸಮಗ್ರವಾಗಿ 
ರೂಪುರೇಷೆಗಳನ್ನು ಸಿದ್ಧಪಡಿಸಿ ವಕೀಲರ ಸಂಘದಿಂದ ಹಾಗು ಸಾರ್ವಜನಿಕರಿಂದ ಮನವಿ 
ಪತ್ರವನ್ನು ಶ್ರೀ ವಾಸುದೇವಾಚಾರ್ಯರಿಗೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಪಿ.ಎಂ. 
ನಾಡಗೌಡರು ತಾಲ್ಲೂಕು ಕಾಂಗ್ರೇಸ್‌ ಕಮಿಟಿಯ ಸಕ್ರಿಯ ಸದಸ್ಯರಾಗಿಯೂ ಸಹ 
ಕಾರ್ಯನಿರ್ವಹಿಸುತಿದ್ದರು. 

ನಾಡಗೌಡರ ಮನವಿಯನ್ನು ಸ್ವೀಕರಿಸಿದ ಸಮಿತಿಯು ಬಾಗಲಕೋಟೆ 
ಜಿಲ್ಲೆಯನ್ನಾಗಿಸಲು ತನ್ನ ಸಮ್ಮತಿಯಾಗಲಿ ಅಥವಾ ಶಿಫಾರಸ್ಸಾಗಲಿ ಮಾಡಲಿಲ್ಲ. ಇದರಿಂದ 
ನಾಡಗೌಡರಿಗೆ ಅಸಮಾಧಾನವಾಯಿತು. ಬಾಗಲಕೋಟೆ ಜಿಲ್ಲೆಯಾಗಬೇಕು ಎಂದು ಗೌಡರು 
ಕಂಡ ಕನಸು ಅದು ನನಸಾಗಲು 50 ವರ್ಷಗಳು ಗತಿಸಿದವು. 1984ರಲ್ಲಿ ಶ್ರೀ ರಾಮಕೃಷ್ಣ 
ಹೆಗಡೆ ಸರ್ಕಾರದಲ್ಲಿ ಜಿಲ್ಲಾ ಪುನರ್‌ ವಿಂಗಡಣಾ ಸಮಿತಿಯು ಶ್ರೀ ಟಿ.ಎಮ್‌. ಹುಂಡೇಕಾರ 
ನೇತೃತ್ವದಲ್ಲಿ ರಚನೆಗೊಂಡು ರಾಜ್ಯಾದ್ಯಾಂತ ಸಮಗ್ರ ಅಧ್ಯಯನ ನಡೆಸಿ ಸುಮಾರು 700 
ಪುಟಗಳ ವರದಿಯನ್ನು ಸಿದ್ಧಪಡಿಸಿತು. ಇದರಲ್ಲಿ "ಬಾಗಲಕೋಟೆ' ಜಿಲ್ಲೆಯನ್ನಾಗಿ ಮಾಡಲು 
ಸರ್ಕಾರಕ್ಕೆ ಶಿಫಾರಸ್ಸು ಮಾಡಿತು. ಈ ಸಮಿತಿಯ ಅಧ್ಯಯನದ ಕಾರ್ಯ ಅನುಷ್ಠಾನ ಜಾರಿಗೆ 
ಬಂದದ್ದು ಜೆ.ಎಚ್‌. ಪಟೇಲರ ಸರ್ಕಾರದಲ್ಲಿ ಬಾಗಲಕೋಟೆ ಜಿಲ್ಲಾ ಕೇಂದ್ರವಾಗಿ 
ರೂಪುಗೊಂಡಿತು. ಅಂದು ಪಿ.ಎಂ. ನಾಡಗೌಡರು ಕಂಡ ಕನಸಿಗೆ ಶ್ರೀ ಹುಂಡೇಕಾರ 
ಸಮಿತಿಯ ವರದಿಯು ಪುಷ್ಟಿ ನೀಡಿತು. ಅಲ್ಲದೇ ಜಿಲ್ಲಾ ಕೇಂದ್ರವನ್ನಾಗಿ ಮಾಡಲು ಶಿಫಾರಸ್ಸು 
ಮಾಡಿತು. ಪಿ.ಎಂ. ನಾಡಗೌಡರ ಬಾಗಲಕೋಟೆ ಜಿಲ್ಲಾ ಕೇಂದ್ರವನ್ನಾಗಿ ಮಾಡಬೇಕೆಂಬ 


16 ಪಿ.ಎಂ. ನಾಡಗೌಡ 


ಕವಸು ತಡವಾಗಿಯಾದರೂ ನನಸಾಯಿತು. ಇದಕ್ಕೆ ಗೌಡರ ಪ್ರಯತ್ನ ಸೃರಣೀಯವಾದುದು. 
ಶ್ರೀ ಹುಂಡೇಕಾರ ಸಮಿತಿಯ ಶಿಫಾರಸ್ಸನ್ನು ನಂತರ ರಚನೆಗೊಂಡ ಶ್ರೀ ಗದ್ದಿಗೌಡರ ಸಮಿತಿಯು 
ಪುಷ್ನಿಕರಿಸಿ ಬಾಗಲಕೋಟೆಯನ್ನು ಜಿಲ್ಲಾ ಕೇಂದ್ರವನ್ನಾಗಿಸಲು ಶಿಫಾರಸ್ಸು ಮಾಡಿತು. 


ಶೈಕ್ಷಣಿಕ ಅಭಿವೃದ್ಧಿಗಾಗಿ ಪಿ.ಎಂ. ನಾಡಗೌಡರ ಕೊಡುಗೆ 


ಮೈಸೂರು ಸರ್ಕಾರ ರಚನೆಯಾದಾಗ ಹಳೇ ಮೈಸೂರು ಭಾಗದಲ್ಲಿ ಬಹುತೇಕ 
ಸರ್ಕಾರಿ ಖಾಲೆಗಳು ಕಾರ್ಯನಿರ್ವಹಿಸುತ್ತಿದ್ದವು. ಆದರೆ ಉತ್ತರಕರ್ನಾಟಕದಲ್ಲಿ ಸರ್ಕಾರಿ 
ಶಾಲೆಗಳು ಅತೀ ವಿರಳವಾಗಿದ್ದವು. ಇಂತಹ ಸಂದರ್ಭದಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಗಳ 
ಮುಖಾಂತರ ಶಿಕ್ಷಣ ಒದಗಿಸುವ ನಿಟ್ಟಿನಲ್ಲಿ ಪಿ.ಎಂ. ನಾಡಗೌಡರು ಬಹುಮಹತ್ವದ ಪಾತ್ರ 
ವಹಿಸಿದರು. 

ಪಿ.ಎಂ. ನಾಡಗೌಡರು ಬಿಜಾಪುರ ಜಿಲ್ಲೆಯ ಪ್ರಾಥಮಿಕ ಶಿಕ್ಷಣ ಕ್ಷೇತ್ರಕ್ಕೆ ಸಲ್ಲಿಸಿದ 
ಸೇವೆ ಅತ್ಯಮೌಲ್ಕದ್ದಾಗಿದೆ. ಅಂದಿನ ಕಾಲದಲ್ಲಿ ಪ್ರಾಥಮಿಕ ಶಿಕ್ಷಣ ಅತ್ಯಂತ ಶೋಚನೀಯ 
ಸ್ಲಿತಿಯಲ್ಲಿತ್ತು. ಅದರಲ್ಲೂ ಊರೂರಿಗೆ ಇದ್ದ ಖಾಸಗೀ ಗಾವಠಿ ಶಾಲೆಗಳ ಸ್ಲಿಶಿಯಂತೂ 
ಹೇಳತೀರದು. ಅಂತಹ ಶಾಲೆಯ ಶಿಕ್ಷಕರ ಸ್ಥಿತಿ ಚಿಂತಾಜನಕವಾಗಿತ್ತು. 


ಶಿಕ್ಷಕರ ಆರ್ಥಿಕ ಪರಿಸ್ಥಿತಿ ಯಾವಾಗಲು ಸರಿಯಾಗಿರದೇ ಪ್ರಾಪಂಚಿಕ 
ತೊಂದರೆಯಲ್ಲಿ ಸಹ ತೊಳಲಾಡುವುದನ್ನು ಕೆಂಡು ಅಲ್ಲಲ್ಲಿ ಹುಟ್ಟಿದ ಸಹಕಾರಿ ಸಂಘಗಳು 
ಬದುಕುವ ಪರಿಸ್ಸಿತಿಯಲ್ಲಿರಲಿಲ್ಲ. ಅವುಗಳಿಗೆ ಚಾಲನೆಕೊಟ್ಟು ಶಿಕ್ಷಕರ ಆರ್ಥಿಕ ಅಡಚಣೆಗಳಿಗೆ 
ಮೊದಲು ನೆರವು ನೀಡುವ ಮಹತ್ವದ ಕಾರ್ಯವನ್ನು ಕೈಗೆತ್ತಿಕೊಂಡಿರುವುದರಿಂದ ಅನೇಕ 
ಶಿಕ್ಷಕರು ಆರ್ಥಿಕ ಗಂಡಾಂತರದಿಂದ ಪಾರಾಗಲು ನಾಡಗೌಡರು ಸಹಕರಿಸಿದರು. 


ಬಿಜಾಪುರ ಜಿಲ್ಲೆಯಲ್ಲಿ ಊರೂರಿಗೆ ಇದ್ದ ಖಾಸಗಿ ಗಾವಠೀ ಶಾಲೆಗಳು ಜಿಲ್ಲಾ 
ಸ್ಕೂಲ ಬೋರ್ಡಿನ ಅಲ್ಪಸ್ವಲ್ಪ ಅನುದಾನದ ಸಹಾಯದಿಂದ ಜೀವಹಿಡಿದುಕೊಂಡು ಸಾಗಿದ್ದ 
ಸ್ಥಿತಿ. ಗಾವಠಿ ಶಾಲೆಗಳ ಶಿಕ್ಷಕರ ಚಿಂತಾಜನಕ ಪರಿಸ್ಸಿತಿಯನ್ನು ಶಾಶ್ವತವಾಗಿ ನಿವಾರಿಸಲು 
ಎಲ್ಲಾ ಗಾವಠಿ ಶಾಲೆಗಳನ್ನು ಜಿಲ್ಲಾ ಸ್ಕೂಲ್‌ ಬೋರ್ಡಿಗೆ ಸೇರಿಸಿಕೊಳ್ಳುವ ಬ್ರಹತ್‌ 
ಯೋಜನೆಯನ್ನು ಪಿ.ಎಂ. ನಾಡಗೌಡರು ಜಿಲ್ಲಾ ಸ್ಕೂಲ್‌ ಬೋರ್ಡ ಚೇರಮನ್‌ ರಾದ 
ಮೇಲೆ ರೂಪಿಸಿದರು. 


ಶಾಲೆ, ಬೋಧನೆ ಹಾಗು ಕಲಿಕಾ ಪ್ರಕ್ರಿಯೆಯ ಮೂಲಭೂತ ಅಗತ್ಯಗಳು ಇಲ್ಲದ್ದು 
ನಾಡಗೌಡರ ಗಮನ ಸೆಳೆಯಿತು. ಇಂತಹ ಎಲ್ಲ ಶಾಲೆಗಳನ್ನು ಜಿಲ್ಲಾ ಸ್ಕೂಲ್‌ ಬೋರ್ಡಿಗೆ 
ಸೇರಿಸಿಕೊಂಡು ಹೆಚ್ಚಿನ ಆರ್ಥಿಕ ಸಹಾಯ ನೀಡಿದರೆ ಗ್ರಾಮೀಣ ಜನರು ಶಿಕ್ಷಣ ಪಡೆಯಲು 
ಸಾಧ್ಯವೆಂದು ಈ ಸಂಬಂಧವಾಗಿ ಪ್ರಸ್ತಾವನೆಯೊಂದನ್ನು ಅಂದಿನ ಸರಕಾರಕ್ಕೆ ಸಲ್ಲಿಸಿದರು. 
ಪಿ.ಎಂ. ನಾಡಗೌಡರ ಸಲಹೆಯನ್ನು ಪರಿಶಿಲಿಸಲು ಸರಕಾರ ಸಮಿತಿಯೊಂದನ್ನು ನೇಮಿಸಿತು. 


ಪ್ರತಿಭಾವಂತ ಸಂಸದೀಯ ಪಟು 17 


ಈ ಸಮಿತಿಯು ನಾಡಗೌಡರ ಅಭಿಪ್ರಾಯ ಮತ್ತು ಪ್ರಸ್ತಾವನೆಗಳಿಗೆ ಮನ್ನಣೆಯನ್ನಿತ್ತು 
ಎಲ್ಲಾ ಖಾಸಗಿ ಗಾವಠಿ ಶಾಲೆಗಳನ್ನು ಸ್ಕೂಲ್‌ ಬೋರ್ಡಿನಲ್ಲಿ ಸೇರಿಸಲು ಸರಕಾರಕ್ಕೆ ಶಿಫಾರಸ್ಸು 
ಮಾಡಿತು. 

ಪಿ.ಎಂ. ನಾಡಗೌಡರ ಪ್ರಯತ್ನ ಮತ್ತು ಸರಕಾರದ ಮನ್ನಣೆಯಿಂದಾಗಿ ಎಲ್ಲ 
400 ಗಾವರಠಿ ಶಾಲೆಗಳು ಜಿಲ್ಲಾ ಸ್ಕೂಲ್‌ ಬೋರ್ಡಿನಲ್ಲಿ ಸೇರಿದವು. ಖಾಸಗಿ ಶಿಕ್ಷಕರು 
ಸರ್ಕಾರಿ ಶಿಕ್ಷಕರಾಗಿ ಸೇವೆಸಲ್ಲಿಸಲು ಸಾಧ್ಯವಾಯಿತು. ಸಾವಿರಾರು ಜನ ಶಿಕ್ಷಕರ ಭಾಗ್ಯದ 
ಬಾಗಿಲು ತೆರೆದಂತಾಯಿತು. 1947ರಲ್ಲಿ ಜಿಲ್ಲಾ ಸ್ಕೂಲ್‌ ಬೋರ್ಡ ಸದಸ್ಯರಾಗಿ, 1952 
ರಿಂದ 1967 ರವರೆಗೆ 15 ವರ್ಷಗಳ ಕಾಲ ಸ್ಕೂಲ ಬೋರ್ಡ ಚೇರಮನ್‌ ರಾಗಿ ಅನೇಕ 
ಕಾರ್ಯಗಳನ್ನು ಮಾಡಿದರು. ಶಿಕ್ಷಣ ಕ್ಷೇತ್ರಕ್ಕಾಗಿ ಪಿ.ಎಂ. ನಾಡಗೌಡರು ಕೈಗೊಂಡ 
ಅಭಿವೃದ್ದಿಯೋಜನೆಗಳು ಈ ಕೆಳಕಂಡಂತಿವೆ. 


1. ಪ್ರತಿಯೊಂದು ಗ್ರಾಮಗಳಲ್ಲಿಯೂ ಪ್ರಾಥಮಿಕ ಶಾಲೆಗಳನ್ನು ಆರಂಭಿಸಿದ್ದು, 
ಎಲ್ಲ ಶಾಲೆಗಳಿಗು ಶಿಕ್ಷಕರನ್ನೊದಗಿಸಿದ್ದು, ಅಲ್ಲದೆ 400 ಖಾಸಗೀ ಗಾವಠಿ 
ಶಾಲೆಗಳನ್ನು ಅವುಗಳಲ್ಲಿಯ ಸಾವಿರಾರು ಶಿಕ್ಷಕರನ್ನು ಜಿಲ್ಲಾ ಸ್ಕೂಲ್‌ ಬೋರ್ಡ 
ಅಧೀನಕ್ಕೊಳಪಡಿಸಿದ್ದು ಒಂದು ಮಹತ್ವದ ಕಾರ್ಯವಾಗಿದೆ. 

ಈ ಶಾಲಾ ಸುಭಾರಣಾ ಪರಿಕಲ್ಪನೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಹೊಸ ಬದಲಾವಣೆ 
ಮತ್ತು ಸುಧಾರಣೆ ತಂದಿದ್ದು ಈ ಕಲ್ಪನೆಯ ಹರಿಕಾರರೆಂದರೆ 
ಶ್ರೀ ಪಿ.ಎಂ. ನಾಡಗೌಡರು. 


2. ಶಾಲೆಗಳು ಸಮಾಜದ ಆಧಾರ ಸಂಭ, ಸಮಾಜವು ಶಾಲೆಯ ಪ್ರಗತಿಗೆ 
ಫೂರಕಮಗಬೇಕಲ್ಲದೆ ಮಾರಕವಾಗಕೂಡದು. ಇದನ್ನು ಜನ ಸಮುದಾಯದಲ್ಲಿ 
ಬಿತ್ತಲೆಂದೇ ಶಾಲಾ ಸುಧಾರಣಾ ಸಮಿತಿಯನ್ನು ಪ್ರತಿ ಶಾಲೆಗೊಂದು ರಚಿಸಲು 
ಸ್ಕೂಲ್‌ ಬೋರ್ಡಿನಿಂದ ಒತ್ತಾಯದ ಆದೇಶ ಹೊರಡಿಸಿದರು. ಶಾಲಾ 
ಸುಧಾರಣಾ ಸಮಿತಿಯಿಂದ ಆಯಾಗ್ರಾಮಗಳ ಶಾಲೆಗಳಿಗೆ ಪೀಠೋಪಕರಣ, 
ಪಾಠೋಷಪಕರಣ, ನಿವೇಶನಗಳ ವ್ಯವಸ್ಥೆಗೆ ಕಳಕಳಿಯ ಕರೆ ನೀಡಿದರು. 
ದೇಣಿಗೆಗಾಗಿ ಶಿಕ್ಷಕರೇಆರಂಭದಲ್ಲಿ ಮುಂದಾದರು. 


ಒಂದು ವರ್ಷದ ನಂತರ ವಿಜಾಪುರ ಜಿಲ್ಲಾ ಶಾಲಾ ಸುಧಾರಣಾ ಸಮಿತಿಯ 
ಬೃಹತ್‌ ಸಮ್ಮೇಳನವು ವಿಜಾಪುರದಲ್ಲಿ ನಡೆಯಿತು. ದೇಣಿಗೆ ರೂಪದಿಂದ ಒಂದೊಂದು 
ಶಾಲೆಗೆ ಸಾರ್ವಜನಿಕರಿಂದ ದೊರೆತ ವಸ್ತು ರೂಪದ ಮೌಲ್ಯ ಅಂದಿನ ಕಾಲದಲ್ಲಿ ಸರಾಸರಿ 
2500 ರೂಪಾಯಿ ಎಂದು ಅಂದಾಜಿಸಲಾಗಿತ್ತು. ಇದನ್ನು ಕಂಡು ಜನತೆ, ಶಿಕ್ಷಣ ತಜ್ಞಧು 
ನಾಡಗೌಡರಲ್ಲಿದ್ದ ಸಂಘಟನಾ ಚತುರತೆಯನ್ನು, ಶಿಕ್ಷಣ ಪ್ರೇಮವನ್ನು ಮುಕ್ತ ಕಂಠದಿಂದ 
ಕೊಂಡಾಡಿದರು. i 


ಪಿ.ಎಂ. ನಾಡಗೌಡ 


ಬಸವೇಶ್ವರ ವಿದ್ಯಾವರ್ಧಕ ಸಂಘವು ನಡೆಸುತಿದ್ದ ಬಾಗಲಕೋಟೆ, ಬದಾಮಿ, 
ಬೀಳಗಿ, ಹುನಗುಂದ ಮುಂತಾದ ತಾಲ್ಲೂಕುಗಳಲ್ಲಿಯ ಗ್ರಾಮಗಳಲ್ಲಿರುವ 
200 ಪ್ರಾಥಮಿಕ ಶಾಲೆಗಳನ್ನು 1965ರಲ್ಲಿ ಜಿಲ್ಲಾ ಸ್ಕೂಲ್‌ ಬೋರ್ಡಿಗೆ 
ಸೇರಿಸಿಕೊಂಡರು. ಇದರಲ್ಲಿ ಸುಮಾರು 5000 ವಿದ್ಯಾರ್ಥಿಗಳು ಕಲಿಯುತ್ತಿದ್ದರು. 
350 ಶಿಕ್ಷಕರು ಸೇವಾ ನಿರತರಾಗಿದ್ದರು. 


ಸ್ಕೂಲ್‌ ಬೋರ್ಡ ಆಡಳಿತದಿಂದ ಶಾಲೆಗಳ ಆಡಳಿತ ಸುಧಾರಣಾ ಕ್ರಮಗಳನ್ನು 
ಜಾರಿಗೆ ತಂದರು. 


ಜಿಲ್ಲಾ ಸ್ಕೂಲ್‌ ಬೋರ್ಡ 
ತಾಲ್ಲೂಕುಶಾಲೆ 

ಗ್ರುಫ್‌ ಶಾಲೆಗಳು 
ಗುಂಪಿನಲ್ಲಿಯ ಶಾಲೆಗಳು 


ಹೀಗೆ ವರ್ಗೀಕರಿಸಿದರು. ಇವುಗಳ ಮೇಲುಸುುವಾರಿಗಾಗಿ ಅಧಿಕಾರಿಗಳನ್ನು 


ನೇಮಿಸಿದರು. 


5. 


ಪ್ರತಿಭಾವಂತ ಶಿಕ್ಷಕರಿಗೆ, ಶಿಕ್ಷಕ ಸಾಹಿತಿಗಳಿಗೆ ಪ್ರೊತ್ಲಾಹಿಸಿ ಹೆಚ್ಚಿನ ಪದವಿಯನ್ನು 
ಪಡೆಯಲು ಪ್ರೋತ್ಸಾಹಿಸಿದರು. ಆದರ್ಶ ಶಿಕ್ಷಕರಿಗೆ ಸನ್ಮಾನ ಪ್ರಶಸ್ತಿಗಳನ್ನು 
ಕೊಡುವ ಯೋಜನೆ ರೂಪಿಸಿದರು. ಇದರಿಂದ ಸಮಾಜದಲ್ಲಿ ಶಿಕ್ಷಕರಿಗೆ ಗೌರವ 
ಸ್ಥ್ನಾವಮಾನಗಳು ಲಭಿಸುವಂತಾಯಿತು. 


ಶಿಕ್ಷಕರ ವರ್ಗಾವಣೆಯಲ್ಲಿ ನಿರ್ದಿಷ್ಟ ನೀತಿ, ನಿಯಮಗಳನ್ನು ರೂಪಿಸಿದರು. 
ವಿನಾಕಾರಣ ಅನಾನುಕೂಲ, ಅನ್ಮಾಯವಾಗದಂತೆ ನೋಡಿಕೊಂಡರು. 


ಸಿ.ಎಂ. ನಾಡಗೌಡರನ್ನು ಅಖಿಲ ಕರ್ನಾಟಕ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಕರ 


ಊ 


ಮಹಾಮಂಡಲದ ಅಧ್ಯಕ್ಷರನ್ನಾಗಿಯೂ ನೇಮಿಸಲಾಯಿತು. ಹಿಂದಿ ಪ್ರಚಾರ ಸಮಿತಿಯ 
ಜಿಲ್ಲಾ ಅಧ್ಯಕ್ಷರಾಗಿ ಗೌಡರು ಮಾಡಿದ ಕಾರ್ಯವು ಸಹ ಅನನ್ಯವಾದುದು. ಮೈಸೂರು 
ರಾಜ್ಯದಲ್ಲಿ ಶಿಕ್ಷಣ ಸಮೀಕರಣ ಸಮಿತಿಯ ಸದಸ್ಯರಾಗಿ ಅನುಪಮ ಸೇವೆ ಗೈದಿದ್ದಾರೆ. 
ಜಿಲ್ಲಾ ಶಿಕ್ಷಣ ಬೋರ್ಡಿಗೆ ಸ್ವಂತ ಕಟ್ಟಡವಿರಲಿಲ್ಲ. ಬಿಜಾಪರದಲ್ಲಿ ಜಿಲ್ಲಾಧಿಕಾರಿಯ ಕಛೇರಿಯ 
ಹತ್ತಿರ ವಿಶಾಲವಾದ ಸ್ಥಳವನ್ನು ಗುರುತಿಸಿ, ಇದಕ್ಕಾಗಿ ಶ್ರಮವಹಿಸಿ, ಸಾರ್ವಜನಿಕ ಶಕ್ತಿಯ 
ಸದುಪಯೋಗದೊಂದಿಗೆ ಸುಸಜ್ಜಿತವಾದ ಕಟ್ಟಡವನ್ನು ನಿರ್ಮಿಸಿ, ಫೆಬ್ರವರಿ 15, 1962 
ರಂದು ತಮ್ಮರಾಜಕೀಯ ಗುರುಗಳಾದ ಎಸ್‌. ನಿಜಲಿಂಗಪ್ರನವರನ್ನು ಆಮಂತ್ರಿಸಿ ಕಟ್ಟಡದ 
ಉದ್ಭಾಟನೆ ಮಾಡಿಸಿದರು. 


ಪ್ರತಿಭಾವಂತ ಸಂಸದೀಯ ಪಟು 19 


ನಾಡಗೌಡರ ನೇತೃತ್ವದ ಶೈಕ್ಷಣಿಕ ಸಮ್ಮೇಳನಗಳು 


* 1952ರಲ್ಲಿ ಬಿಜಾಪುರ ಜಿಲ್ಲಾ ಶಿಕ್ಷಕರ ವಿಚಾರ ಗೋಷ್ಟಿಯು ಡಾ! ನಂದಿಮಠ 
ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಇದರ ಉದ್ಭಾಟನೆಯನ್ನು ಮುಂಬಯಿ 
ರಾಜ್ಯದ ವಿದ್ಯಾಧಿಕಾರಿಗಳಾದ ಡಿ.ಸಿ. ಪಾವಟೆಯವರು ನೆರವೇರಿಸಿದರು. 
ಆರೋಗ್ಯ ಖಾತೆಯ ಉಪಮಂತ್ರಿಯಾಗಿದ್ದ ಶ್ರೀ ಬಿ.ಡಿ. ಜತ್ತಿಯವರು ಈ 
ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿದರು. 

* 1956ರಲ್ಲಿ ಬಿಜಾಪುರ ಜಿಲ್ಲಾ ಮಟ್ಟದ ಶಿಕ್ಷಕರ ಸಮ್ಮೇಳನವನ್ನು ಪಿ.ಎಂ. ವಾಡಗೌಡರ 
ಹಿರಿತನದಲ್ಲಿ ಹಮಿಕ್ರೊಳ್ಳಲಾಗಿತ್ತು. ಸಮ್ಮೇಳನಕ್ಕೆ ಆಹ್ವಾನಿತರಾಗಿ ಆಗಮಿಸಿದ್ದ 
ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದ ಶ್ರೀ ಎಸ್‌. ನಿಜಲಿಂಗಪ್ಪನವರು ನಾಡಗೌಡರ 
ಸಂಘಟನಾ ಶಕ್ತಿಯನ್ನು ಮೆಚ್ಚಿಕೊಂಡರು. ನಾಡಗೌಡರಿಂದ ಜಿಲ್ಲೆಯ ಶಿಕ್ಷಣದ 
ಸಮಸ್ಯೆಗಳನ್ನು ತಿಳಿದುಕೊಂಡರು. 


* 1959 ಜನವರಿ 30ರಂದು ಬಿಜಾಪುರ ಜಿಲ್ಲಾ ಶಿಕ್ಷಕರ ಸಮ್ಮೇಳನವನ್ನು ಜಿಲ್ಲಾ 
ಸ್ಕೂಲ್‌ ಬೋರ್ಡ ವ್ಯಾಪ್ತಿಯಲ್ಲಿ ನಾಡಗೌಡರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. 
ಈ ಸಮ್ಮೇಳನಕ್ಕೆ ಆಹ್ವಾನಿತರಾಗಿ ಶಿಕ್ಷಣ ಮಂತ್ರಿಗಳಾಗಿದ್ದ ಮಾನ್ಯ ಅಣ್ಣಾರಾವ್‌ 
ಗಣಮುಖಿಯವರು ಆಗಮಿಸಿ. ಪಿ.ಎಂ. ನಾಡಗೌಡರ ಶೈಕ್ಷಣಿಕ ಕಾಳಜಿಯನ್ನು 
ಕೊಂಡಾಡಿದರು. 


ಪಿ.ಎಂ. ನಾಡಗೌಡರಿಗೆ ರಾಜ್ಮಪುಶಸ್ತಿ 


ಪಿ.ಎಂ. ನಾಡಗೌಡರ ಶಿಕ್ಷಣ ಸೇವಾ ಪರತೆ, ಶಿಕ್ಷಣದಲ್ಲಿ ಸಮುದಾಯದ 
ಭಾಗವಹಿಸುವಿಕೆಯಲ್ಲಿನ ಪ್ರಯತ್ನ, ಶಿಕ್ಷಣ ಕ್ಷೇತ್ರಕ್ಕೆ ಅವರು ಸಲ್ಲಿಸಿದ ಸೇವೆಯನ್ನು ಮನಗಂಡು 
ರಾಜ್ಯ ಸರ್ಕಾರವು 1964ರಲ್ಲಿ ರಾಜ್ಯ ಪ್ರಶಸ್ತಿ ನೀಡಿ, ಶಿಕ್ಷಣ ಕ್ಷೇತ್ರಕ್ಕೆ ಇವರು ಸಲ್ಲಿಸಿದ 
ಅನುಪಮ ಸೇವೆಯನ್ನು ಸರಕಾರ ಶ್ಲಾಭಸಿತು. 


ಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಭಿವೃದ್ಧಿಗೆ ಪ್ರಯತ್ನ 


ಬಸವೇಶ್ವರ ವಿದ್ಯಾವರ್ಧಕ ಸಂಘವು ಬೀಳೂರ ಮಹಾಸ್ವಾಮಿಗಳ 
ಕೃಪಾಶೀರ್ವಾದದಿಂದ ಬಾಗಲಕೋಟೆಯಲ್ಲಿ 1906ರಲ್ಲಿ ಸ್ಥಾಪನೆಯಾಯಿತು. ಪಿ.ಎಂ. 
ನಾಡಗೌಡರು ಕರ್ನಾಟಕ ವಿಶ್ವವಿದ್ಯಾಲಯದ ಸಿನೆಟ್‌, ಸಿಂಡಿಕೇಟ್‌ ಸದಸ್ಯರಾದಾಗಿನಿಂದ 
ಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಭಿಮಾನಿಗಳಾಗಿ ಸಂಸ್ಥೆಗೆ ಬೇಕಾದ ಸೌಲಭ್ಯಗಳನ್ನು 
ದೊರಕಿಸಿ ಕೊಡಲು ಪ್ರಯತ್ನಿಸಿದ ವ್ಯಕ್ತಿ. ದಿನಾಂಕ 30.5.1965 ರಿಂದ 30.8.1970ರ 
ವರೆಗೆ ಆಗಿದ್ದ ನೀತಿಯಂತೆ ಸಂಘದ ಆಡಳಿತಗಾರರಾಗಿ ಆನಂತರ 31.8.1970 ರಿಂದ 


20.5.1976ರವರೆಗೆ ಅಂದರೆ ಆಜೀವ ಪರ್ಯಂತ ಸಂಘದ ಕಾರ್ಯಾಧ್ಯಕ್ಷರಾಗಿ ಸೇವೆ 


20 ಪಿ.ಎಂ. ನಾಡಗೌಡ 


ಸಲ್ಲಿಸಿದರು. ಅವರ 11 ವರ್ಷಗಳ ಆಡಳಿತಾವಧಿಯಲ್ಲಿ ಹತ್ತಾರು ಶಾಲೆ ಕಾಲೇಜುಗಳು 
ಸ್ಥಾಪನೆಗೊಂಡವು. 
* 1967ರಲ್ಲಿ ಬಸವೇಶ್ವರ ವಿಜ್ಞಾನ ಮೆಹಾವಿದ್ಯಾಲಯ, ಕೆಲಾ 
ಮಹಾವಿದ್ಮಾಲಯದಿಂದ ಪ್ರತ್ಯೇಕಗೊಂಡಿತು. 
* 1970ರಲ್ಲಿ ಬಸವೇಶ್ವರ ವಾಣಿಜ್ಯ ಮಹಾವಿದ್ಯಾಲಯ ಸ್ಥಾಪನೆಯಾಯಿತು. 


* 1972 ರಲ್ಲಿ ಬಸವೇಶ್ವರ ಹೈಸ್ಕೂಲ್‌ ಬಾಗಲಕೋಟೆ, ಆರ್‌.ಜಿ.ಎಂ. ಹೈಸ್ಕೂಲ್‌ 
ಮುಜಭೋಳ್‌, ಸ್ಟೇಟ್‌ ಹೈಸ್ಕೂಲ್‌ ರಾಮದುರ್ಗ ಇವು ಪದವಿ ಪೂರ್ವ 
ಕಾಲೇಜುಗಳಾಗಿ ಮೇಲ್ಪರ್ಜಿ ಪಡೆದವು. 


* 1966ರಲ್ಲಿ ಮುಧೋಳ ಹಾಗೂ ರಾಮದುರ್ಗಗಳಲ್ಲಿ ಹಾಗೂ 1972 ರಲ್ಲಿ 
ಬಾಗಲಕೋಟೆಯಲ್ಲಿ ಬಾಲಕಿಯರ ಪ್ರೌಢಶಾಲೆಗಳನ್ನು ಸಂಘವು ಪ್ರಾರಂಭಿಸಿತು. 


* 1966ರಲ್ಲಿ ಕಮ್ಯೂನಿಟಿ ಪೊಲಿಟೆಕ್ಸಿಕ್‌ ಮಂಜೂರಾಯಿತು. 


* 1968ರಲ್ಲಿ ಇಂಜಿನಿಯರಿಂಗ್‌ ಕಾಲೇಜದ ಸರ್‌.ಎಂ. ವಿಶ್ವೇಶ್ವರಯ್ಯ 
ವಿದ್ಯಾರ್ಥಿನಿಲಯ ಸ್ಥಾನೆಯಾಯಿತು. 


ಇವೆಲ್ಲ ಪಿ.ಎಂ. ನಾಡಗೌಡರ ಅಧಿಕಾರ ಅವಧಿಯಲ್ಲಿ ಉಂಟಾದ ಮಹತ್ವದ 
ಶೈಕ್ಷಣಿಕ ಪ್ರಗತಿ, ಹಾಗೂ ಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಭಿವೃದ್ಧಿಯೆನ್ನಬಹುದು. 


ಬಸವೇಶ್ವರ ಇಂಜಿನೀಯರಿಂಗ್‌ ಕಾಲೇಜಿಗೆ ನಿವೇಶನ 


ಉತ್ತರ ಕರ್ನಾಟಕದಲ್ಲಿ ತಾಂತ್ರಿಕ ಶಿಕ್ಷಣದ ಮಹತ್ವವನ್ನು ಮತ್ತು ಅವಶ್ಯಕತೆಯನ್ನು 
ಗುರುತಿಸಿ, ಪಿ.ಎಂ. ನಾಡಗೌಡರು ಕರ್ನಾಟಕ ವಿಶ್ವವಿದ್ಯಾಲಯದ ಸಿನೆಟ್‌ ಮತ್ತು ಸಿಂಡಿಕೇಟ್‌ 
ಸದಸ್ಯೆರಾಗಿದ್ದಾಗ ಬಸವೇಶ್ವರ ವಿದ್ಯಾವರ್ಧಕ ಸಂಘದಿಂದ ಬಾಗಲಕೋಟೆಯಲ್ಲಿ 
ಇಂಜನಿಯರಿಂಗ್‌ ಕಾಲೇಜು ಸ್ಥಾಪನೆಗೆ ಬೇಕಾದ ಎಲ್ಲ ಸಿದ್ದತೆಗಳನ್ನು ತಯಾರುಗೊಳಿಸುವಲ್ಲಿ 
ಪಿ.ಎಂ. ನಾಡಗೌಡರು ಅತ್ಯ ಂತೆ ಮಹತ್ವದ ಪಾತ್ರ ವಹಿಸಿದ್ದರು. 


ಆ ಸಂದರ್ಭದಲ್ಲಿ ವಿಧಾನ ಪರಿಷತ್ತಿನ ಸದಸ್ಯರಾಗಿದ್ದ ಪಿ.ಎಂ. ನಾಡಗೌಡರು 
ಇಂಜಿನೀಯರಿಂಗ್‌ ಕಾಲೇಜು ಸ್ಥಾಪನೆಯ ಪ್ರಸ್ತಾವನೆಗಳನ್ನು ಸರಕಾರದ ಗಮನಕ್ಕೆ ತಂದು 
ಅದರ ಅವಶ್ಯಕತೆಯನ್ನು ಮನದಟ್ಟುಮಾಡಿಕೊಟ್ಟರು. ಪ.ಎಂ. ನಾಡಗೌಡರ ಸತತ ಪರಿಶ್ರಮದ 
ಫಲವಾಗಿ 1963ರಲ್ಲಿ ಬಸವೇಶ್ವರ ಇಂಜಿನಿಯರಿಂಗ್‌ ಕಾಲೇಜು ಆರಂಭಗೊಂಡಿತು. ಈ 
ಸಂಸ್ಥೆಗೆ ಒಂದು ನಿರ್ದಿಷ್ಟ ರೂಪಕೊಡಲು ನಿವೇಶನ ಬೇಕಾಗಿತ್ತು. ಆಗ ಶಿಕ್ಷಣ ಮಂತ್ರಿಗಳಾಗಿದ್ದ 

ಸ್‌. ಆರ್‌ ಕಂಠಿಯವರ ಮೇಲೆ ಒತ್ತಡ ತಂದು, ಆಗಿನ ಕಂದಾಯ ಹಾಗೂ ಅರಣ್ಯ 
ಇಲಾಖೆಗಳ ಸಚಿವರನ್ನು ಸಂಪರ್ಕಿಸಿ ಲೀಜ ಮೇಲೆ ಬಾಗಲಕೋಟೆ ಬೆಳಗಾವಿ ರಸ್ತೆಯ 


ಪ್ರತಿಭಾವಂತ ಸಂಸದೀಯ ಪಟು 21 


ಎಡಬದಿಯಲ್ಲಿರುವ ಎತ್ತರವಾದ ಸುಂದರ ಸ್ಥಳವನ್ನು ಗುರುತಿಸಿ ಸುಮಾರು 270 ಎಕರೆ 
ಭೂಮಿಯನ್ನು ಸರಕಾರದಿಂದ ಪಡೆಯುವಲ್ಲಿ ಮಹತ್ವದ ಪಾತ್ರ ವಹಿಸಿದರು. 


ಸರಕಾರದಿಂದ ಸಂಘದ ಶಾಲೆ ಕಾಲೇಜುಗಳಿಗೆ ಸಾಕಷ್ಟು ಧನಸಹಾಯ ಪಡೆಯಲು 
ಪ್ರಯತ್ನಿಸಿದರು. ಅಲ್ಲದೆ ಇಂಜನಿಯರಿಂಗ್‌ ಕಾಲೇಜನ್ನು ಅಮುದಾನಕ್ಕೊಳ ಪಡಿಸುವಲ್ಲಿ 
ಶಿಕ್ಷಣ ಮಂತ್ರಿ ಎಸ್‌. ಆರ್‌. ಕಂಠಿಯವರ ಸಹಾಯದೊಂದಿಗೆ ಪಿ.ಎಂ. ನಾಡಗೌಡರು 
ಪ್ರಯತ್ನಿಸಿ ಈ ನಾಡಿನ ಜನತೆಯ ತಾಂತ್ರಿಕ ಶಿಕ್ಷಣಾಭಿವೃದ್ಧಿಗೆ ಕಾರಣೀಕರ್ತರಾದರು. 


ತಮ್ಮಜೀವಿತದ ಕೊನೆಯುಸಿರಿನವರೆಗೆ ಸಂಘದ ಎಳ್ಳೆಗಾಗಿ ಚಿಂತಿಸಿ ಶ್ರಮಿಸಿದರು. 
ಇದಲ್ಲದೇ ಹುನಗುಂದ ಮತ್ತು ಇಳಕಲ್‌ಗಳಲ್ಲಿ ಪದವಿ ಕಾಲೇಜುಗಳು ಸ್ಥಾಪನೆಯಾಗಿ 
ವಿದ್ಯಾ ಕೇಂದ್ರಗಳಾಗಲು ಶ್ರೀ ಪಿ.ಎಂ. ನಾಡಗೌಡರ ಪ್ರಯತ್ನ ಶ್ಲಾಘನೀಯವಾದುದು. 


1973-74ರ ಅವಧಿಯಲ್ಲಿ ಒಮ್ಮೆ 3-4 ತಿಂಗಳು ಬಾಗಲಕೋಟೆಯ ಕಾಲೇಜು 
ಶಿಕ್ಷಕರಿಗೆ ಸರಕಾರದಿಂದ ಬರಬೇಕಾಗಿದ್ದ ವೇತಾನುದಾನ ಬರಲಿಲ್ಲ, ಹೀಗಾಗಿ ಸಿಬ್ಬಂದಿಯವರಿಗೆ 
ತೊಂದರೆಯಾದಾಗ ಪಿ.ಎಂ. ನಾಡಗೌಡರು ತಮ್ಮ ಸ್ವಂತ ಮನೆಯನ್ನೇ ಬ್ಯಾಂಕಿಗೆ ಒತ್ತೆ 
ಹಾಕಿ ಸಾಲ ಪಡೆದು ಕಾಲೇಜು ಸಿಬ್ಬಂದಿಯ ಸಂಬಳ ಬಟವಡೆ ಮಾಡಿದ ಸಂದರ್ಭವನ್ನು 
ಇಂದಿಗೂ ಬಾಗಲಕೋಟೆಯ ಪ್ರಾಧ್ಯಾಪಕ ಬಂದುಗಳು ಅದೊಂದು ರೋಮಾಂಚಕ 
ಸಂಗತಿಯೆಂದು ಹೇಳುತ್ತಾರೆ. ಇದು ನಾಡಗೌಡರಲ್ಲಿದ್ದ ಗುರುತರವಾದ ಕಾಳಜಿ ಮತ್ತು 
ಹೊಣೆಗಾರಿಕೆಯ ಪ್ರಜ್ಞೆಗೆ ಸಾಕ್ಷಿಯಾಗಿದೆ. 


ಪಿ.ಎಂ. ನಾಡಗೌಡರಂಥ ಧೀಮಂತ ವ್ಯಕ್ತಿತ್ವ ಸಿಗುವುದು ಅಪರೂಪ. ಇವರ 
ಸೇವೆಯನ್ನು, ಶ್ರಮವನ್ನು, ಚಿಂತನೆಯನ್ನು ಬಸವೇಶ್ವರ ವಿದ್ಯಾವರ್ಧಕ ಸಂಘವು ಪಡೆದು 
ಹೆಮರದಂತೆ ಬೆಳೆಯಲು ಸಾಧ್ಯವಾಯಿತು. da ತನ್ನ ಅಂಗ ಸಂಸ್ಥೆಯಾದ ದಂತ 
ಮಹಾವಿದ್ಯಾಲಯಕ್ಕೆ ಪಿ.ಎಂ. ನಾಡಗೌಡರ ಸ ಸಾಭಕ ದಂತ ವೈದ್ಯಕೀಯ ಮಹಾವಿದ್ಯಾ ಲಯ 
ಎಂದು ಹೆಸರಿಟ್ಟು ಸಂಘವು ತನ್ನ ಗೌರವವನ್ನು ಹೆಚ್ಚಿಸಿಕೊಂಡಿದೆನ್ನಬಹುದು. ಅವರ ಸೇವೆಯ 
ಉಪಕೃತಿಗಾಗಿ ಬಸವೇಶ್ವರ ಸಂಘವು ಇನ್ನೂ ಮಾಡಬೇಕಾದದ್ದು ಬಹಳಷ್ಟಿದೆ. ಈ ಕುರಿತು 
ಸಂಘವು ಚಿಂತನೆಗೈಯಲಿ ಎಂಬುದು ಬಹು ಜನರ ಅಭಿಲಾಷೆಯಾಗಿದೆ. 

ಪಿ.ಎಂ. ನಾಡಗೌಡರು ಪ್ರಾಥಮಿಕ ಹಂತದ ಶಿಕ್ಷಣದಿಂದ ಉನ್ನತ ಮಟ್ಟದ 
ತಾಂತ್ರಿಕ ಶಿಕ್ಷಣದ ವರೆಗೆ ಚಿಂತನೆಗೈದು. ಈ ಭಾಗದ ಜನರಿಗೆ ಅದರ ಸದುಪಯೋಗದ 
ಮಹತ್ವವನ್ನು ತಿಳಿಸಿ. ಈ ನಾಡಿನ ಶ್ರಯೋಭಿವೃದ್ಧಿಗೆ ಕಾರಣೀಕರ್ತರಾದರು. ಏಕೆಂದರೆ 
ಯಾವುದೇ ಪ್ರದೇಶ ಅಭಿವೃದ್ಧಿಯಾಗಬೇಕಾದರೆ ಶೈಕ್ಷಣಿಕ ಪ್ರಗತಿಯಿಂದಲೇ ಸಾಧ್ಯ ಎಂಬ 
ತಿರುಳನ್ನು ಪಿ.ಎಂ. ನಾಡಗೌಡರು ಚೆನ್ನಾಗಿ ಅರಿತುಕೊಂಡಿದ್ದರು. ಈ ದಿಶೆಯಲ್ಲಿ ಎಲ್ಲವನ್ನು 
ಸಾಕಾರಗೊಳಿಸಲು ಶ್ರಮಿಸಿ ಜನರ ಶ್ರೇಯಸ್ಸನ್ನು ಬಯಸಿದ ಮಹಾ ಶಿಕ್ಷಣ ತಜ್ಞಅವರು 
ಎನ್ನೆಬಹುದು. 


22 ಪಿ.ಎಂ. ನಾಡಗೌಡ 


ಚಿನ್ನದ ತುಲಾಭಾರ ಮತ್ತು ರಾಷ್ಟ್ರೀಯ ರಕ್ಷಣಾ ನಿಧಿಗೆ ದೇಣಿಗೆ 


1962ರಲ್ಲಿ ಚೀನಾ ನಮ್ಮ ದೇಶದ ಮೇಲೆ ದಾಳಿ ಮಾಡಿತು. ಇದರಿಂದಾಗಿ 
ದೇಶದಲ್ಲಿ ಬಹುದೊಡ್ಡ ಗಂಡಾಂತರ ಉಂಟಾಯಿತು. ಭಾರತ ಹಲವಾರು ರಂಗಗಳಲ್ಲಿ 
ಅಪಾರ ನಷ್ಟವನ್ನು ಅನುಭವಿಸಿತು. ರಾಷ್ಟ್ರೀಯ ಮುಗ್ಗಟ್ಟನ್ನು ಎದುರಿಸಲು ಹಾಗು ನಮ್ಮ 
ಸಂರಕ್ಷಣ ಇಲಾಖೆಯ ಶಿಸ್ತಿನ ಸೈನಿಕರಿಗೆ ಆಧುನಿಕ ಶಸ್ತಾಸ್ತಗಳನ್ನು ದೇಶ ವಿದೇಶಗಳಿಂದ 
ಖರೀದಿಸಲು ಕೋಟ್ಯಾಂತರ ರೂಪಾಯಿಗಳ ಅವಶ್ಯಕತೆವುಂಟಾಯಿತು. 


ನಮ್ಮ ಸೈನ್ಯ ಬಲವನ್ನು ಶಸ್ತಾಸ್ತಗಳೊಂದಿಗೆ ಸುಸಜ್ಜಿತಗೊಳಿಸಿ ರಾಷ್ಟ್ರವನ್ನು 
ರಕ್ಷಿಸಬೇಕಾಗಿದ್ದರಿಂದ ಇದಕ್ಕಾಗಿ ರಾಷ್ಟ್ರಮಟ್ಟದಲ್ಲಿ "ರಾಷ್ಟ್ರೀಯ ರಕ್ಷಣಾನಿಧಿ' ಸ್ನಾಹಿಸಲಾಯಿತು. 
ಈ ರಕ್ಷಣಾ ನಿಧಿ ಸಂಗ್ರಹ ದೇಶಾದ್ಯಂತ ನಡೆಯಿತು. ಅಂದಿನ ಪ್ರಧಾನಿ ಪಂಡಿತ 
ಜವಾಹರಲಾಲ್‌ ನೆಹರು ದೇಶವಾಸಿಗಳಿಗೆ ಸ್ವಯಂ ಮುಂದೆ ಬಂದು ದೇಶಕ್ಕೆ ಉದಾರ 
ದೇಣಿಗೆ ನೀಡಲು ವಿನಂತಿಸಿದರು. ಪ್ರಧಾನ ಮಂತ್ರಿಯ ಈ ಕೋರಿಕೆಗೆ ದೇಪದ ವಿವಿಧ 
ಭಾಗಗಳಲ್ಲಿ ಸಾಕಷ್ಟು ಪ್ರತಿಕ್ರಿಯೆ ಕಂಡುಬಂತು. 

ನಮ್ಮರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದ ಶ್ರೀ ಎಸ್‌. ನಿಜಲಿಂಗಪ್ಪನವರು ರಾಜ್ಯದ 
ಇಪ್ಪತ್ತು ಜಿಲ್ಲೆಗಳ ರಾಜಕೀಯ ಮುಖಂಡರ ಸಭೆಯನ್ನು ಬೆಂಗಳೂರಿನಲ್ಲಿ ಕರೆದರು. ಬಿಜಾಪುರ 
ಜಿಲ್ಲೆಯಿಂದ ಪಿ.ಎಂ.ನಾಡಗೌಡ, ಮಳ್ಳಿಗೇರಿ, ಮುರನಾಳ್‌, ಎಸ್‌.ಬಿ. ಪಾಟೀಲ, ಎಸ್‌. 
ಆರ್‌. ಕಂಠಿ, ಜಿ.ಎನ್‌. ಪಾಟೀಲ, ಗುರಡ್ಡಿ ಮೊದಲಾದ ಶಾಸಕರು, ಲೋಕಸಭಾ ಸದಸ್ಯರು, 
ಸಚಿವರು ಸಭೆಯಲ್ಲಿ ಬಿಜಾಪುರ ಜಿಲ್ಲೆಯನ್ನು ಪ್ರತಿನಿಧಿಸಿದ್ದರು. ಆಗ ಕೆಲವರು ಸಭೆಯಲ್ಲಿ 
ಮುಖ್ಯ ಮಂತ್ರಿಗಳಿಗೆ: 

"ನಮದು ದೊಡ್ಡ ಜಿಲ್ಲೆಯಾದರೂ ಬರಗಾಲದ ಖ್ಯಾಕಿಗೆ ಹೆಸರಾದುದು. ನಾಲ್ಕು 
ವರ್ಷಗಳಲ್ಲಿ ಒಂದು ವರ್ಷ ಮಾತ್ರ ಮಳೆಯಾಗಿದೆ. ಇದರಿಂದ ರೈತರು ಇನ್ನು 
ಚೇತರಿಸಿಕೊಂಡಿಲ್ಲ. ಅವರಲ್ಲಿಗೆ ಹೋಗಿ ರಾಷ್ಟ್ರೀಯ ರಕ್ಷಣಾ ನಿಧಿಗೆ ಸಹಾಯ ಕೇಳಲು 
ನಮಗೆ ದ್ವೆರ್ಯ ಸಾಲದು. ಸಾಧ್ಯವಾದ ಮಟ್ಟಿಗೆ ನಮ್ಮ ಜಿಲ್ಲೆಯಿಂದ ಪ್ರಯತ್ನ ಮಾಡುತ್ತೇವೆ 
ಎಂದು ತಿಳಿಸಿದರು. 


"ಈ ಸಂದರ್ಭದಲ್ಲಿ ಪಿ.ಎಂ. ನಾಡಗೌಡರು ಮಾತನಾಡದೇ ಮೌನವಾಗಿ ಕುಳಿತಿದ್ದನ್ನು 
ಮುಖ್ಯಮಂತ್ರಿ ಎಸ್‌. ನಿಜಲಿಂಗಪ್ಪನವರು ವೀಕ್ಷಿಸಿ "ಏನ್ರಿ ನಾಡಗೌಡರೇ, ಗಂಭೀರ ಮೌನ 
ತಾಳಿದ್ದೀರಲ್ಲ? ನೀವು ನಾಡಿನ ಗೌಡರಾಗಿ ಹೀಗೆ ಸುಮ್ಮನೇ ಕುಳಿತರೆ ಹೇಗೆ? ಗೌಡರೇ 
ದೂರ ಉಳಿದರೇ ನಮ್ನ ಯಾರು ರಕ್ಷಿಸಬೇಕು? ಎಂದು ಮುಖ್ಯಮಂತ್ರಿಗಳು 
ಖಾತನಾಡಿದಾಗ, ಪಿ.ಎಂ. ನಾಡಗೌಡರು ಪ್ರತಿಕ್ರಿಯಿಸಿ- 


ಪ್ರತಿಭಾವಂತ ಸಂಸದೀಯ ಪಟು 23 


-“ಯಜಮಾನರೇ, ನಮ್ಮ ಜಿಲ್ಲೆಯ ಜನಸಾಮಾನ್ಕರು ಮನೆ, ಮಠ, ಆಸ್ತಿ 
ಪಾಸ್ಟಿಗಳಿಂದ ಬಡವರಾದರೂ ಹೈದಯ ಶ್ರೀಮಂತಿಕೆಯಿಂದ ಬಡವರಲ್ಲ. ದೇಶಾಭಿಮಾನಕ್ಕಾಗಿ 
ಜೀವತೆತ್ತವರಲ್ಲಿ ನಮ್ಮಭಾಗದವರೇ ಜಾಸ್ತಿ. ನಮ್ಮ ಜಿಲ್ಲೆಯಿಂದ ಮಾನ್ಯ ಮುಖ್ಯಮಂತ್ರಿಗಳ 
(ತಮ್ಬು ಮತ್ತು ಶ್ರೀಮತಿ ಇಂದಿರಾಗಾಂಧಿಯವರನ್ನು (A1C€ ಅಧ್ಯಕ್ಷೆ) ಚಿನ್ನದಲ್ಲಿ 
ತುಲಾಭಾರಮಾಡಿ ತಮ್ಮಿಬ್ಬರ ತೂಕದಷ್ಟು ಬಂಗಾರವನ್ನು ರಾಷ್ಟ್ರೀಯ ರಕ್ಷಣಾ ನಿಧಿಗೆ 
ಅರ್ಪಿಸುತ್ತೇವೆ” ಎಂದಾಗ ನಡೆದ ತುಂಬಿದ ಸಭೆಯಲ್ಲಿ ಎಲ್ಲರಿಗೂ ಅಚ್ಚರಿವುಂಟಾಯಿತು. 
ಆಗ ಎಸ್‌. ನಿಜಲಿಂಗಪುನವರು ಇದೇನು ಕನಸು ಕಾಣುತಿರುವಂತಾಯಿತಲ್ಲ? ನಿಮ್ಮ 
ಜಿಲ್ಲೆಯೊಂದರಿಂದ ಈ ಮಾತು ಸಾಧ್ಯವೇನ್ರಿ? ಎಂದು ಕೇಳಿದರು. ಮುಗುಳುನಗುತ್ತ 
ಶ್ರೀ ಎಸ್‌. ಆರ್‌. ಕಂಠಿಯವರತ್ತ ನೋಡಿದರು. 


ಶ್ರೀ ಕಂಠಿಯವರು (ಶಿಕ್ಷಣ ಸಚಿವ ಜಿಲ್ಲೆಯ ಮುಖಂಡ) "“ನಮ್ಮನಾಡಗೌಡರು 
ಮನಸ್ಸು ಮಾಡಿದರೆ ಇವರ ಶಕ್ತಿಗೆ ಅಸಾಧ್ಯವಾದ ಕೆಲಸವೆಂಬುದೇ ಇಲ್ಲವೆಂಬುದನ್ನು 
ಮನಗಂಡಿದ್ದೇವೆ. ನಾಡಗೌಡರ ಹಿಂದೆ ಬಲುದೊಡ್ಡ ಸೈನ್ಯವಿದೆ ಎಂಬುದನ್ನು ನಾನು ಬಲ್ಲೆ. 
ಸುಮಾರು ಎರಡು ಸಾವಿರ ಶಾಲೆಗಳಲ್ಲಿ ಆರೇಳು ಸಾವಿರ ಅಭಿಮಾನಿ ಶಿಕ್ಷಕರಿದ್ದಾರೆ. 
ಜಿಲ್ಲೆಯ ಜಮೀನ್ನಾರ ದೇಸಾಯಿ, ದೇಶಪಾಂಡೆ, ಜಹಗೀರದಾರ, ದೇಶಮುಖ, ಗೌಡರು 
ಮೊದಲಾದ ಪ್ರಮುಖರು ಪಿ.ಎಂ. ನಾಡಗೌಡರಲ್ಲಿ ಅಪಾರ ಪ್ರೀತಿಯುಳ್ಳವರಾಗಿದ್ದಾರೆ.” 
ಎಂದು ಮುಖ್ಯಮಂತ್ರಿಗಳಿಗೆ ತಿಳಿಸಿದರು. ಅಲ್ಲಿ ನೆರೆದಿದ್ದ ಇತರ ಜಿಲ್ಲೆಗಳ ಮುಖಂಡರು 
ಪರಸ್ವರ ಮುಖ ನೋಡಿಕೊಳ್ಳುವಂತಾಯಿತು. 


ಮುಖ್ಯಮಂತ್ರಿಗಳ ಕಳಕಳಿಯ ಈ ಮನವಿಯನ್ನು ಕಾರ್ಯರೂಪಕ್ಕೆ ತರಲು 
ಎಸ್‌. ಆರ್‌. ಕಂಠಿಯವರು ಹಾಗೂ ಪಿ.ಎಂ. ನಾಡಗೌಡರು ಒಂದೆರಡು ದಿನಗಳಲ್ಲಿಯೇ 
ಬಿಜಾಪುರದಲ್ಲಿ ನಾಡಗೌಡರ ನೇತೃತ್ವದಲ್ಲಿ ಸಭೆಸೇರಿ 43 ಜನ ಸದಸ್ಯರುಳ್ಳ ಒಂದು ಸಮಿತಿಯನ್ನು 
ರಚಿಸಿದರು. ಜಿಲ್ಲಾಧಿಕಾರಿ ಎಚ್‌. ಮಹಾರುದ್ರಯ್ಯನವರು ಸಮಿತಿಯ ಅಧ್ಯಕ್ಷಿರೆಂದು 
ತೀರ್ಮಾನಿಸಲಾಯಿತು. ಜಿಲ್ಲೆಯಲ್ಲಿ ಪಿ.ಎಂ. ನಾಡಗೌಡರು ರಕ್ಷಣಾ ನಿಧಿಗೆ ಸಹಾಯ 
ಕೋರಿದ ಪ್ರತಿಕ್ರಿಯೆ ಒಳ್ಳೆಯ ರೀತಿಯಲ್ಲಿ ಉಂಟಾಯಿತು. ತಾವು ಮುಖ್ಯಮಂತ್ರಿಗಳಿಗೆ 
ನೀಡಿಬಂದ ವಾಗ್ದಾನವನ್ನು ಜನತೆಯ ಮುಂದೆ ಇಟ್ಟಾಗ ಎಲ್ಲರೂ ತಮ್ಮಸಹಾಯ ಹಸ್ಸದಿಂದ 
ಬೆಂಬಲ ಸೂಚಿಸಲು ಗೌಡರಿಗೆ ನೈತಿಕ ಸ್ಕೇರ್ಯ ತುಂಬಿದರು. 

ಜಿಲ್ಲೆಯ ಶಿಕ್ಷಕ ಸಮುದಾಯ ಕಕ್ಕೆ ಕೂಡಿಸಲು ಮುಂದಾಯಿತು. ಸುಮಾರು 
ಆರು ತಿಂಗಳಲ್ಲಿ 20,000 ಗ್ರಾಮ್‌ ಬಂಗಾರವನ್ನು ಜಿಲ್ಲೆಯ ಶಿಕ್ಷಕರು ಕೊಡಮಾಡಿ ತಮ್ಮ 
ಬೆಂಬಲವನ್ನು ವ್ಯಕ್ತ ಪಡಿಸಿದರು. ನಾಡಗೌಡರು ಜಿಲ್ಲೆಯ ಶಿಕ್ಷಕರಿಂದ ಪಡೆದ ಭಾರಿ ಮೊತ್ತದ 
ರಾಷ್ಟ್ರೀಯ ರಕ್ಸಣಾ ನಿಧಿಯ ಆಂದೋಲನದ ವಾರ್ತೆ ಮುಖ್ಯಮಂತ್ರಿ ಎಸ್‌. 
ನಿಜಲಿಂಗಪ್ಪನವರಿಗೂ ತಲುಪಿ ಆಶ್ಚರ್ಯ ವ್ಯಕ್ತಪಡಿಸಿದರು. ಶಿಕ್ಷಕರ ಈ ದೇಣಿಗೆಯ ಸುದ್ದಿಯು 
ಪ್ರಧಾನ ಮಂತ್ರಿ ಪಂಡಿತ್‌ ಜವಾಹೆರಲಾಲ್‌ ನೆಹರು ಅವರಲ್ಲಿ ಆಶ್ಚರ್ಯವನ್ನುಂಟು ಮಾಡಿತು. 


24 ಪಿ.ಎಂ. ನಾಡಗೌಡ 


ನಾಡಗೌಡರಿಗೆ ಪ್ರಧಾನಿ ನೆಹರು ಅಭಿನಂದನೆ 
No. 573 PMH/63 Prime Minister House 
New-Delhi 
March: 4th 1963. 
Dear Sri, Nadagouda, 
| am glad to know of the success of the cotlections made 


for the National Defence Fund in Bijapur District, | appreciate 
especially the contributions of the Primary School Teachers. 


Yours Sincerely 
Jawaharlal! Nehru. 


ಹೀಗೆ ದೇಶದ ಉದ್ದಗಲಕ್ಕೂ ರಾಷ್ಟ್ರದ ಅನೇಕ ನಾಯಕರಿಂದ ಅಬಿನಂದನಾ 
ಪತ್ರಗಳ ಸುರಿಮಳೆ, ಪ್ರಶಂಸೆಯ ಮಾತುಗಳು ಪಿ.ಎಂ. ನಾಡಗೌಡರಿಗೆ ವ್ಯಕ್ರವಾದವು. 

ದಿನಾಂಕ. 2.7.1963 ಬಿಜಾಪುರದ ಇತಿಹಾಸದಲ್ಲಿಯೇ ಸುವರ್ಣ ದಿನವೆಂದೇ 
ಹೆಸರಾಗಿ ಉಳಿದಿದೆ. ಅಂದು ಬಿಜಾಪುರದ ಆದಿಲ್‌ ಶಾಯಿಯ ರಾಜ ದರ್ಬಾರದ 
ಆವರಣದಲ್ಲಿ ಬಹು ವಿಜೃಂಭಣೆಯಲ್ಲಿ ಕಾಯಕ್ರಮವನ್ನು ಆಯೋಜಿಸಲಾಗಿತ್ತು. ಲಕ್ಷೆ ಲಕ್ಷ 
ಗಟ್ಟಲೆ ಜನತೆ ಈ ಸಮಾರಂಭವನ್ನು ವೀಕ್ಷಿಸಲು ಕಾದು ಕುಳಿತಿತ್ತು. 


ಜನನಾಯಕರಾದ ಮಾನ್ಯ ಶ್ರೀ ಎಸ್‌. ನಿಜಲಿಂಗಪ್ರನವರನ್ನು ಬರಮಾಡಿಕೊಂಡು 
ತೂಗುವ ತಕ್ಕಡಿಯ ಮೇಲೆ ನಿಲ್ಲಿಸಿದಾಗ ಅವರ ತೂಕ 162 ಪೌಂಡಾಯಿತು. ನಂತರ 
ಶ್ರೀಮತಿ ಇಂದಿರಾಗಾಂಧಿಯವರನ್ನು ತಕ್ಕಡಿಯ ಮೇಲೆ ನಿಲ್ಲಿಸಿದಾಗ ಅವರ ತೂಕ 108 
ಪೌಂಡಾಯಿತು. ಒಟ್ಟು ಸಂಗ್ರಹವಾದ ಚಿನ್ನ 1.18.556 ಗ್ರಾಂ. ಇವರೀರ್ವರ ಭಾರ 
ತೂಗಿದಾಗೆಲೂ ಇನ್ನೂ 11.000 ತೊಲೆ ಬಂಗಾರ ಹೆಚ್ಚಿಗೆ ಉಳಿಯಿತು. ಅದನ್ನು ಸಹ 
ಅಂದಿನ ಸಮಾರಂಭದಲ್ಲಿ ರಾಷ್ಟ್ರೀಯ ನಿಧಿಗಾಗಿ ಅರ್ಪಿಸಲಾಯಿತು. 

ಈ ಸಮಾರಂಭವನ್ನು ವೀಕ್ಷಿಸಿ, ಭಾವ ಪರವಶರಾದ ಅಖಿಲಬಾರತ ಕಾಂಗ್ರೆಸ್‌ 
ಅಧ್ಯಕ್ಷೆ ಶ್ರೀಮತಿ ಇಂದಿರಾಗಾಂಧಿಯವರು ಹೇಳಿದ ಮಾತುಗಳಿವು. 

“ನನ್ನ ಜೀವಮಾನದಲ್ಲಿ ಈ ರೀತಿಯ ಸುದಿನವನ್ನು ಕೆಂಡಿಲ್ಲ, ಮುಂದೆಯೂ 

ಕಾಣುವುದಿಲ್ಲ. ಪಿ.ಎಂ. ನಾಡಗೌಡರಂತಹ ನಾಲ್ಕು ಜನ ಮುಖಂಡರು ಈ 

ನಾಡಿನಲ್ಲಿ ಇದ್ದಾರೆ. ಅದು ಭಾರತದ ಬಾಗ್ಯ. ಶಕ್ತಿಯಿದ್ದ ಜನಗಳನ್ನು ತುಂಬಾ 

ನೋಡಿದ್ದೇನೆ. ಆದರೆ ಈ ರೀತಿಯ ಸಂಘಟನೆಯ ಶಕ್ತಿಯ ವ್ಯಕ್ತಿಯನ್ನು ನಾನು 


ಪ್ರತಿಭಾವಂತ ಸಂಸದೀಯ ಪಟು 25 


ನೋಡಿರಲಿಲ್ಲ. ಅವರ ಹಿಂದಿರುವ ಶಿಕ್ಷಕ ವೃಂದದ ಭಕ್ತಿಯನ್ನು ನೋಡಿ ನಾನು 

ಬೆರಗಾಗಿದ್ದೇನೆ, ಧನ್ಯ.ಧನ್ಯ ಶ್ರೀ ನಾಡಗೌಡರೇ.” 

ಎಂದಾಗ ಇಡೀ ಸಭೆಯು ಹರ್ಕೋದ್ದಾರ ವ್ಯಕ್ತ ಪಡಿಸಿತು. ಮಾನ್ಯ ಮುಖ್ಯ 
ಮಂತ್ರಿಗಳಾದ ಎಸ್‌. ನಿಜಲಿಂಗಪುನವರು ಮಾತನಾಡುತ್ತಾ. 

“ವನ್ನ ಜೀವಮಾನದಲ್ಲಿ ಈ ರೀತಿಯ ಪಕ್ಷ ಕಾಲ ಬರುವುದೆಂದು ನಾನು 

ಭಾವಿಸಿಕೊಂಡಿರಲಿಲ್ಲ ಶ್ರೀ ನಾಡಗೌಡರು ಆಡದೆ ಮಾಡುವವರು, ನಿಜವಾಗಿಯು 

ಇವರು ರಾಷ್ಟ್ರದ ಹೆಮ್ಮೆಯ ಸುಪುತ್ರ. ಅವರಿಗೆಲ್ಲ ನಾನು ಚಿರಯಣಿಯಗಿದ್ದೇನೆ”' 

ಎಂದು ನುಡಿದು. ಪಿ. ಎಂ. ನಾಡಗೌಡರ ಈ ಸಶ್ಕಾರ್ಯವನ್ನು ಕೊಂಡಾಡಿದರು. 


ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಅಂದಿನ ಆಂಧ್ರದ ಮುಖ್ಯಮಂತ್ರಿಯಾಗಿದ್ದ ಮಾನ್ಯ 
ಶ್ರೀ ಸಂಜೀವರೆಡ್ಡಿಯವರು ಮಹಿಸಿದ್ದರು. ಅಧ್ಯಕ್ಷ ಸ್ಥಾನದಿಂದ ಮಾತನಾಡುತ್ತಾ 


“ವಾನು ಅನೇಕ ಮುಖಂಡರನ್ನು ಹಾಗೂ ಕಾರ್ಯಕರ್ತರನ್ನು ಕಂಡಿದ್ದೇನೆ. ಆದರೆ 
ಈ ತೆರೆನಾದ ಅದ್ಭುತ ಕಾರ್ಯ ಮಾಡುವ ಉತ್ಸಾಹಿ ತರುಣ ನಾಡಗೌಡರಂತಹ 
ಸ್ನೇಹಿತರನ್ನು ಮಾತ್ರ ನೋಡಿರಲಿಲ್ಲ. ಹಿಂದೊಮ್ಮೆ ಕನ್ನಡನಾಡಿನಲ್ಲಿ ಸುವರ್ಣ 
ವೃಷ್ಟಿಯಾಗಿತ್ತು ಎಂದು ಹೇಳಿದರೆ ನಾವು ಸಂಶಯ ವ್ಯಕ್ತಪಡಿಸಿದ್ದೆವು. ಆದರೆ 
ಇಂದು ಬಿಜಾಪುರ ಜಿಲ್ಲೆಯವರು ನಾಡಿನ ನಾಯಕದ್ದೆಯರ ತೂಕ, ಬಂಗಾರ 
ತೂಗಿ ರಾಷ್ಟಕ್ಕೆ ಅರ್ಪಿಸಿದ್ದಾರೆಂದು ಹೇಳಿದರೆ, ಇದನ್ನು ಮುಂದಿನ ತಲೆಮಾರಿನವರು 
ನಂಬದೇ ಇರಬಹುದು. ಆದರೆ ನಾನು ಮಾತ್ರ ಸುದೈವಿಯೆಂದು 
ಭಾವಿಸಿಕೊಂಡಿದ್ದೇನೆ. ಈ ಗುಡ್ಡದಷ್ಟು ಬಂಗಾರ ನೋಡಿ ನಾನು ಬೆರಗಾಗಿದ್ದೇನೆ. 
ಇದೆಂತಹ ಸುದಿನ. ರಾಷ್ಟ್ರಕ್ಕಾಗಿ ಈ ರೀತಿಯ ತ್ಯಾಗ ಮಾಡಿದವರಿಗೆ ನಾವೆಷ್ಟು 
ಯಣಿಯಾದರೂ ಅದು ಕಡಿಮೆಯೇ ಸರಿ. ಜೀವನ ಬಾಳಬೇಕಾದರೆ ಹೀಗೆ 
ಬಾಳಬೇಕು. ಅವನ ಅಧಿಕಾರ ಮುಖ್ಯವಲ್ಲ. ಅವನು ಜೀವಿತದಲ್ಲಿ ಏನು ಮಾಡಿದ? 
ಎನ್ನುವುದೇ ಮುಖ್ಯ” ಎಂದು ಶ್ರೀ ಸಂಜೀವರೆಡ್ಡಿಯವರು ಮಾತನಾಡಿದರು. 

ಪಿ.ಎಂ. ನಾಡಗೌಡರು ಈ ಸಂದರ್ಭದಲ್ಲಿ ಮಾತನಾಡುತ್ತ 

“ಇದರಲ್ಲಿ ನನ್ನದೆನ್ನುವುದು ಏನೂ ಇಲ್ಲ, ನನ್ನ ಶಿಕ್ಷಕ ವೃಂದದ ಶಕ್ತಿ ದೊಡ್ಡದು. 
ಅವರು ಮುಂದಾಗಿರದಿದ್ದರೆ ಈ ಕೆಲಸಕ್ಕೆ ನಾನು ಕೃ ಹಾಕುತ್ತಿರಲಿಲ್ಲ. ಈ ಕಾರ್ಯದಲ್ಲಿ 
ಸಮಸ್ತ ಜನರು, ಆತ್ಲೀಯ ಹಿರಿಯರು, ಸ್ನೇಹಿತರು, ಹಾಗೂ ಅಧಿಕಾರಿಗಳು 
ಸಹಕಾರ ಮಾಡದೇ ಇದ್ದರೆ ಇಂತಹ ಕಾರ್ಯ ನಡೆಯುತ್ತಿರಲಿಲ್ಲ. ನನೆಗಾಗಿ 
ಸಾರ್ವಜನಿಕರು ಈ ತ್ಯಾಗವನ್ನು ಮಾಡಿಲ್ಲ. ರಾಷ್ಟ್ರದ ಉಳಿವಿಗಾಗಿ ಈ ತ್ಯಾಗ 
ಮಾಡಿದ್ದಾರೆ, ದೇಶಾಭಿಮಾನ ವ್ಯಕ್ತ ಪಡಿಸಿಬ್ದಾರೆ. ಆದರೂ ನನ್ನ ಮೇಲಿಟ್ಟ 
ಅಪಾರವಾದ ಪ್ರೀತಿ, ವಿಶ್ವಾಸಕ್ಕೆ ನಾನು ಏನು ಮಾಡಬೇಕು ತಿಳಿಯದಾಗಿದೆ” 


y 
K್‌ 


26, ; ಪಿ.ಎಂ. ನಾಡಗೌಡ 


ಎಂದು ತಮ್ಮ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಗದ್ದಧಿತರಾದರು ಎಂಬ ಮಾಹಿತಿ 

ಬಹುಜನ ಹಿರಿಯರು ಇಂದಿಗೂ ಹೇಳುತ್ತಾರೆ. ವಿಚಿತ್ರವಾದರೂ ಸತ್ಯ ಎಂಬ 

ನಾಣ್ದುಡಿಗೆ ಈ ಘಟನೆ ಸಾಕ್ಟಿಯಾಗಿದೆ. 

1963 ರಲ್ಲಿ ಮೈಸೂರು ರಾಜ್ಯದ (ಕರ್ನಾಟಕ) 20 ಜಿಲ್ಲೆಗಳಲ್ಲಿ ಸಂಗ್ರಹವಾದ 
ರಾಷ್ಟ್ರೀಯ ರಕ್ಟಣಾ ನಿಧಿಗೆ ಅಧಿಕ ಚಿನ್ನವನ್ನು ನೀಡಿದ ಜಿಲ್ಲೆ ಎಂದರೆ ಬಿಜಾಪುರ ಜಿಲ್ಲೆ. 
ರಾಜ್ಯದ ಇತರ ಜಿಲ್ಲೆಗಳಿಂದಲೂ ಸಂಗ್ರಹವಾದ ಚಿನ್ನ ಹಾಗೂ ಹಣದ ಮೊತ್ತವನ್ನು ಈ 
ಕೆಳಗೆ. ನಮೂದಿಸಲಾಗಿದೆ. 


ಕ್ರ.ಸಂ. ಜಿಲ್ಲೆಗಳು ಒಟ್ಟು ಸಂಗ್ರಹವಾದ ಒಟ್ಟು ಸಂಗ್ರಹವಾದ 
ಬಂಗಾರ ಗ್ರಾಮ್‌ ನಲ್ಲಿ ಕೋಟಿ ರೂಪಾಯಿ 
1 ಬಿಜಾಪುರ 1,18,556 20,48,182 
2 ಬೆಂಗಳೂರು ನಗರ 3539 42,39,099 
3 ಬೆಳಗಾವಿ 6579 36,83,175 
4 ಧಾರವಾಡ 9585 31,65,606 
5 ರಾಯಚೂರು 5665 20,04,490 
6 ಕಲಬುರ್ಗಿ 5766 18,48,230 
7 ಶಿವಮೊಗ್ಗ 173 17,16,751 
8 ಬಳ್ಳಾರಿ 1194 16,93,694 
9 ಮೈಸೂರು 2214 16,83,353 
10 ತುಮಕೂರು 2483 15,71,210 
11 ಚಿತ್ರದುರ್ಗ 15150 14,82,030 
12 ದಕ್ಷಿಣಕನ್ನಡ 4179 12,66,531 
13 ಮಂಡ್ಯ 675 11,97,244 
14 ಹಾಸನ 799 10,97,019 
15 ಕೋಲಾರ 540 9,51,429 
16 ಉತ್ತರಕನ್ನಡ 2180 7,93,209 
17 ಬೀದರ್‌ 11604 7,27,399 
18 ಚಿಕ್ಕಮಂಗಳೂರು 1023 6,33,885 
19 ಬೆಂಗಳೂರು ಗ್ರಾಮಾಂತರ 1074 6,17,014 


20 ಕೊಡಗು 425 4,32,291 


ಪ್ರತಿಭಾವಂತ ಸೆಂಸೆದೀಯ ಪಟು 27 


ಅಂದು ಅನೇಕ ಕವಿಗಳು, ಸಾಹಿತಿಗಳು ಪಿ.ಎಂ. ನಾಡಗೌಡ ನಿಧಿಸಂಗ್ರಹ 
ಕಾರ್ಯಕಂಡು ಕಾವ್ಯರಚಿಸಿದ್ದುಂಟು. ಅನೇಕರು ಕವನಗಳ ಮೂಲಕ ನಾಡಗೌಡರಿಗೆ ಸ್ಪೂರ್ತಿ 
ನೀಡಿದರು. ಅಂಥ ಕವನಗಳಲ್ಲೊಂದು ತುಣುಕು ಇಲ್ಲಿದೆ. ಅಂದು ಪ್ರಾಧಮಿಕ ಶಾಲಾ 
ಶಿಕ್ಷಕರಾಗಿ (ಇಂದು ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷ, ನಾಡಗೌಡರ ಪ್ರೀತಿಗೆ 
ಪಾತ್ರರಾಗಿದ್ದ ಶ್ರೀ ಗುರುಲಿಂಗ ಕಾಪಸೆ ಅವರು ರಚಿಸಿದ ಕವನದಿಂದ: 


್ನ "ರಾಷ್ಟ್ರ ರಕ್ಷಣೆಗಾಗಿ ಬದ್ದ ಕಂಕಣರಾಗಿ 
ಊದಿದರು ಚೇತನದ ಸಮರ ತೂದ್ಯ 
ಕ್ಲೆಮಾಡಿ ಕರೆಯಿತ್ತು ಶಿಕ್ಷಕರ ಲೋಕಕ್ಕೆ 
ಪೂರ್ತಿಗೊಳಿಸಿದವರು ಹಿಡಿದ ಕಾರ್ಕ. 
- ಗುರುಲಿಂಗ ಕಾಪಸೆ. 


ರಾಷ್ಟ್ರೀಯ ನಿಧಿಗೆ ಅಂದು ಜೀತಜಾಳುಗಳಿಂದ ಹಿಡಿದು ಆಧಿಕಾರಿ ವರ್ಗದವರೆಗೆ 
ಸಮಸ್ತ ಜನತೆ ತಮ್ಮ ಕೈಲಾದಷ್ಟು ಚಿನ್ನವನ್ನು, ಹಣವನ್ನು ನೀಡಿ ದೇಶಾಭಿಮಾನವನ್ನು 
ಪ್ರದರ್ಶಿಸಿದರು. ಅನೇರ ಜನ ದೇಶಾಭಿಮಾನಿ ಶ್ರೀಮಂತ ಮಹಿಳಿಯರು ತಮ್ಮಉದಾರ 
ಕೊಡುಗೆ ನೀಡಿ ತ್ಯಾಗವನ್ನು ದಾಖಲಿಸಿದ ಬಂದು ಪ್ರಮುಖ ಮನೆತನದ ಉದಾಹರಣೆ 
ಇಲ್ಲಿದೆ. 


ಬಿಜಾಪುರ ಜಿಲ್ಲೆಯ ಬದಾಮಿ ತಾಲೂಕಿನ ಮಣೆನಾಗರ ಗ್ರಾಮದ ಪ್ರಗತಿಶೀಲ 
ಬೇಸಾಯದಿಂದ ಹೆಸರಾಗಿದ್ದ ಶ್ರೀ ಮಲ್ಲನಗೌಡ ಪಾಟೀಲರ ಧರ್ಮಪತ್ನಿ ಶ್ರೀಮತಿ ನೀಲಮ್ಮ 
ಗೌಡತಿ. ತನ್ನ ಕೊರಳಲ್ಲಿಯ ಬಂಗಾರದ ಗುಂಡಗಡಗಿಯನ್ನು ಶ್ರೀಮತಿ 
ಇಂದಿರಾಗಾಂಧಿಯವರಿಗೆ ವೇದಿಕೆಯ ಮೇಲೆ ಅವರ ಕೊರಳಲ್ಲಿ ಹಾಕಿ ಅದನ್ನು ರಕ್ಷಣಾನಿಧಿಗೆ 
ಅರ್ಪಿಸಿದಳು. ಈ ತಾಯಿ ಒಟ್ಟು 115 ತೊಲಿ ಬಂಗಾರವನ್ನು ರಕ್ಷಣಾ ನಿಧಿಗೆ ನೀಡಿದ 
ನೀಲಮ್ಮಗೌಡತಿಯ ತ್ಯಾಗಕ್ಕೆ ಶ್ರೀಮತಿ ಇಂದಿರಾಗಾಂಧಿ ತಲೆಬಾಗಿ ಇವರನ್ನು ಅಪ್ಪಿಕೊಂಡರು. 
ಇದು ಬಿಜಾಪುರ ಜಿಲ್ಲೆಯ ಹಿರಿಮೆಗೆ ಒಂದು ನಿದರ್ಶನ. 


ಪಿ.ಎಂ. ನಾಡಗೌಡರ ಈ ರಕ್ಷಣಾ ನಿಧಿಯ ಸಂಗ್ರಹಣೆಯ ಕಾರ್ಯ ಹಾಗೂ 
ಇಬ್ಬರು ರಾಷ್ಟ್ರದ ನಾಯಕರ ಚಿನ್ನದ ತುಲಾಭಾರವು ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಿಂದ 
ಬರೆದಿಡುವ ಸಂಗತಿಯೇ ಸರಿ. ಇದು ನಾಡಗೌಡರ ಸಂಘಟನಾ ಚಾತುರ್ಯ. ಇವರ ಬಗ್ಗೆ 
ಇದ್ದ ಜನತೆಯ ಪ್ರೀತಿ, ಶ್ರದ್ಧೆ ವಿಶ್ವಾಸಗಳು ವ್ಯಕ್ತವಾಗುತ್ತವೆ. 


ಸನ್ಮಾನ ಪತ್ರಗಳು 


ಪಿ.ಎಂ. ನಾಡಗೌಡರ ಸಾಮಾಜಿಕ, ಶೈಕ್ಷಣಿಕ, ರಾಜಕೀಯ ಸೇವೆಗಳು ಜನಮನವನ್ನು 
ಆಕರ್ಷಿಸಿದವು. ಕವಿಗಳು, ಸಾಹಿತಿಗಳು ಕಾವ್ಯ ರಚಿಸುವಷ್ಟು ಗೌಡರ ಜನನೀತಿ ವಿಷಯ 


28 ಹಿ.ಎರಿ. ನಾಡಗೌಡ 


ವಸುವಾಯಿತು. 1964ರಲ್ಲಿ ರಾಜ್ಯ ಸರಕಾರವು ರಾಜ್ಯ ಪ್ರಶಸ್ತಿ ಪುರಸ್ಕಾರಗಳನ್ನು ನೀಡಿ 
ಶಿಕ್ಷಣ ಕ್ಷೇತ್ರಕ್ಕಾಗಿ ಸಲ್ಲಿಸುತ್ತಿರುವ ಅನುಪಮ ಸೇವೆಯನ್ನು ಶ್ಲಾಘಿಸಿತು. 

ಹುಬ್ಬಳ್ಳಿಯ ಮೂರುಸಾವಿರ ಮಠದ ಜಗದ್ಗುರುಗಳು, ಚಿತ್ತರಗಿ 
ವಿಜಯಮಹಾಂತೇಶ (ಇಲಕಲ್ಲ) ಮಠದ ಶ್ರೀಗಳವರು, ಬಂತನಾಳ್‌ ಶಿವಯೋಗಿಗಳವರು, 
ಬಾಗಲಕೋಟೆ, ಬೆಳಗಾವಿ, ಮುರಗೋಡ, ಧಾರವಾಡ, ಮುಧೋಳ ಮಠಗಳ ಸ್ವಾಮಿಗಳು 
ಬರಮಾಡಿಕೊಂಡು ಪಿ.ಎಂ. ನಾಡಗೌಡರ ಸೇವೆಯನ್ನು ಪುರಸ್ಕರಿಸಿ, ಸ್ಮರಿಸಿ, ಇನ್ನು ಹೆಚ್ಚಿನ 
ರೀತಿಯಲ್ಲಿ ಸೇವೆಗೈೆಯಲು ಹಾಗೂ ಕರ್ನಾಟಕದ ಕುಂದು ಕೊರತೆಗಳನ್ನು ಪರಿಹರಿಸುವಲ್ಲಿ 
ಮುಂದಾಳುತನ ನಿರ್ವಹಿಸಲು ಶೂಭಕೋರಿದರು, ಆಶೀರ್ವದಿಸಿದರು. 


ಬಾಗಲಕೋಟೆ ತಾಲ್ಲೂಕು ಪ್ರಾಥಮಿಕ ಶಿಕ್ಷಕ ವೃಂದದವರು 
ದಿನಾಂಕ : 18.11.1964 ರಂದು ಪಿ.ಎಂ. ನಾಡಗೌಡರಿಗೆ 
ಅರ್ಪಿಸಿದ ಸನ್ನಾವ ಪತ್ರ. 
ನಮ್ಮೆಲ್ಲರ ನೆಚ್ಚಿನ ಹಿರಿಯರೆ; 


ಹುನಗುಂದ ತಾಲೂಕಿನ ಚಿತ್ತವಾಡಗಿ ಗ್ರಾಮದ ಸುಪ್ರಸಿದ್ಧನಾಡಗೌಡರ ಮನೆತನದಲ್ಲಿ 
ಕ್ರಿ.ಶ. 1918ರಲ್ಲಿ ಜನ್ಮವೆತ್ತಿ ಅಲ್ಲಿಯೇ ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಪೂರೈಸಿ ಬಾಗಲಕೋಟೆ 
ಬಸವೇಶ್ವರ ಹಾಯಸ್ಕೂಲಿನಲ್ಲಿ ಮಾಧ್ಯಮಿಕ ಶಿಕ್ಷಣವನ್ನು ಪಡೆದು ಬೆಳಗಾವಿಯ ಲಿಂಗರಾಜ 
ಕಾಲೇಜದಲ್ಲಿ ಉನ್ನತ ಶಿಕ್ಷಣವನ್ನು ಸಂಪಾದಿಸಿ ರಾಜಲಖಮನ ಗೌಡ "ಲಾ' ಕಾಲೇಜದಲ್ಲಿ 
ಒದಿ 1946ರಲ್ಲಿ ಎಲ್‌.ಎಲ್‌.ಬಿ. ಪಾಸಾದಿರಿ. ಬಾಗಲಕೋಟೆಯಲ್ಲಿ ವಕೀಲ ವೃತ್ತಿಯನ್ನು 
ಕೈಗೊಂಡು ತನ್ಮೂಲಕ ನಮ್ಮಬಾಡಿನ ಶೈಕ್ಷಣಿಕ, ಸಾಮಾಜಿಕ, ಸಾಂಸ್ಕೃತಿಕ ಹಾಗೂ ರಾಜಕೀಯ 
ರಂಗಗಳಲ್ಲಿ ಅತ್ಯಮೌಲ್ಯ ಸೇವೆಸಲ್ಲಿಸುತ್ತಿರುವ ತಾವು ಶ್ರೀಮಂತ ಮನಸ್ಸಿನವರಾಗಿ ಎಲ್ಲರ 
ಮೆಚ್ಚುಗೆಗೆ ಪಾತ್ರರಾಗಿದ್ದೀರಿ. 

ತಮ್ಮನಿಸ್ಸೀಮ ಕರ್ತೃತ್ವ ಶಕ್ತಿ ನಿರಾಡಂಬರ ಜೀವನ, ಸೌಜನ್ಮಶೀಲ ಸತ್ಯಪರಿಪಾಲನೆ, 
ನ್ಯಾಯ ನಿಷ್ಠುರತೆ, ಹಿಡಿದ ಕಾರ್ಯವನ್ನು ಪೂರ್ತಿಗೊಳಿಸುವ ಜಿಗುಟುತನ, ಮಾರ್ಮಿಕವಾದ 
ಮಾತುಗಾರಿಕೆ, ಆಕರ್ಷಕವಾದ ವ್ಯಕ್ತಿತ್ವ, ಅಪಾರ ಜ್ಞಾನ ಇವುಗಳಿಂದ ಜನಾದರಣೆಯ 
ಮುಂದಾಳುಗಳಾಗಿ ನಾಡಿನ ಪುರೋಭಿವೃದ್ಧಿಗಾಗಿ ಶ್ರಮಿಸುತ್ತಿರುವ ತಮ್ಮಧೀಮಂತ ಶಕ್ತಿಯು 
"ನಾಡಗೌಡ' ಎಂಬ ಹೆಸರನ್ನು ಸಾರ್ಥಕಗೊಳಿಸಿದೆ. 
ಶಿಕ್ಷಣ ಸೇವಾಸಕ್ತ ಧುರೀಣರೆ 

ಶಿಕ್ಷಣ ಪ್ರೇಮಿಗಳಾದ ತಾವು ವಕೀಲ ವೃತ್ತಿಯಿಂದ ದೂರ ಸರಿಯುತ್ತ ಭಾವಿ 
ಜನಾಂಗದ ಉನ್ನತಿಗಾಗಿ ಶಿಕ್ಷಣದಂಥ ಪವಿತ್ರ ಕಾರ್ಯವನ್ನು ಮಾಡುವ ಹುಮಸದಿಂದ 
ಮೊಟ್ಟಮೊದಲಿಗೆ ಕರ್ನಾಟಕ ವಿಶ್ವವಿದ್ಯಾಲಯದ ಸಿನೆಟ ಸದಸ್ಯರಾಗಿ ಶಿಕ್ಷಣ ಪ್ರಪಂಚದಲ್ಲಿ 
ಕಾಲಿರಿಸಿದ ತಾವು ದಿನಾಂಕ 10.12.1952 ರಂದು ವಿಜಾಪುರ ಜಿಲ್ಲಾ ಸ್ಕೂಲಬೋರ್ಡಿನ 


ಪ್ರತಿಭಾವಂತ ಸಂಸದೀಯ ಪಟು 29 


ಚೇರಮನ್‌ ರೆಂದು ಅವಿರೋಧವಾಗಿ ಆರಿಸಿ ಬಂದು ಅಂದಿನಿಂದ ಇಂದಿನವರೆಗೆ ಈ 
ಬೃಹದಾಕಾರದ ಶಿಕ್ಷಣ ಸಂಸ್ಥೆಯ ಆಗುಹೋಗುಗಳನ್ನು ಸಮರ್ಥ ರೀತಿಯಿಂದ ನಿರ್ವಹಿಸಿ 
“ಮಾದರಿಯ ಜಿಲ್ಲಾ ಸ್ಕೂಲಬೋರ್ಡ”” ಎಂದು ಇಡೀ ಮೈಸೂರು ರಾಜ್ಯದಲ್ಲಿ ಖ್ಯಾತಿವೆತ್ತೆ 
ನಮ್ಮ ಈ ಸಂಸ್ಥೆಯ ಶ್ರೇಯಸ್ಸು ತಮದಾಗಿದೆ. ಪ್ರಗತಿಪರ ರಾಜ್ಯವೆಂದು ಹೆಸರು ಪಡೆದ 
ಮುಂಬಯಿ ಪ್ರಾಂತದಲ್ಲಿದ್ದಾಗ ಇಡೀ ರಾಜ್ಯದಲ್ಲಿ ನಮ್ಮ ಜಿಲ್ಲೆಯ ಸ್ಕೂಲ್‌ಬೋರ್ಡ ದ್ವಿತೀಯ 
ಸ್ಥಾನವನ್ನು ಪಡೆದ ಸಂಗತಿಯು ಇಲ್ಲಿ ಉಲ್ಲೇಖಾರ್ಹವಾಗಿದೆ. 

ಇದೀಗ ಶಿಕ್ಷಣ ಪ್ರಪಂಚಿದಲ್ಲಿ ಅಮೂಲಾಗ್ರ ಬದಲಾವಣೆಗಳಾಗುವ ಲಕ್ಷಣಗಳು 
ಕಂಡು ಬರುತ್ತಿವೆ. ಇನ್ನು ಸ್ವಲ್ಪ ಸಮಯದಲ್ಲಿ ಜಿಲ್ಲಾ ಪರಿಷತ್ತು ರೂಪುಗೊಂಡು ಶಿಕ್ಷಕರ 
ಸ್ಥಾನಮಾನಗಳು ಪಲ್ಲಟ ವಾಗುವ ಪ್ರಸಂಗ ಬಂದಾಗ ನಿಸ್ಸೀಮ ಶಿಕ್ಷಕ ಪ್ರೇಮಿಗಳಾದ ತಾವು 
ಪರಿಶೀಲನಾ ಸಮಿತಿಯ ಸದಸ್ಕಸ್ಥಾನದಿಂದ ಈ ದುರಂತವನ್ನು ತಪ್ಪಿಸಿ ಏಕರೂಪ ಆಡಳಿತವನ್ನು 
ಜಿಲ್ಲಾ ಪರಿಷತ್ತಿನಿಂದ ಸಂಘಟಿಸಿ ಅಸ್ತಿರ ಸ್ಥಿಶಿಯಲ್ಲಿದ್ದ ಶಿಕ್ಷಕರಿಗೆ ಸ್ಥಿರತೆಯನ್ನೊದಗಿಸಿಕೊಟ್ಟ 
ತಮ್ಮಉಪಕಾರವನ್ನು ಶಿಕ್ಟಕ ವೃಂದವು ಎಂದಿಗೂ ಮರೆಯಲಾಗದು. 

ತಾವು ಶಿಕ್ಷಣ ಕ್ಷೇತ್ರದಲ್ಲಿ ಗಣನೀಯವಾದ ಕಾರ್ಯವನ್ನು ಮಾಡಿದುದು 
ಸರ್ವವೇದವಾಗಿದೆ. ಮುಂಬಯಿ ಕರ್ನಾಟಕದಲ್ಲಿದ್ದಾಗ “ಕರ್ನಾಟಕ ಪ್ರಾದೇಶಿಕ ಸಮಾಜ 
ಶಿಕ್ಷಣ” ಸಮಿತಿಯ ಸದಸ್ಯರಾಗಿಯೂ ಸ್ಟೇಟ್‌ ಬೋರ್ಡ್‌ ಆಫ್‌ ಎಜುಕೇಶನಲ್‌ ಸಮಿತಿಯ 
ಸದಸ್ಯರಾಗಿಯೂ ಬಾಗಲಕೋಟೆ ಬಸವೇಶ್ವರ ವಿದ್ಯಾವರ್ಧಕ ಸಂಘದ ಹಿತಚಿಂತಕರಾಗಿಯೂ 
ಮದ್ರಾಸ್‌ ಹಿಂದಿ ಪ್ರಚಾರ ಸಮಿತಿಯ ಜಿಲ್ಲಾ ಅಧ್ಯಕ್ಷರಾಗಿಯೂ ಮೈಸೂರು ರಾಜ್ಯದ 
ಪುನರ ಸಂಘಟಿತ ಶಿಕ್ಷಣ ಸಮೀಕರಣ ಸಮಿತಿಯ ಸದಸ್ಯರಾಗಿಯೂ, ಕರ್ನಾಟಕ 
ವಿಶ್ವವಿದ್ಯಾಲಯದ ಸಿನೆಟ್‌ ಹಾಗೂ ಸಿಂಡಿಕೇಟ್‌ ಸದಸ್ಯರಾಗಿಯೂ, ಪ್ರಾಥಮಿಕ ಹಾಗೂ 
ಮಾಧ್ಯಮಿಕ ಶಿಕ್ಷಕ ಸಂಘದ ಅಧ್ಯಕ್ಷರಾಗಿಯೂ, ಹೀಗೆ ವಿವಿಧ ಶೈಕ್ಷಣಿಕ ರಂಗಭೂಮಿಯ 
ಮೇಲೆ ತಾವು ಮಾಡಿತೋರಿಸಿದ ಪಾತ್ರ ಅವರ್ಣನೀಯವಾಗಿದೆ. 


ಇಡೀ ರಾಜ್ಯದಲ್ಲಿ ಮಾದರೀಯ ಸ್ಕೂಲ್‌ ಬೆಟರಮೆಂಟ್‌ ಸಮ್ಮೇಳನ ಜರುಗಿದುದು 
ತಮ್ಮ ಅಪಾರ ಕತೃತ್ವ ಶಕ್ತಿಯ ಸಂಕೇತವಾಗಿದೆ. ಹಲವಾರು ಸಲ ಜಿಲ್ಲೆಯ ಪ್ರಾಥಮಿಕ 
ಶಿಕ್ಷಕರ ಸಮ್ಮೇಳನವನ್ನು ಜರುಗಿಸಿ ಪ್ರಾಥಮಿಕ ಶಿಕ್ಷಣದಲ್ಲಿ ಮಹತ್ತರವಾದ ಕ್ರಾಂತಿಯನ್ನುಂಟು 
ಮಾಡಿ ಬಿಜಾಪೂರ ಜಿಲ್ಲೆಯಲ್ಲಿ ಪ್ರಾಥಮಿಕ ಶಾಲೆಗಳಿಲ್ಲದ ಗ್ರಾಮಗಳೇ ಇಲ್ಲವೆಂದು 
ಹೆಮ್ಮೆಯಿಂದ ಹೇಳಿಕೊಳ್ಳುವ ಸಾಹಸದ ಕಾರ್ಯ ತಮದಾಗಿದೆ. 


ಹೀಗೆ ವಿವಿಧ ರೀತಿಯಲ್ಲಿ ಕೈಗೊಂಡ ತಮ್ಮಕಾರ್ಯಶಕ್ತಿಗೆ ಮಾರುಹೋಗಿ “ಸುತ್ತು' 
ಹತ್ತು ಕಡೆಗೆ ಕೈಚಾಚಿ ನಿಂಶಿಹುದು ನಿಮ್ಮ ಸ್ನೇಹ ಬಳಗ” ಎಂದು ಎದೆ ತುಂಬಿ ಹಾಡಿ 
ನಲಿದಾಡಿತು ಕವಿಯ ಬಳಗ! ಹೀಗೆ ತಾವ ಶಿಕ್ಷಣರಂಗದಲ್ಲಿ ವಿವಿಧೋನುಖವಾಗಿ ಸಲ್ಲಿಸಿದ 
ಸೇವೆಯನ್ನು ಸಂಪೂರ್ಣವಾಗಿ ಅರಿತ ಮೈಸೂರ ರಾಜ್ಯ ಸರಕಾರವು ರಾಜ್ಯಮಟ್ಟದ 
ಪ್ರಶಸ್ತಿಯನ್ನಿತ್ತು ಗೌರವಿಸಿದುದು ಯಥಾ ಯೋಗ್ಯವಾಗಿದೆ. ಈ ಪ್ರಶಸ್ತಿಯು ಚಿಕ್ಕದಾದರೂ 
ಭವಿತವ್ಯದಲ್ಲಿ ಬೃಹದಾಕಾರದ ಸ್ವರೂಪ ದರ್ಶನವನ್ನುಂಟುಮಾಡುತ್ತದೆ. ಅದಕ್ಕಾಗಿ ಈ 


30 ಪಿ.ಎಂ. ನಾಡಗೌಡ 


ಸಂದರ್ಭದಲ್ಲಿ ರಾಜ್ಯ ಸರಕಾರವು ಇತ್ತ ಪುರಸ್ಕಾರಕ್ಕಾಗಿ ನಾವು ಮೈಸೂರು ರಾಜ್ಯ ಸರಕಾರವನ್ನು 
ಅನಂದ ಹಾಗೂ ಅಭಿಮಾನದಿಂದ ಅಭಿನಂದಿಸುತ್ತೇವೆ. 
ಶಿಕ್ಷಕರ ಹಿತೈಷಿಗಳೇ! 


ಅಖಿಲ ಕರ್ನಾಟಕ ಪ್ರಾಥಮಿಕ ಶಿಕ್ಷಕ ಸಂಘದ ಹಾಗೂ ಮಾಧ್ಯಮಿಕ ಶಿಕ್ಷಕ ಮಂಡಲದ 
ಅಧ್ಯಕ್ಷರಾಗಿ ಶಿಕ್ಷಕ ಬಂಧುಗಳ ಶ್ರೇಯೋಭಿವೃದ್ಧಿಗೆ ಹಗಲಿರುಳು ಶ್ರಮಿಸುತ್ತಿರುವ ತಾವು 
ಶಿಕ್ಷಕರ ಆಪತ್ಪಾಂದವನೆನಿಸಿದ್ದೀರಿ. ಅವರ ಪ್ರೀತಿ ವಿಶ್ವಾಸಗಳನ್ನು ತಡೆದು ಶಿಕ್ಷಕರ 
ಆದರಾಭಿಮಾನಕ್ಕೆ ಪಾತ್ರರಾಗಿ ಅವರ ನೈತಿಕ ಸಾತ್ತಿಕ ಬೆಂಬಲವನ್ನು ಪಡೆದಿದ್ದೀರಿ. ಶಿಕ್ಷಕರಿಗೆ 
ತ್ರಿವಿಧ ಸೌಕರ್ಯದ ಲಾಭವನ್ನು ಒದಗಿಸಿಕೊಡಲು ತಾವು ಮಾಡಿದ ಪ್ರಯತ್ನವೆಲ್ಲ 
ಶ್ಲಾಘನೀಯವಾಗಿದೆ. ಅನುಪಮವಾದ ಮಮಕಾರವನ್ನು ಶಿಕ್ಷಕರಲ್ಲಿ ತೋರಿಸುತ್ತಿರುವ ತಮ್ಮ 
ಸಾತ್ವಿಕ ಶಕ್ತಿಗೆ ಮಾರು ಹೋದ ಶಿಕ್ಷಕ ವೃಂದವು ತಮ್ಮಿಂದ ಬರುವ ಯಾವುದೇ ಸಂದೇಶವನ್ನು 
ಹೃದಯ ತುಂಬಿ ಸ್ಹಾಗತಿಸುತ್ತದೆ. ತಮ್ಮಕಾರ್ಯ ಕೌಶಲ್ಯತೆ, ವಿಶಾಲ ಹೃದಯ, ಸಂಘಟನಾಶಕ್ತಿ 
ಇವು ಶಿಕ್ಷಕ ವೃಂದದ ಮೇಲೆ ಅಪಾರ ಪರಿಣಾಮವನ್ನುಂಟು ಮಾಡಿದೆ. ಅಂತೆಯೇ 
ಎಲ್ಲೆಡೆಯಿಂದ ಸಹಕಾರದ ಸಂಭ್ರಮವು ಕಾಣಬರುತ್ತದೆ. 


ನಿಪ್ಪೀಮ ಕಾರ್ಯಕರ್ತರೇ! 


ತೆಮ್ಮಜೀವನವು ಮಹತ್ವಪೂರ್ಣ ಘಟನೆಗಳಿಂದ ರಾರಾಜಿಸುತ್ತಿದೆ. ಸಾರ್ವಜನಿಕ 
ಜೀವನದಲ್ಲಿ ಕಾಲಿಟ್ಟ ನಂತರ ಮನೆಮಾರುಗಳ ಪರಿವೆಯಿಲ್ಲದೆ ನಾಡಿನಾದ್ಯಂತ ಸಂಚರಿಸಿ 
ಜನತೆಯ ಸಂಕಷ್ಟಗಳನ್ನು ಅರಿತುಕೊಂಡು ಸರಕಾರದ ಗಮನಕ್ಕೆ ತಂದುಕೊಟ್ಟು ಯೋಗ್ಯ 
ಪರಿಹಾರೋಪಾಯಗಳನ್ನು ಒದಗಿಸಿಕೊಡುವ ತಮ್ಮಅಸಮಾನ್ಯ ಶಕ್ತಿಯನ್ನು ಕಂಡು ಸರಕಾರವು 
ಸ್ನೇಹ ಹಸ್ತವನ್ನು ಸದಾ ತಮಗೆ ನೀಡುತ್ತ ಬಂದಿದೆ. 

ನಮ್ಮ ನಾಡಿನ ರಾಜಕಾರಣದಲ್ಲಿ ತಾವು ವಹಿಸಿದ ಮುತ್ನದ್ದಿತನದ ಪಾತ್ರವು 
ಮುಂದಾಳುಗಳೆಲ್ಲರ ಮೆಚ್ಚುಗೆಯನ್ನು ಪಡೆದಿವೆ. ಬಾರತದಲ್ಲಿ ಜಿಲ್ಲೆಯ ಕೀರ್ತಿ ಮೊಳಗುವಂತೆ 
ಮಾಡುವಲ್ಲಿ ತಮ್ಮ ಪಾತ್ರ ಹಿರಿದಾಗಿದ್ದು ರಾಷ್ಟ್ರ ರಕ್ಷಣಾನಿಧಿ ಸಂಗ್ರಹಕ್ಕಾಗಿ ಹಗಲಿರುಳು 
ಶ್ರಮಿಸಿ ಅತ್ಯಮೌಲ್ಯ ಕಾರ್ಯವನ್ನೇ ಸಾಧಿಸಿದ್ದೀರಿ. ವಿಜಾಪೂರ ಜಿಲ್ಲೆಯ ಪ್ರಾಥಮಿಕ ಶಿಕ್ಷಕರಿಂದ 
ಅತ್ಯಧಿಕ ಚಿನ್ನವನ್ನು ಸಂಗ್ರಹಿಸಿ ಜನನಾಯಕರಾದ ಮುಖ್ಯಮಂತ್ರಿ ಶ್ರೀ ಎಸ್‌. ನಿಜಲಿಂಗಪ್ಪ 
ಹಾಗೂ ಶ್ರೀಮತಿ ಇಂದಿರಾಗಾಂಧಿ ಅವರ ಸುವರ್ಣಾ ತುಲಾಭಾರ ನೆರವೇರಿಸಿದ ಅಪೂರ್ವ 
ಘಟನೆಯು ಭಾರತದ ನವ್ಯ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಿಂದ 
ಬರೆಯಲ್ಲಡುವುದರೆಂಬುವಲ್ಲಿ ಸಂಶಯವಿಲ್ಲ, 

ಪಂಡಿತ್‌ ಜವಾಹರಲಾಲ್‌ ನೆಹರು ಅವರ ಪ್ರಶಂಸೆಗೆ ಪಾತ್ರರಾದ ತಮ್ಮ ಜಿಲ್ಲೆಯ 
ಶಿಕ್ಷಕರ ಕೊಡುಗೆ ಅನುಪಮ ತ್ಕಾಗದ ಸಂಕೇತವಾಗಿದೆ. ದೇಶಾಭಿಮಾನದ ದ್ಹೋತಕವಾಗಿದೆ!! 
ಇದಕ್ಕೆಲ್ಲ ಸ್ಫೂರ್ತಿಯ ಸೆಲೆಯಾಗಿ ನಿಂತ ತಮ್ಮಅವಿಶ್ರಾಂತ ಪರಿಶ್ರಮ ಜನ ಜನಿತವಾಗಿಡೆ!!! 
ಹೀಗೆ ಹಲವಾರು ಘಟನಾವಳಿಗಳಿಂದ ತೆಮ್ಮ ಜೀವನವು ರಮ್ಯವಾಗಿದೆ. ಸಂಪ್ರೀತಿಯ 
ಹಾರ್ಯೆಕೆ! 


ಪ್ರತಿಭಾವಂತ ಸಂಸದೀಯ ಪಟು 31 


ನಮೆಲ್ಲರ ಹಿತರಕ್ಷಣೆಯ ಭಾರ ಹೊತ್ತು ಪ್ರಾಥಮಿಕ ಮಾಧ್ಯಮಿಕ ಹಾಗೂ ಉಚ್ಛ 
ಶಿಕ್ಷಣದ ಧ್ಯೇಯ ಧೋರಣೆಗಳ ಅದಧ್ವೈರ್ಯರಾಗಿ ಸೇವೆ ಸಲ್ಲಿಸುವ ತಮ್ಮ ಈ ಉದಾರ 
ಕಾರ್ಯವು ಅಭಿನಂದನೀಯ. ತಮಗೆ ಭದ್ರವಾದ ನಾಡು.ಕಟ್ಟುವ ನೈಜ ಭಕ್ತಿ, ಸುಸಂಘಟತ 
ಸಮಾಜ ರಚನಾ ಕಾರ್ಯಶಕ್ತಿ, ದ್ವಿಗುಣೀತಗೊಳ್ಳಲೆಂದು ಹಾರೈಸಿ ದಯಾಘನನು ತಮಗೆ 
ದೆಹಿಕ ಶಕ್ತಿಯನ್ನು ಮಾನಸಿಕ ಬಲವನ್ನು ಆತ್ಮತ್ರೇಜವನ್ನು ಇತ್ತು ಸುಖಸಂಪದವನ್ನೀಯಲೆಂದು 
ಪ್ರಾರ್ಥಿಸುವೆವ. 

ಜೈಹಿಂದ್‌ 

ಬಾಗಲಕೋಟೆ ತಮ್ಮ 
18.11.1964 ಬಾಗಲಕೋಟೆ ತಾಲೂಕು ಪ್ರಾಥಮಿಕ 


ಶಿಕ್ಷಕ ಶಿಕ್ಷಕಿಯರ ವೃಂದ 


ಇದೇ ರೀತಿಯಲ್ಲಿ ಉತ್ತರ ಕರ್ನಾಟಕದದ್ಯಾಂತ ಅಭಿನಂದನೆ, ಸನ್ಮಾನ, ಸನ್ಮಾನ 
ಪತ್ರಗಳನ್ನು ನೀಡಿ ಪಿ.ಎಂ. ನಾಡಗೌಡರ ಸೇವೆಯನ್ನು ಸ್ಮರಿಸುವ ಕಾರ್ಯಕ್ರಮಗಳು ಬಹು 
ವಿಜೃಂಬಣೆಯಿಂದ ನಡೆದವು. ಎಲ್ಲ ಸನ್ನಾನ ಸಮಾರಂಭಗಳನ್ನು ಇವರಿಗೆ ನೀಡಿದ ಎಲ್ಲ 
ಸನಾನ ಪತ್ರಗಳನ್ನು ದಾಖಲಿಸಲು ಹೊರಟರೆ ಅದೊಂದು ಪುಸ್ತಕವೇ ಆಗಬಹುದು. 

ದಿನಾಂಕ 19.11.1982 ರಂದು ಹುನಗುಂದೆ ತಾಲ್ಬೂಕಿನ ಎಲ್ಲಾ ಖಾಸಗಿ ಪ್ರಾಥಮಿಕ 
ಶಾಲೆಗಳ ವತಿಯಿಂದ ಪಿ.ಎಂ. ನಾಡಗೌಡರಿಗೆ ಸನ್ನಾನ ಪತ್ರವನ್ನು ನೀಡಲಾಗಿತ್ತು. 


ದಿನಾಂಕ 18.6.1963 ರಂದು ಮುಧೋಳ ತಾಲೂಕಿನ ಪ್ರಾಥಮಿಕ ಶಾಲಾ 
ಶಿಕ್ಷಕರ ವತಿಯಿಂದ ಪಿ.ಎಂ. ನಾಡಗೌಡರಿಗೆ ಸನಾನ ಪತ್ರವನ್ನು ನೀಡಿ ಗೌರವಿಸಲಾಗಿತ್ತು. 
ಹೀಗೆ ಗೌರವಾದರಗಳ ಸುರಿಮಳೆಯೇ ಪಿ.ಎಂ. ನಾಡಗೌಡರ ಬದುಕಿನುದ್ದಕ್ಕೂ 
ಸಂದಿದೆ. ಅವರ ಸಾಮಾಜಿಕ ಕಳಕಳಿ, ಶೈಕ್ಷಣಿಕ ಚಿಂತನೆ. ಸೇವಾ ಮನೋಭಾವಗಳು 
ನಾಡಗೌಡರನ್ನು ಬಹು ಎತ್ತರದ ಮಟ್ಟಕ್ಕೆ ತಂದು ನಿಲ್ಲಿಸಿ ಗೌರವಾದರಗಳಿಗೆ ಕಾರಣವಾಗಿಸಿದವ. 


ಪಿ.ಎಂ. ನಾಡಗೌಡರ ಇತರ ಅಭಿವೃದ್ಧಿ ಕಾರ್ಯಗಳು 

ಜನತಾ ಬಜಾರ ಯೋಜನೆ. 

1958, 1960, 1966 ಹಾಗೂ 1972ರಲ್ಲಿ ಅವರು ರಾಜ್ಯ ವಿಧಾನ ಪರಿಷತ್ತಿಗೆ 
ಆಯ್ಕೆಯಾದರು. “1967 ಮಾರ್ಚ 14ರಂದು ಎಸ್‌. ನಿಜಲಿಂಗಪ್ಪರವರ ಮಂತ್ರಿಮಂಡಲದಲ್ಲಿ 
ಪಿ.ಎಂ. ನಾಡಗೌಡರು ಅಭಿವೃದ್ಧಿ ಪಂಚಾಯತ್‌ ರಾಜ್ಯ ಮತ್ತು ಸಹಕಾರ ಸಚಿವರಾಗಿ, 
1968ರಲ್ಲಿ ಶ್ರೀ ವಿರೇಂದ್ರ ಪಾಟೀಲರ ಮಂತ್ರಿಮಂಡಲದಲ್ಲಿ ಅಭಿವೃದ್ದಿ ಹಾಗೂ ಪಂಚಾಯತ್‌ 
ರಾಜ್ಯ ಸಚಿವರಾಗಿ ನೇಮಕಗೊಂಡರು.”' 

1. ಸಂಯುಕ್ತ ಕರ್ನಾಟಕ ದಿನ ಪತ್ರಿಕೆ. ಮೇ 21 1976. 


32 ಪಿ.ನಿಂ. ನಾಡಗೌಡ 


ಶಾಸಕರಾಗಿ, ಸಚಿವರಾಗಿ ಪಿ.ಎಂ. ನಾಡಗೌಡರು ಕಳಂಕ ರಹಿತ ವ್ಯಕ್ತಿತ್ವವನ್ನು 
ಹೊಂದಿ ಸಾರ್ವಜನಿಕ ಸಂಪನ್ಮೂಲದ ದಕ್ಷ ವಿನಿಯೋಗಕ್ಕೆ ಪ್ರಾಶಸ್ತ್ಯ ನೀಡಿದೆರು. ಚುರುಕಿನ 
ಹಾಗೂ ಪಾರದರ್ಶಕ ಆಡಳಿತದ ವ್ಯವಸ್ಥೆಯನ್ನು ರೂಪಿಸಲು ಅವರು ಶ್ರಮಿಸಿದರು. ಅವರ 
ಚಿಂತನೆಯ ಫಲವಾಗಿ ಹೊರಬಂದದ್ದು ಜನತಾ ಬಜಾರ ಯೋಜನೆ. 


ರಾಜ್ಯದ ಹಲವಾರು ನಗರಗಳಲ್ಲಿ ಜನತಾ ಬಜಾರಗಳು ಜನರ ನಿತ್ಯೋಪಯೋಗಿ 
ಸರಕುಗಳನ್ನು ಉತ್ಪಾದನಾ ವೆಚ್ಚದಲ್ಲಿ ದರ ನಿಗದಿ ಮಾಡಿ ಮಾರುವ ವ್ಯವಸ್ಥೆ ಮಾಡಲಾಯಿತು. 
ಇದರಿಂದ ಬಡವರು, ಬೆಲೆ ಏರಿಕೆಯ ಬಿಸಿಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಾಯಿತು. 
ಸರಕಾರದ ಬಂಡವಾಳವನ್ನು ತೊಡಗಿಸಿ ಸರಕುಗಳನ್ನು ಜನತೆಗೆ ಸರಕಾರಿ ಮಳಿಗೆಯಲ್ಲಿಯೇ 
ಮಾರಾಟ ಮಾಡುವ ವ್ಯವಸ್ಥೆಯನ್ನು ಜಾರಿಗೆ ತಂದರು. ಇದಕ್ಕಾಗಿ ತೊಡಗಿಸಿದ ಬಂಡವಾಳಕ್ಕೆ 
ಯೋಗ್ಯ ಲಾಭ ದೊರೆಯುತ್ತಿಲ್ಲ ಎಂದು ವಿಧಾನಸಭೆಯಲ್ಲಿ ಟೀಕೆಗಳು ಆರಂಭಗೊಂಡವು. 

“ವಿಧಾನ ಸಬೆಯ ಸದಸ್ಯ ಶ್ರೀ ಎಸ್‌. ಶಿವಪ್ಪನವರು ಪಿ.ಎಂ. ನಾಡಗೌಡರನ್ನು 
ಪ್ರಶ್ನಿಸುತ್ತಾ ಜನತಾ ಬಜಾರಿನಲ್ಲಿ ಹಾಕಿರತಕ್ಕ 19 ಲಕ್ಷ ರೂಪಾಯಿಗಳಿಗೆ ಕೊನೆಯ ಪಕ್ಷ 
ಶೇಕಡಾ 13 ರಷ್ಟಾದರೂ ಬಡ್ಡಿಬರಬೇಕು. ತಿಂಗಳಿಗೆ 12 ಸಾವಿರ ಬರಬೇಕು ಈಗೆಷ್ಟು 
ಬರುತ್ತದೆ? ಎಂದು ಪ್ರಶ್ನಿಸಿದರು. ಅದಕ್ಕೆ ಪಿ.ಎಂ. ನಾಡಗೌಡರು ಪ್ರತಿಕ್ರಿಯಿಸುತ್ತಾ ತಿಂಗಳಿಗೆ 
4 ರಿಂದ 5 ಸಾವಿರ ರೂಪಾಯಿ ಆದಾಯ ಬರುತ್ತದೆ”” ಎಂದು ಉತ್ತರಿಸಿದರು. 

ನಾಡಗೌಡರು ಸರಿಯಾದುದನ್ನು ಕಳೆದುಕೊಳ್ಳದೇ ವಿಧಾನಸಭೆಯಲ್ಲಿ ಈ 
ಯೋಜನೆಯ ಸಂಬಂಧ ಬರುತಿದ್ದ ಎಲ್ಲ ಟೀಕೆಗಳಿಗೆ ಅವರು ಅತ್ಯಂತ ಸಮರ್ಥವಾದ 
ರೀತಿಯಲ್ಲಿ ಉತ್ತರಿಸಿದ್ದುಂಟು. 

ಶಾಸಕ ಎನ್‌. ಚಿಕ್ಕಗೌಡರು ಜನತಾ ಬಜಾರದ ಉದ್ದೇಶಗಳನ್ನು ಪ್ರಶ್ನಿಸಿ ಸಿಬ್ಬಂದಿಯ 
ಖರ್ಚು ಹೆಚ್ಚಿತಲ್ಲವೆ ಎಂದು ಪ್ರಶ್ನೆ ಹಾಕಿದಾಗ 

“ಖ.ಎಂ. ನಾಡಗೌಡರು ಅಲ್ಲಿ ಖರ್ಚು ಹೆಚ್ಚಾದರೂ ಕೂಡ ಬೆಲೆ ಏರುವುದನ್ನು 
ತಡೆಗಟ್ಟುವದು. ಜನರಿಗೆ ಅವಶ್ಯಕವಾದ ಪದಾರ್ಥಗಳನ್ನು ನ್ಯಾಯವಾದ ಬೆಲೆಯಲ್ಲಿ 
ಒದಗಿಸಬೇಕೆಂಬುದು ಇಲ್ಲಿ ಮುಖ್ಯ ಉದ್ದೇಶವಾಗಿದೆ.” ಎಂದು ತಮ್ಮಯೋಜನೆಯನ್ನು 
ಸಮರ್ಥಿಸಿಕೊಂಡಿದ್ದುಂಟು. 

ಪಿ.ಎಂ. ನಾಡಗೌಡರ ಚಿಂತನೆಯಿಂದ, ಸಾಮಾಜಿಕ ಕಳಕಳಿಯಿಂದ ಮೂಡಿಬಂದ 
ಜನತಾ ಬಜಾರ ಯೋಜನೆ ರಾಜ್ಯದ ಹಿಂದುಳಿದವರಿಗೆ, ಬಡವರ್ಗದ ಜನರಿಗೆ ಒಂದು 
ಕಲ್ಮಾಣ ಯೋಜನೆಯಾಗಿ ಮಾರ್ಪಟ್ಟಿತು. ಇದರಿಂದ ಬಹುಪಾಲು ಬಡವರು ದುಬಾರಿ 
ಬೆಲೆಯಿಂದ ಸಿಗುವ ಸರಕುಗಳಿಂದ ಆಗುವ ನಷ್ಟವನ್ನು ತಪ್ಪಿಸಿಕೊಳ್ಳಲು ಈ ಯೋಜನೆ 
ಅತ್ಯಂತ ಸೆಹೆಕಾರಿಯಾಯಿತೆನ್ನಬಹುದು. 

2. ಪಿ.ಎಂ. ನಾಡಗೌಡರು, ಮೈಸೂರು ವಿಧಾನ ಸಭಾ ಚರ್ಚೆಹಳು. ಅಗತ್ಯ 4 1967 ಮೊದಲನೆ 


ಅಧಿವೇಶನ 46), ಸರ್ಕಾರಿ ಮುದ್ರಣಾಲಯ ಬೆಂಗಳೂರು, 1967, ಪು. 395. 
3 “ಪುಡ:395 


ಪ್ರತಿಭಾವಂತ ಸಂಸದೀಯ ಪಟು 33 


ಪರಿಶಿಷ್ಟ ಜಾತಿ, ಜನಾಂಗಕ್ಕೆ ಕಲ್ಮಾಣ ಯೋಜನೆ 


ಪರಿಶಿಷ್ಟ ಜಾತಿ ಜನಾಂಗಗಳ ಜನರ ಕಲ್ಯಾಣಕ್ಕಾಗಿ ತಮ್ಮಕಳಕಳಿಯನ್ನು ವ್ಯಕ್ತಪಡಿಸುವ 
ಮನೋಭಾವ ಅವರದು. ಪಿ.ಎಂ. ನಾಡಗೌಡರು ಮಾತಿಗಿಂತ ಕೃತಿಗೆ ಹೆಚ್ಚು ಮಹತ್ವನೀಡಿ 
ಅಪಾರ ಹಿಂದುಳಿದ ವರ್ಗದ ಜನರ ಗೌರವಕ್ಕೆ ಪಾತ್ರರಾದರು. ಇವರು ಸಚಿವರಿದ್ದಾಗ 
“ಹರಿಜನ ಗಿರಿಜನರ ವಸತಿಗೃಹದ ಬೃಹತ್‌ ಯೋಜನೆಯನ್ನು ತಯಾರಿಸಿ, ಈ ಜನರ 
ವಸತಿಗಾಗಿ ಗೃಹಗಳನ್ನು ಕಟ್ಟಿಸಿಕೊಡಲು ಒಂದು ಕಾರ್ಪೋರೇಷನ್‌ ಪ್ರಾರಂಭಿಸಿದರು. 34 
ಕೋಟಿ ರೂಪಾಯಿಗಳಲ್ಲಿ 17 ಸಾವಿರ ಮನೆಗಳನ್ನು ಕಟ್ಟಿಸಿಕೊಡಲು ಯೋಜನೆಯನ್ನು 
ರೂಪಿಸಿದರು.” 


ಈ ಉದ್ದೇಶಕ್ಕಾಗಿ ರಚನೆಗೊಂಡ ಕಾರ್ಪೋರೇಷನ್‌ ಒಳ್ಳೆಯ ರೀತಿಯಂದ 
ಕೆಲಸ ಮಾಡಲು ಆರಂಭಿಸಿತು. ಪಿ.ಎಂ. ನಾಡಗೌಡರು ಡಾ, ಅಂಬೇಡ್ಕರಂತಹ ಹಿರಿಯ 
ನಾಯಕರ ವಿಚಾರಗಳನ್ನು ನೇರವಾಗಿ ಆಚಾರಕ್ಕೆ ತರುವುದರ ಮೂಲಕ ಸಾವಿರಾರು ಹರಿಜನ 
ಗಿರಿಜನರ ಪ್ರಗತಿಗಾಗಿ ದುಡಿದರು. ಅವರ ಬಗ್ಗೆ ಕಾಳಜಿ ಕಳಕಳಿಯನ್ನು ವ್ಯಕ್ತೆ ಪಡಿಸಿ, 
ಸರ್ಕಾದದ ಸೌಲಭ್ಯಗಳನ್ನು ಅವರಿಗೆ ತಲುಪಿಸುವಲ್ಲಿ ಯಶಸ್ಸು ಕಂಡರು. 


ಪಂಚಾಯತ್‌ ಸಂಸ್ಥೆಗಳ ಸುಧಾರಣೆ 


ಪಿ.ಎಂ. ನಾಡಗೌಡರು ಪಂಚಾಯತ್‌ ರಾಜ್ಯ ಸಚಿವರಾಗಿ, ಪಂಚಾಯತಿಗಳ 
ಆರ್ಥಿಕ ಸದೃಡತೆಯನ್ನು ಹೆಚ್ಚಿಸಲು ಹೊಸ ಹೊಸ ಯೋಗ್ಯ ತೆರಿಗೆಗಳನ್ನು ವಿಧಿಸಲು 
ಸರಕಾರಕ್ಕೆ ಸಲಹೆ ನೀಡಿದರು. ಪಂಚಾಯತ್‌ ರಾಜ್ಯ ವ್ಯವಸ್ಥೆಯನ್ನು ಬಲಪಡಿಸಲು ಅಪಾರವಾಗಿ 
ಶ್ರಮಿಸಿದರು. ಪಂಚಾಯತಿಗಳಿಗೆ ಅಧಿಕಾರ ವಿಕೇಂದ್ರಿಕರಣ ಪ್ರಕ್ರಿಯೆ ಪರಿಣಾಮಕಾರಿಯಾಗಿ 
ಸಾಗಲು ಹೊಸ ಆರ್ಥಿಕ ಸಂಪನ್ಮೂಲಗಳನ್ನು ಗುರುತಿಸಿದರು. ಗ್ರಾಮ ಪಂಚಾಯತಿ ಮತ್ತು 
ತಾಲ್ಲೂಕು ಬೋರ್ಡ್‌ಗಳಿಗೆ ಸಾಕಷ್ಟು ವರಮಾನ ಇರುವಂತೆ ಮಾಡತಕ್ಕ ಉದ್ದೇಶದಿಂದ 
ಮತ್ತೊಂದು ತಿದ್ದುಪಡಿಯನ್ನು ಸೇರಿಸಿದರು. 


“ಆಯಾ ತಾಲುಕುಗಳ ಸರಹದ್ದಿನಲ್ಲಿ ನಡೆಯತಕ್ಕ ರಿಲಿಜಿಯನ್‌ ಫೇರ್‌ ಗಳಿಗೆ 
ಬರತಕ್ಕ 12 ವರ್ಷಗಳಿಗೆ ಮೇಲ್ಪಟ್ಟ ಎಲ್ಲರ ಮೇಲೂ ಒಂದು ತೆರಿಗೆಯನ್ನು ವಿಧಿಸುವುದಕ್ಕೆ 
ಹೇಳಿದೆ. ಹಾಕತಕ್ಕ ತೆರಿಗೆ 50 ಪೈಸೆ ಎಂದು ಹೇಳಿದ್ದೇವೆ. ಪಂಚಾಯತಿಯವರು ಇದರ 
ಬಗ್ಗೆ ಎಷ್ಟು ಬೇಕಾದರೂ ನಿಗದಿ ಮಾಡಬಹುದು. ಅಂದರೆ ಅದು 50 ಪೈಸೆ ಹೆಚ್ಚಿರಬಾರದು.” 


4 ಪಂ. ನಾಡಗೌಡರು, ಮೈಸೂರು ವಿಧಾನಸಭಾ ಚರ್ಚಗಳು, ಜನವರಿ 2) 1969. 1506) ಸರ್ಕಾರದ 
ಮುದ್ರಣಾಲಯ ಬೆಂಗಳೂರು 1969. ಪುಟ. 857 


5. ಪಿ.ಎಂ. ನಾಡಗೌಡರು, ಮೈಸೂರು ವಿಧಾನಸಭಾ ಚರ್ಚೆಗಳು, 22 ಸೆಪ್ಪಂಬರ್‌-1969 6(6) ಸರ್ಕಾರ 
ಮುದ್ರಣಾಲಯ ಬೆಂಗಳೂರು-196 ಪುಟ.263. 


34 ' ಪಿ.ಎಂ. ನಾಡಗೌಡ 


ಎಂದು ಹೇಳುವ ಮೂಲಕ ಪಂಚಾಯತಿಗಳ ಆರ್ಥಿಕ ಸದೃಡತೆಗೆ ಪಿ.ಎಂ. ನಾಡಗೌಡರ 
ಚಿಂತನೆ ಒಂದು ಸಾಕ್ಷಿಯಾಗಿದೆ. 


ರಾಜ್ಯದಲ್ಲಿ ಪಂಚಾಯತ್‌ ಸಂಸ್ಥೆಗಳ ಕ್ರಿಯಾಶೀಲತೆಗೆ ಕಾರಣರಾದರು. ಮತ್ತೆ 
ಅದರ ಉದ್ಧೋಗಿಗಳು ಕ್ರಿಯಾಶೀಲರಾಗಿ ಓನತೆಯ ಸೇವೆಯಲ್ಲಿ ತಮನ್ನು ತೊಡಗಿಸಿಕೊಳ್ಳಲು 
ಅವರ ಅಗತ್ಯವನ್ನು ಅರಿತು ಉದ್ಯೋಗಿಗಳಿಗೆ ಪ. ಎಂ. ನಾಡಗೌಡರು ಸ್ಪಂದಿಸುತ್ತಿದ್ದರು. 
ಈ ವಿಷಯದಲ್ಲಿ ಪಿ.ಎಂ. ನಾಡಗೌಡರ ಪುತ್ರ ಡಾ।! ಎಂ.ಪಿ. ನಾಡಗೌಡರು ಅಭಿಪ್ರಾಯ 
ಪಡುವಂತ. 

“ಸಹಕಾರ ಮತ್ತು ಪಂಚಾಯತ್‌ ರಾಜ್ಯ ಇಲಾಖೆಗಳ ಹಿರಿಯ ಸಚಿವರಾಗಿ 
ತೆಂದೆಯವರು ಮಾಡಿದ ಸಾಧನೆ ಚಿರಸ್ನರಣೀಯ. ಗ್ರಾಮ ಪಂಚಯತ್‌ 
ಕಾರ್ಯದರ್ಶಿಗಳಂದರೆ ಪುಕ್ಕಟೆ ದುಡಿಯುವ ಆಳಾಗಿದ್ದರು. ಅವರ ವೇತನ ಎರಡು ಅಂಕಿಗಳನ್ನು 
ಮೀರಿರಲಿಲ್ಲ. ಅದು ಕೂಡ ಹಂಭಾಯನಿಯ ಹಣವಿದ್ದಾಗ ಮಾತ್ರ ಸಿಕ್ಕರೆ ಸಿಕ್ಕಿತು. 
ಇಲ್ಲಾದಾಗ ಇಲ್ಲ. ಈ ಸಹಸ್ರ ಸಹಸ್ರ ಸಂಖ್ಯೆಯ ಶೋಷಿತರಾದ ಪಂಚಾಯತಿ 
ಕಾರ್ಯದರ್ಶಿಗಳನ್ನೆಲ್ಲ ಗ್ರಾಮೀಣ ಈ ಕ್ಯಾಧಿಕಾರಿಗಳೆಂದು ಸ್ಥಾನ ಕಲ್ಪಿಸಿದರು ತಂದೆಯವರು. 
ರಾಜ್ಯದ ಈ ಅಪಾರ ಸಮುದಾಯದಲ್ಲಿ ಸಂತೋಷ ಸಂಭ್ರಮಗಳು ರಾರಾಜಿಸಿದವು. 
ನೌಕರಿಯ ಭದ್ರತೆ, ನಿವೃತ್ತಿ ವೇತನಕ್ಕೂ ಅರ್ಹತೆ ದೊರೆತುದುದರಿಂದ ಲಕ್ಷಾಂತರ ' 
ಕುಟುಂಬಗಳು ಹಾಡಿ ಹರಸುವಂತಾಯಿತು.”” 


ಜನರ ಮೂಲಭೂತ ಸಮಸ್ಯೆಗಳಾದ ಕುಡಿಯುವ ನೀರು, ಬೀದಿ ದೀಪಗಳಂತಹ 
ಅಗತ್ಯಗಳನ್ನು ಪೂರೈಸಲು ಪಿ.ಎಂ. ನಾಡಗೌಡರು ಮುಂದಾದರು. ಕೃಷಿಯೊಂದಿಗೆ 
ಉಪಕಸಬುಗಳನ್ನು ಬೆಳೆಸಿಕೊಳ್ಳಲು ಗ್ರಾಮೀಣ ಗೃಹ ಕೈಗಾರಿಕೆಗಳ ಪ್ರಗತಿಗೆ ಆದ್ಯತೆ ನೀಡಿ 
ಗ್ರಾಮೀಣ ಜನರು ನಿರುದ್ಯೋಗದಂತಹ ಸಮಸ್ಯೆಯಿಂದ ಮುಕ್ತರಾಗಲು ಪಂಚಾಯತ್‌ 
ಸಚಿವರಾಗಿ ಪಿ.ಎಂ. ನಾಡಗೌಡರು ಅನೇಕ ಯೋಜನೆಗಳನ್ನು ರೂಪಿಸಿದರು. ಅವುಗಳ 
ಅನುಷ್ಠಾನಕ್ಕೂ ಯತ್ನಿಸಿದರು. 
ಸಹಕಾರಿ ಕ್ಷೇತ್ರದ ಬೆಳವಣಿಗೆ 


ಸಹಕಾರಿ ಸಂಸ್ಥೆಗಳ ಉದ್ದೇಶವನ್ನು ಸಾಕಾರಗೊಳಿಸಲು ಶ್ರಮವಹಿಸಿ ದುಡಿದ 
ಮಹನೀಯರಲ್ಲಿ ಪಿ.ಎಂ. ನಾಡಗೌಡರು ಪ್ರಮುಖರಾಗಿದ್ದಾರೆ. ಈ ಸಂಸ್ಥೆಗಳಲ್ಲಿ ದಕ್ಷತೆ 
ಮತ್ತು ಆಡಳಿತಾತ್ಮಕ ಸುಧಾರಣೆ ತರುವಲ್ಲಿ ಪ್ರಯತ್ನಿಸಿದರು. ಸಹಕಾರ ಸಂಸ್ಥೆಗಳ ಬಗ್ಗೆ 
ಅಪಾರ ಜ್ಞಾನ ಹೊಂದಿದ್ದ ಪಿ.ಎಂ. ನಾಡಗೌಡರಿಗೆ ಸಾರ್ವಜನಿಕ ಹಣ ದುರುಪಯೋಗವನ್ನು 
ತಡೆಯುವುದಕ್ಕೆ ಅಪಾರ ಗಮನವನ್ನು, ಕಾಳಜಿಯನ್ನು ವಹಿಸುತಿದದ್ದು ತಿಳಿದು ಬರುವದು. 


6. ಈಶ್ವರ ಚಂದ್ರ ಚಿಂತಾಮಣಿ, ಪಿ.ಎಂ. ನಾಡಗೌಡರು, ವೀರಶೈವ ಅಧಯ್ಯ್ಕನ ಸಂಸ್ಥೆ, ಶ್ರೀ ಜಗದ್ಗುರು 
ತೊಂಟದಾರ್ಯ ಸಂಸ್ಥೆನಮಠ, ಡಂಬಳ-ಗದಗ-1995 ಪುಟ. 101 


ಪ್ರತಿಭಾವಂತ ಸಂಸದೀಯ ಹಟು 35 


ಸೊಸೈಟಿಗಳ ಸಮಸ್ಯೆ ಸವಾಲುಗಳನ್ನು ಅರಿತು ಅವಗಳ ಸುಧಾರಣೆಗಾಗಿ ಹಲವಾರು 
ಯೋಜನೆಗಳನ್ನು ಅನುಷ್ಠಾನಗೊಳಿಸಿದರು. ಶಾಸನ ಸದನದ ಸದಸ್ಯ ಸಿ.ಕೆ. ರಾಚಿಯ್ಕಶೆಟ್ಟಿ 
ವ್ಯಕ್ತಪಡಿಸಿದ ಟೀಕೆಗಳಿಗೆ ಉತ್ತರವಾಗಿ ವಿರೋಧಿ ಸದಸ್ಕರ ಟೀಕೆಗಳಿಗಿಂತಲೂ ಇಲಾಖೆಯ 
ಅವ್ಯವಸ್ಥೆಯನ್ನು ತೆರೆದಿಡಲು ವಿರೋಧ ಪಕ್ಷಗಳು ಮಾಡಬೇಕಾದ ಕೆಲಸವನ್ನು ಸಚಿವರಾಗಿ 
ಪಿ.ಎಂ. ನಾಡಗೌಡರೇ ಸ್ವತಃ ಸದನಕ್ಕೆ ಮಾಹಿತಿ ನೀಡುತ್ತಿದ್ದರು. ಅಂತಹ ಉದಾಹರಣೆ 
ಇಲ್ಲಿದೆ. 

“ಕೆಲವು ಸೊಸ್ಸೆಟಿಗಳಿಗೆ ಅಡಿನಿಸ್ಟೇಟ್‌ ರಗಳನ್ನು ನೇಮಿಸಿದ್ದೇವೆ. ಈ ಸೊಸೈಟಿಯಲ್ಲಿ 
ಒಟ್ಟು ರೂಪಾಯಿ 26,43,924 ಹಣ ದುರುಪಯೋಗವಾಗಿದೆ. ಹಣ ದುರುಪಯೋಗ 
ಮಾಡಿದವರ ಆಸ್ತಿ ಪಾಸ್ತಿಯನ್ನು ಸರಕಾರದ ಸ್ವಾಧೀನಕ್ಕೆ ತೆಗೆದುಕೊಂಡಿದ್ದೇವೆ. 
ಅಪರಾಧಿಗಳೆಂದು ಕಂಡು ಬಂದವರ ವಿರುದ್ಧ ಕ್ರಿಮಿನಲ್‌ ಮತ್ತು ಸಿವ್ನಿಲ್‌ ಆಕ್ಷನ್‌ 
ತೆಗೆದುಕೊಂಡಿದ್ದೇವೆ. ಈ ಕೇಸು ಕೋ ಅಪರೇಟಿವ್‌ ಟ್ರುಬನಲ್‌ ಮುಂದಿಡೆ.”'. ಎಂದು 
ನಾಡಗೌಡರು ಅಧಿಕಾರಶಾಹಿಯನ್ನು ದಕ್ಷತೆ ಮತ್ತು ಪ್ರಾಮಾಣಿಕತೆಯಿಂದ ಸೇವೆಸಲ್ಲಿಸಲು 
ಕಠಿಣವಾಗಿ ಕ್ರಮಕ್ಕೆಗೊಳ್ಳುತ್ತಿದ್ದರು. 

ಸ್ವಜನ ಪಕ್ಷಪಾತ ಅವರ ಹತ್ತಿರ ಸುಳಿಯಲಿಲ್ಲ. ಸದಾ ಜನರ ಸಮಸ್ಯೆಗಳ 
ಪರಿಹಾರಕ್ಕಾಗಿ, ಪ್ರಾಮಾಣಿಕ ಕಳಕಳಿಯನ್ನು ಹೊಂದಿದ್ದ ಇವರು ಆಡಳಿತದ ಕುರಿತಾಗಿ 
ಬರುವ ಟೇಕೆಗಳಿಗೆ ಹೆದರದೆ ಸಹಕಾರ ಕ್ಷೇತ್ರವನ್ನು ಅತ್ಯಂತ ಸಮರ್ಥವಾಗಿ, ಬಲಿಷ್ಟವಾಗಿ 
ಬೆಳೆಯಲು ನಾಡಗೌಡರು ಸಹಕಾರ ಮಂತ್ರಿಯಿದ್ದಾಗ ಸಾಧ್ಯವಾಯಿತೆನ್ನಬಹುದು. 


ಕೃಷಿಕರ ಹಿತ ಚಿಂತನೆ 


ಕರ್ನಾಟಕದ ಪಂಜಾಬ ಎಂದೇ ಹೆಸರು ವಾಸಿಯಾಗಿದ್ದ ಬಿಜಾಪುರ ಜಿಲ್ಲೆಯ 
ಐದು ನದಿಗಳು ಜಿಲ್ಲೆಯಲ್ಲಿ ಹರಿದಿದ್ದರೂ, ಸದಾ ಬರಗಾಲಕ್ಕೆ ತುತ್ತಾಗಿ, ರೈತರು ಸಾಕಷ್ಟು 
ಸಮಸ್ಯೆ ಎದುರಿಸುತ್ತಾ ಬಂದಿರುವುದು ಜನತೆಗೆ ತಿಳಿದ ವಿಷಯವಾಗಿದೆ. ಇದನ್ನರಿತ 
ಪಿ.ಎಂ. ನಾಡಗೌಡರು ವಿಧಾನಸಭೆಯ ಕಾರ್ಯಕಲಾಪಗಳ ಜೊತೆಗೆ ಕೃಷಿಯ ಮೇಲಿನ 
ಚರ್ಚೆಯಲ್ಲಿ ಭಾಗವಹಿಸಿ ಅನೇಕ ಉಪಯುಕ್ತ ಸಲಹೆಗಳನ್ನು ಸರಕಾರಕ್ಕೆ ನೀಡಲು 
ಮುಂದಾಗುತ್ತಿದ್ದರು. 


7. ಪಿ.ಎಂ. ನಾಡಗೌಡರು, ಮೈಸೂರು ವಿಧಾನಸಭಾ ಚರ್ಚೆಗಳು ಆಗಸ್ಟ್‌ 4 1967. 10(64) 1967. 
ಪುಟ. 291 


36 ಪಿ.ಎಂ. ನಾಡಗೌಡ 


“ಸರಕಾರ ಕೃಷ್ಣಾಯೋಜನೆಯ ಮೇಲೆ ಅಪಾರ ಹಣ ಖರ್ಚುಮಾಡುತ್ತಿರುವುದು 
ನಮಗೆ ಶೀಪ್ರವಾಗಿ ಲಾಭ ತಂದು ಕೊಡುವ ಯೋಜನೆಯಾಗಲಾರದು. ನಮಗೆ 
ಯಾವುದರಿಂದ ಶೀಘ್ರವಾಗಿ ಫಲ ಬರುತ್ತದೆಯೋ ಅಂತಹ ಹಿಡಕಲ್‌ ಯೋಜನೆಯನ್ನು 
ಕೈಕೊಳ್ಳಿ ಎಂದರೆ ಅದಕ್ಕೆ ಹಿಂದು ಮುಂದು ನೋಡುತ್ತಿದ್ದಾರೆ. ಅಲ್ಲಿ ಶೀಘ್ರವಾಗಿ ಬಲದಂಡೆಯ 
ನಾಲೆಯನ್ನು ಅಗಿಸುವುದಕ್ಕೆ ಪ್ರಯತ್ನ ಮಾಡಿದರೆ ಅಲ್ಲಿ ಆಣೆಕಟ್ಟು ಮುಗಿಯುವುದರಲ್ಲಿ 
ನಮಗೆ ಅದರ ಸಂಪೂರ್ಣ ಫಲ ಬರುತ್ತದೆ. ಮಾನ್ಯ ಮುಖ್ಯಮಂತ್ರಿಗಳು ಇತ್ತ ಗಮನ 
ಹರಿಸಬೇಕು” ಎಂದು ಸರಕಾರಕ್ಕೆ ಸಲಹೆ ನೀಡಿದರು. 

ಬಿಜಾಪುರ ಜಿಲ್ಲೆಯ ಕೆಲವು ಹಳ್ಳಿಗಳ ರೈತರಿಗೆ ವಿದ್ಯುತ್‌ ಸಮಸ್ಯೆ ತಲೆದೊರಿದಾಗ 
ರೈತರೊಂದಿಗೆ ಧರಣಿ ಕುಳಿತರು. ಸರಕಾರವು ರೈತರ ಸಮಸ್ಯೆಗಳನ್ನು ಕುರಿತು ಚರ್ಚಿಸುವಾಗ 
“ರಾಜ್ಯದಲ್ಲಿ ಆಹಾರಕ್ಕೆ ಅಭಾವವಿದ್ದರೂ ಕೈತರಿಗೆ ಹೆಚ್ಚು ಬೆಳೆ ಬೆಳೆಯಲು ವಿದ್ಧುತ್‌ ಚ್ಛಕ್ತಿಯನ್ನು 
ಕೊಡುತ್ತಿಲ್ಲವೆಂದು ಸರಕಾರದ ವಾಸ್ತವಿಕ ಸ್ಲಿಶಿಯನ್ನು ತೆರೆಬಟ್ಬರು””.” 

ರೈತರ ಬೆಳೆಗಳ ಮಾರಾಟದಲ್ಲಿ ಮಧ್ಯವರ್ತಿಗಳ ಹಾವಳಿಯನ್ನು ತಪ್ಪಿಸುವಲ್ಲಿ 
ಮಾರುಕಟ್ಟೆಯ ಬೆಲೆಯನ್ನು ಸಮತೋಲನದಲ್ಲಿ ನಿಯಂತ್ರಿಸಿ ರೈತರಿಗೆ ಯೋಗ್ಯ ಬೆಲೆ 
ದೊರೆಯಲು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗಳನ್ನು 1968ರಲ್ಲಿ ಪ್ರಾರಂಭಿಸಿದರು. ಹೀಗೆ 
ಕೃಷಿಕರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಾ ಸದಾ ರೈತರ ಮುಖಂಡರಾಗಿ ನಾಡಿನ ಕೃಷಿಕರ ಮೆಚ್ಚುಗೆಗೆ 
ಪಾತ್ರರಾದರು. 


8. ಪಿ.ಎಂ. ನಾಡಗೌಡರು, ಮೈಸೂರು ವಿಧಾನಸಭಾ ಚರ್ಚೆಗಳು ಜನವರಿ 22 1969. 5ನೇ ಅಧಿವೇಶನ 
15(6) ಸರಕಾರದ ಮುದ್ರಣಾಲಯ ಬೆಂಗಳೂರು -1969. ಪುಟ. 543 

9. ಪಿ.ಎಂ. ನಾಡಗೌಡರು, ಮೈಸೂರು ವಿಧಾನಸಭಾ ಚರ್ಚೆಗಳು ಜನವರಿ 22 1969. 5ನೇ ಅಧಿವೇಶನ 
15(6) ಸರಕಾರದ ಮುದ್ರಣಾಲಯ ಬೆಂಗಳೂರು -1969. ಪುಟ. 543 


ಪ್ರತಿಭಾವಂತ ಸಂಸದೀಯ ಪಟು 37 


ಪಿ.ಎಂ. ನಾಡಗೌಡರೆ ಜೀವನದ ಪ್ರಮುಖ ಘಟನಾವಳಿಗಳು 


1918 
1924 


1930 
1932 
1938 
1939 
1940 


ದಿ: 1.1.1918 ರಂದು. ಜನನ. 


ಪ್ರಾಥಮಿಕ ಶಿಕ್ಷಣ ಆರಂಭ. ಚಿತ್ರವಾಡಗಿ ಗ್ರಾಮ. ತಾ।! ಹುನಗುಂದ 
ಜಿ! ಬಾಗಲಕೋಟೆ 


ಬಾಗಲಕೋಟೆಯಲ್ಲಿದ್ದ ಚಿಕ್ಕಪ್ರ ಎಂ.ಪಿ. ನಾಡಗೌಡ ಮನೆಗೆ ಪ್ರಯಾಣ. 

ಮುಲ್ಬೀ ಪರೀಕ್ಷೆಯಲ್ಲಿ ಉತ್ತೀರ್ಣ. ಚಿಕ್ಕಮ್ಮ ಸಂಗಮ್ಮನವರ ಮರಣ. 

ಮ್ಯಾಟ್ರಿಕ್‌ ಪರೀಕ್ಷೆಯಲ್ಲಿ ಉತ್ತೀರ್ಣ. ತಾಯಿ ಬಸಮ್ಮನವರ ಅಕಾಲಿಕ ಮರಣ. 
ಬೆಳಗಾವಿ ಲಿಂಗರಾಜ ಕಾಲೇಜದಲ್ಲಿ ಉಚ್ಛ ಶಿಕ್ಷಣ ಆರಂಭ. 

ಚಿಕ್ಕಪ್ತ ಮಂಟೆಪ್ರನವರ (ಪಿ.ಎಂ. ನಾಡಗೌಡ) ಎರಡನೇಯ ಪತ್ನಿ ಗಂಗಮ್ಮ 


ಅಕಾಲಿಕ ಮರಣ! (ಬಸವರಾಜನ ಜನನದೊಂದಿಗೆ ತಾಯಿಯ ಮರಣ) 
ಕುಟುಂಬಕ್ಕೆ ಬಂದೊದಗಿದ ಮಹಾವಿಪತ್ತಿನ ದುಃಖದಲ್ಲಿ. 


1940-43 ಮನೆತನದ ಮೇಲ್ವಿಚಾರಣೆ, ಕಾನೂನು ಪದವಿ ಅಬ್ವಾಸ, ಯುವಕರ ಸಂಘಟನೆ, 


1944 
1945 
1946 


1947 


1948. 


1951 
1952 


ದೇಶದ ಚಳುವಳಿಯತ್ತ ಒಲವ. 
ಚೆಕ್ಕಪ್ತನ ಒತ್ತಾಯದ ಮೇರೆಗೆ ಕಾನೂನು ಅಭ್ಯಾಸಕ್ಕಾಗಿ ಬೆಳಗಾವಿಗೆ. 
ಸೌಭಾಗ್ಯವತಿ. ಕಾಶಮ್ಮಛೊಂದಿಗೆ ಗಾಡಗೋಳಿಯಲ್ಲಿ ಮದುವೆ. 


ಎಲ್‌. ಎಲ್‌. ಬಿ. ಉತ್ತೀರ್ಣ, ಬಾಗಲಕೋಟೆಯಲ್ಲಿ ಚಿಕ್ಕಪ್ರನೊಂದಿಗೆ ವಕೀಲ 
ವೃತ್ತಿ, ವೈವಾಹಿಕ ಜೀವನ ಆರಂಭ. 


ಬಾಗಲಕೋಟೆ ವಕೀಲರ ಸಂಘದ ಗೌರವ ಕಾರ್ಯದರ್ಶಿ. 
ಜಿಲ್ಲಾ ಸ್ಕೂಲ್‌ ಬೋರ್ಡ ಆಡಳಿತ ಮಂಡಳಿಯ ಸದಸ್ಯ. 
ಕರ್ನಾಟಕ ವಿಶ್ವವಿದ್ಯಾಲಯದ ಸಿನೆಟ್‌ ಸದಸ್ಯ. 

ಕರ್ನಾಟಕ ವಿಶ್ವವಿದ್ಯಾಲಯದ ಸಿಂಡಿಕೇಟ್‌ ಸದಸ್ಯ. 


1952-70 ರವರೆಗೆ 18 ವರ್ಷ ಬಿಜಾಪುರ ಜಿಲ್ಲಾ ಸ್ಕೂಲ್‌ ಬೋರ್ಡ ಚೇರಮನ್‌ರಾಗಿ. 


1953 


1954 


1955 


ಜಿಲ್ಲಾ ಸ್ಕೂಲ್‌ ಬೋರ್ಡಿನ ಪಶ್ಲೆಕ್ಷಣಿಕ ಪ್ರಸಾರದ ಸಮಗ್ರ ಯೋಜನೆಯನ್ನು ಶ್ರೀ 
ಡಿ.ಸಿ. ಪಾವಟೆಯವರಿಗೆ ಸಲ್ಲಿಕೆ. ಅವರೊಂದಿಗೆ ನಿಕಟ ಸಂಪರ್ಕ ಆರಂಭ. 
ಕಡ್ಡಾಯ ಶಿಕ್ಷಣ ಜಿಲ್ಲೆಯಾದ್ಯಂತ ಜಾರಿಗೊಳಿಸಲು ಮುಂಬಯಿ ಸರಕಾರದ 
ವಿಶೇಷ ಸೌಲಭ್ಯ ಪಡೆದದ್ದು. 

ಬೇಸಿಕ್‌ ಎಜ್ಯುಕೇಶನ್‌ ಆಂದೋಲನ ಕ್ಷೆಗೊಂಡದ್ದು. 


38 


1956 
1957 


1958 


1959 


1960 


ಖಿ.ಎಂ. ನಾಡಗೌಡ 


ಪಾಲಕರ, ಶಿಕ್ಷಕರ ಸಂಘಟನೆ, ಸಮ್ಮೇಳನಗಳು, ತಾಲೂಕಾ ಮಟ್ಟದಿಂದ 
ಆರಂಭಿಸಿದರು. ನಾಲ್ಕು ವರ್ಷ ತೃಪ್ತಿಕರ ಸೇವೆಸಲ್ಲಿಸಿದ 500 ಜನ ಶಿಕ್ಷಕರನ್ನು 
ಏಕಕಾಲಕ್ಕೆ ಖಾಯಂ ಗೊಳಿಸಿದ ನಿರ್ಣಯ. 

ಶಿಕ್ಷಕರ ಸಹಕಾರಿ ಸಂಘದ ಸಂಘಟನೆ ಆರಂಭಿಸಲು ಪ್ರೇರಣೆ, ಪ್ರೋತ್ಸಾಹ. 
ರಾಜ್ಯಮಟ್ಟದ ಎಲ್ಲ ಇಲಾಖೆಗಳ ಮುಖ್ಯ ಕಾರ್ಯದರ್ಶಿಗಳ ಮತ್ತು ಮುಂಬಯಿ 
ಕರ್ನಾಟಕದ ಜಿಲ್ಲಾ ಸ್ಕೂಲ್‌ ಬೋರ್ಡ ಚೇರಮನ್‌ರ ಮಹಾ ಸಮ್ಮೇಳನ 
ಬಿಜಾಪುರದಲ್ಲಿ ಜರುಗಿಸಿದರು. 

ಕರ್ನಾಟಕ ವಿಧಾನ ಪರಿಷತ್ತಿನ ಸದಸ್ಯರೆಂದು (ಯ...) ಆಯ್ಕೆ ರಾಜಕಾರಣದಲ್ಲಿ 
ಸಕ್ರೀಯವಾಗಿ ಪ್ರವೇಶ. 

ಬಿಜಾಪುರ ಜಿಲ್ಲೆಯಲ್ಲಿ ಖಾಸಗಿ ಗಾಂವಠಿ ಪ್ರಾಥಮಿಕ ಶಾಲೆಗಳನ್ನು ಸ್ಕೂಲ್‌ 
ಬೋರ್ಡನಲ್ಲಿ ವಿಲೀನಗೊಳಿಸುವ ಸಮಗ್ರ ಯೋಜನೆ ಸಿದ್ದಪಡಿಸಿ ಸರಕಾರದ 
ಅನುಮತಿಗಾಗಿ ಒತ್ತಾಯ. 


ಅಖಿಲ ಕರ್ನಾಟಕ ಪ್ರಾಥಮಿಕ ಶಿಕ್ಷಕರ ಸಂಘದ ಅಧ್ಯಕ್ಷ. ಹಾಗೂ ಅಖಿಲ ಕರ್ನಾಟಕ 
ಮಾಧ್ಯಮಿಕ ಶಿಕ್ಷಕರ ಮಹಾಮಂಡಲದ ಅಧ್ಯಕ್ಷರಾಗಿ, ಸೇವೆ. 


1960-63 ಪ್ರತಿ ಗ್ರಾಮದಲ್ಲಿ ನೂತನ ಶಾಲಾ ಕಟ್ಟಡಗಳನ್ನು ನಿರ್ಮಿಸಲು ಪಾಲಕರ ಸಂಘಟನೆ, 


1963 


1964 


1965 


ಜಿಲ್ಲೆಯಾದ್ಯಂತ ಸಂಚಾರ, ಹಳೆಯ ಕಟ್ಟಡಗಳ ಸಮಗ್ರ ರಿಪೇರಿ. ಆಂದೋಲನ. 
ಶಾಲಾ ಸುಧಾರಣಾ ಸಮಿತಿಗಳ ಪುನಃಶ್ನೇತನ. ಪಾಠಶೋಪಕರಣ, 
ಮೀಠೋಪಕರಣಕ್ಕಾಗಿ ಪಾಲಕರಿಂದ ದೇಣಿಗೆ ಪಡೆಯುವ ಸಮ್ಮೇಳನ ಪ್ರದರ್ಶನ 
ಜಿಲ್ಲೆಯಾದ್ಯಂತ ನಡೆಯಿಸಿದ್ದು. ಹಾಗೂ ಜಿಲ್ಲಾ ಸ್ಕೂಲ್‌ ಬೋರ್ಡ ಕಛೇರಿ 
ಕಟ್ಟಡವನ್ನು ಸರಕಾರದ ವಿಶೇಷ ಗ್ರ್ಯಾಂಟು ಪಡೆದು ನಿರ್ಮಿಸಿದ್ದು. 


ಜುಲ್ವೆ 7 ರಂದು ರಾಷ್ಟ್ರೀಯ ರಕ್ಷಣಾ ನಿಧಿಗೆ ಮುಖ್ಯಮಂತ್ರಿ ಎಸ್‌. ನಿಜಲಿಂಗಪ್ಪ. 
4AICC ಅಧ್ಯಕ್ಷೆ ಇಂದಿರಾಗಾಂಧಿ ಅವರನ್ನು ಚನ್ನದಲ್ಲಿಯೇ ತುಲಾಭಾರ ಮಾಡಿದ್ದು. 
ಒಂದು ಕ್ವಿಂಟಲ್‌, ಇಪ್ಪತ್ತು ಕೆ.ಬಿ. ಬಂಗಾರವನ್ನು ರಾಷ್ಟ್ರೀಯ ರಕ್ಷಣಾ ನಿಧಿಗೆ 
ನೀಡಿ ನಾಡ ಗೌಡರ ಖ್ಯಾತಿ ರಾಷ್ಟ್ರ ವ್ಯಾಪಿಯಾದದ್ದು. 


ಗಾಂಧಿ ಜಯಂತಿಯ ದಿನ. 2.10.1964 ರಂದು ಬಿಜಾಪುರ ಜಿಲ್ಲೆಯ 500 
ಗಾಂವಠಿ ಶಾಲೆಗಳು, ಸುಮಾರು 1000 ಜನ ಶಿಕ್ಷಕರನ್ನು ಸ್ಕೂಲ್‌ ಬೋರ್ಡಿನಲ್ಲಿ 
ವಿಲೀನಗೊಳಿಸಿದರು. ದಿನಾಂಕ: 1.11.1964 ರಂದು ರಾಜ್ಯ ಪ್ರಶಸ್ತಿಗೆ 
ಪರಸ್ಕೃತರಾದರು. ಡಿಸೆಂಬರ್‌ ತಿಂಗಳಲ್ಲಿ ಮಾನ ಸನ್ಮಾನಗಳ ಮಹಾಪರ. 


ಬಿಜಾಪುರ ಜಿಲ್ಲೆಯಲ್ಲಿ ಖಾಲಿ ಇರುವ 1064 ಶಿಕ್ಷಕರ ಹುದ್ದೆಗಳಿಗಾಗಿ ಅರ್ಜಿ 


ಕರೆದು, ಶಿಕ್ಷಕರನ್ನು ಆಯ್ಕೆ ಮಾಡಿ ಶಾಲೆಗಳಿಗೆ ನೇಮಕ. ವಂತರ 
ಸರಕಾರ ಅನುಮತಿಯನ್ನಿತ್ತು ಬೆಂಬಲಿಸಿತು. 


ಪುತಿಭಾವಂತ ಸಂಸದೀಯ ಪಟು 39 


1966 


1967 


1968 


1968 


1970 


1971 


1972 


ಜಿಲ್ಲಾ ಸ್ಕೂಲ್‌ ಬೋರ್ಡದಲ್ಲಿದ್ದ ಆರಂಭದ (1952) ಶಾಲೆಗಳ ಸಂಖ್ಯೆ 217, 
1952-1966 ರ ಅವಧಿಯಲ್ಲಿ ನಡೆದ ಈ ಶಿಕ್ಷಣ ಕ್ಷೇತ್ರದಲ್ಲಿಯ ಅದ್ಭುತ 
ಬೆಳವಣಿಗೆಗೆ ನಾಡಗೌಡರ ಶಿಕ್ಷಣ ಪ್ರೇಮಕ್ಕೆ ಸಾಕ್ಷಿ. ಶಿಕ್ಷಕರ ಸಂಖ್ಯೆ 2310 
ಇದ್ದದ್ದು. ಕ್ರಮವಾಗಿ 1966 -1974 ಶಾಲೆಗಳು. 6900 ಶಿಕ್ಷಕರು ಎಂಬುದನ್ನು 
ಸರಕಾರಕ್ಕೆ ವರದಿ ಮಾಡಿ, ಸರಕಾರದ ಸಮ್ಮತಿಯನ್ನು ಪಡೆದದ್ದು. 


ಎಸ್‌. ನಿಜಲಿಂಗಪ್ರ ಮಂತ್ರಿಮಂಡಲದಲ್ಲಿ ಕರ್ನಾಟಕ ರಾಜ್ಯ ಸಚಿವ ಸಂಪುಟ 
ಪ್ರವೇಶ. ರಾಜ್ಯಪಾಲ ವಿ.ವಿ. ಗಿರಿಯವರಿಂದ ಪ್ರಮಾಣ ವಚನ ಸ್ವೀಕಾರ. 


ಕರ್ನಾಟಿಕ ರಾಜ್ಯದ ಒಕ್ಕಲುತನ ಹುಟ್ಟುವಳಿ ಮಾರಾಟ ಮಳಿಗೆ (4PM) 
ಆರಂಭದ ರೂವಾರಿ ಎನಿಸಿದರು. ಗ್ರಾಮ ಪಂಚಾಯತಿಯ ಕಾರ್ಯದರ್ಶಿಗಳನ್ನು 
ಸರಕಾರಿ ನೌಕರರೆಂದು ಸಾರಿದರು. ಶೋಷಣೆೌಗೊಳಗಾದ ಸಾವಿರಾರು 
ಬಡಕುಟುಂಬಗಳನ್ನು ರಕ್ಷಿಸಿದರು. 


ಬಿಜಾಪುರ ಜಿಲ್ಲೆಯ ಇಂಡ ತಾಲ್ಲೂಕಿನ ಲಚ್ಯಾಣದಲ್ಲಿ 1.96,000 ಗಣಂಗಳ 
ಇಷ್ಟಲಿಂಗ ಪೂಜಾ ವಿಶ್ವಶಾಂತಿ ಸಮಾರಂಭದ ಯಶಸ್ವಿಗೆ ಕಾರಣೀಕರ್ತರು. 
ಬಾಗಲಕೋಟೆಯ ಪ್ರತಿಷ್ಠಿತ ಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾಗಿ 
ಆಯ್ಕೆಯಾದರು. 


ಅಕ್ಕರೆಯ ಚಿಕ್ಕಪ್ಪ ಮಂಟೆಪ್ರಗೌಡ (ಎಂ.ಪಿ. ನಾಡಗೌಡರ) ಮರಣ. ಆಫಾತ, 


ರಾಜಕೀಯದಲ್ಲಿ ಏರುಪೇರುಗಳಾಗಿ ಮಾನಸಿಕ ಅಸ್ತಾಸ್ಟ್ಯ. 
ಪುನಃ ಮಂತ್ರಿ ಮಂಡಲದಲ್ಲಿ ಸೇರ್ಪಡೆ. 


1973-76 ಅನಾರೋಗ್ಯದ ಸ್ಥಿತಿಯಿಂದ ಬಳಲಿದ್ದು. 


1976 


ಮೇ 20 ರಂದು ನಿಧನ. 


ಭಾಗ - ಮೂರು 
ಶಾಸನ ಸಚಿಯ ಕಲಾಪಗಳಲ್ಲಿ 


ಪುತಿಭಾವಂತ ಸಂಸದೀಯ ಪಟು 43 


ಎರಡನೆಯ ಪಂಚವಾರ್ಷಿಕ ಯೋಜನೆಯ ಮೇಲಿನ ಚರ್ಚೆ-1958 


ಶ್ರೀ ಪಿ.ಎಂ. ನಾಡಗೌಡ (ನ್ನಾನೀಯ ಪ್ರಾಧಿಕಾರಿ ಕ್ಷೇತ) : ಮಾನ್ಯ ಆಧ್ಯಕ್ಷರೆ 
ಎರಡನೆಯ ಪಂಚವಾರ್ಷಿಕ ಯೋಜನೆಯ ವಿಚಾರದಲ್ಲಿ ನಾನು ಮೊದಲು ಈ ನವ 
ಮೈಸೂರು ರಾಜ್ಯದ ಮಂತ್ರಿ ಮಂಡಳವನ್ನು ಅಭಿನಂದನೆ ಮಾಡುತ್ತೇನೆ ಏಕೆಂದರೆ, ಈ 
ವಿಚಾರ ವಿಧಾನ ಪರಿಷತ್ತಿನಲ್ಲಿ ಪಂಚವಾರ್ಷಿಕದಲ್ಲಿ ಎರಡು ವರ್ಷ ಮುಗಿದ ಮೇಲೆ 
ಮೂರನೆಯ ವರ್ಷದಲ್ಲಿ ಪರಿಶೀಲನೆಗೆ ಬರುತ್ತಿದೆ. ಸರ್ಕಾರ ಏನು ಯೋಚನಾ ಮಾಡಬೇಕು, 
ಯಾವ ಅಭಿವೃದ್ದಿ ಕಾರ್ಯಗಳನ್ನು ಮಾಡುತ್ತಿದೆಯೋ ಅವು ಸರಿಯಾಗಿ ನಡೆಯುತ್ತಿದೆಯೇ 
ಎಂಬುದನ್ನು ಪರಿಶೀಲಿಸುವುದಕ್ಕೆ ಇದು ತಕ್ಕ ಸಮಯ. ಈಗ ಮೂರು ವರ್ಷಗಳಲ್ಲಿ 
ಅವರು ಮಾಡಿದ ಕೆಲಸವನ್ನು ನೋಡಿದ್ದಾದರೆ, ನಮ್ಮನವನಾಗರಿಕ ರಾಜ್ಯದಲ್ಲಿ ಎಲ್ಲರೂ 
ಅವರನ್ನು ಅಭಿನಂದಿಸಬೇಕಾಗಿದೆ. 

ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ನಿಜಲಿಂಗಪ್ಪನವರು plain ಇಲಾಖೆಯನ್ನು 
ತಮ್ಮ ನೇತೃತ್ವದಲ್ಲೇ ಇಟ್ಟುಕೊಂಡಿದ್ದಾರೆ. ಮನುಷ್ಯರಿಗೆ ಏನೇನು ಶಕ್ಯವಿದೆ, ಅದನ್ನೆಲ್ಲಾ 
ಮಾಡಿದ್ದಾರೆ ಅವರು. ಅಷ್ಟೇ ಅಲ್ಲ. ದೇವತೆಗಳಿಗೆ ಶಕ್ಯವಿಲ್ಲದ್ದನ್ನು ಮಾಡಿದ್ದಾರೆಂದು 
ಹೇಳಬೇಕಾಗಿದೆ. ನಾನು ಕಾಂಗೆಸ್‌ ಪಾರ್ಟಿಯಲ್ಲಿದ್ದು ಹೇಳುತ್ತಿದ್ದೇನೆಂದು ಭಾವಿಸಕೂಡದು. 
ಜನರ ಅಭಿಪ್ರಾಯವನ್ನೇ ಹೇಳುವುದಾದರೂ, ನಾನು ಸರ್ಕಾರದ ಎದುರಿಗೆ ಹೇಳುತ್ತಿರುವುದು 
ಸಹಜವಾದದ್ದು. ಇವೊತ್ತಿನ ದಿವಸ ಸರ್ಕಾರದವರು ಇಂಥಾದ್ದನ್ನು ಮಾಡಿಲ್ಲವೆಂದು ಹೇಳುವುದಕ್ಕೆ 
ಏನು ಇಲ್ಲ. ಒಂದು ವರ್ಷದಲ್ಲಿ ನಾವು ಕರ್ನಾಟಕವನ್ನು ಹೇಗೆ ಕಟ್ಟಬೇಕು. ಇಲ್ಲಿನ ಜನರಲ್ಲಿ 
ಪ್ರೀತಿ ವಾತ್ಸಲ್ಯಗಳು ಹೇಗೆ ಬೆಳೆಯಬೇಕು ಎಂಬ ಬಗ್ಗೆ ನವ ಮೈನೂರು ಮಂತ್ರಿ ಮಂಡಳ 
ಎಲ್ಲವನ್ನು ಮಾಡಿದ್ದೆ ಎಂದು ಹೇಳಿದರೆ ತಪ್ಪಾಗಲಾರದು. ಆದ್ದರಿಂದ ನಾನು ಇವೊತ್ತಿನ 
ದಿವಸ ಬಿಜಾಪೂರ ಮತ್ತು ಉತ್ತರ ಕರ್ನಾಟಕದವರ ವತಿಯಿಂದ ಸರ್ಕಾರವನ್ನು 
ಹೃತ್ಪೂರ್ವಕವಾಗಿ ಅಭಿನಂದಿಸುತ್ತಿದ್ದೇನೆ. 

ಈ ಸಂದರ್ಭದಲ್ಲಿ ನಾನು ಕೆಲವು ಸೂಚನೆಗಳನ್ನು ಕೊಡಬಯಸುತ್ತೇನೆ. ಈ 
ಪಂಚವಾರ್ಷಿಕ ಯೋಜನೆಯಲ್ಲಿ ಎರಡು ವರ್ಷ ಮುಗಿದಿದೆ. ಸರ್ಕಾರದವರು ಅನೇಕ 
ದೊಡ್ಡ ದೊಡ್ಡ ಕಾರ್ಯಗಳನ್ನು ತೆಗೆದುಕೊಂಡಿದ್ದಾರೆ. ಪಂಚವಾರ್ಷಿಕ ಯೋಜನೆಯಲ್ಲಿ ಏನು 
ಮಾಡಬೇಕೆಂದಿದೆಯೋ ಅದನ್ನು ಮಾಡಿಲ್ಲವೆಂದು ಹೇಳುವಂಥಾದ್ದು ಯಾವುದೂ ಇಲ್ಲ. 
ಆದರೂ ಸೂಚನೆಗಳನ್ನು ಕೊಡುವ ಸಮಯ ಬಂದಿದೆಯಲ್ಲಾ ಎಂದು ಕೆಲವು ಸೂಚನೆಗಳನ್ನು 
ಕೊಡಲು ನಿಂತಿದ್ದೇನೆ. ಅಷ್ಟೇ ಹೊರತು ಈ ಸರ್ಕಾರದ ಮೇಲೆ ಯಾವ ಕೆಟ್ಟ ಮಾತನ್ನು 
ಹೇಳುವುದಕ್ಕೆ ನಿಂತಿಲ್ಲವೆಂದು ನಾನು ಹೇಳಬಯಸುತ್ತೇನೆ. 


ಇವೊತ್ತಿನ ದಿವಸ ಮೈಸೂರು ರಾಜ್ಯದಲ್ಲಿ ಬರಗಾಲದ ಪ್ರದೇಶಗಳು ಅನೇಕ 
ಇವೆ. ಮಾನ್ಯ ಮುಖ್ಯ ಮಂತ್ರಿಗಳು ಮಲೆನಾಡು ಅಭಿವೃದ್ಧಿಯ ದೃಷ್ಟಿಯಿಂದ Malnad 


44 ಈಿ.ಎಂ. ನಾಡಗೌಡ 


Development Board ಎಂದು ಮಾಡಿದ್ದಾರೆ. ಹತ್ತು ಹದಿನೈದು ವರ್ಷಗಳಿಂದ ಮಲೆನಾಡಿನ 
ಪರಿಸ್ಥಿತಿಯನ್ನು ತಿಳಿದವರಾಗಿ ಅದನ್ನೀಗ ಅವರು ಮಂತ್ರಿಗಳಾದ ಮೇಲೆ ಕೇಂದ್ರ ಸರ್ಕಾರದವರ 
ಗಮನಕ್ಕೆ ತಂದಿದ್ದಾರೆ. ಮೈಸೂರು ರಾಜ್ಯದಲ್ಲಿ ಇಂಥದೇ ಇನ್ನೊಂದು ಪ್ರದೇಶವೆಂದರೆ 
ಬರಗಾಲದ ಪ್ರದೇಶ. ಬರಗಾಲದ ಪ್ರದೇಶಗಳಲ್ಲಿ contiguous Territory ಗಳಾಗಿವೆ. 
ಇವುಗಳ ಅಭಿವೃದ್ಧಿಯ ದೃಷ್ಟಿಯಿಂದಲೂ uoದು Famine Relief Board ಮಾಡುವುದು 
ಅವಶ್ಯಕವೆಂದು ನಾನು ಹೇಳುತ್ತೇನೆ. 


ಅದನ್ನು ಇವೊತಿನ ದಿವಸ ಮುಖ್ಯಮಂತ್ರಿಗಳು, ಸರ್ಕಾರದವರು ವಿಚಾರ 
ಮಾಡಬೇಕು. ಈಗ ಮುಂಬ್ಛೆ ಭಾಗದ, ಬಿಜಾಪುರ ಜಿಲ್ಲೆ ಮತ್ತು ಹೈದರಾಬಾದ್‌ ಭಾಗದ 
ರಾಯಚೂರ್‌, ಗುಲ್ಬರ್ಗಾ ಇವುಗಳೂ ಮೈಸೂರಿಗೆ ಸೇರಿವೆ. ಇವುಗಳ ವಿಷಯದಲ್ಲಿ 
ಒಂದು ಮಾತನ್ನು ಸರ್ಕಾರದ ಗಮನವಕ್ಕೆ ತರುತ್ತೇನೆ. ಕೇಂದ್ರ ಸರ್ಕಾರದವರು ಬಿಜಾಪುರಕ್ಕೆ 
ರಾಮಮೂರ್ತಿ ಕಮಿಷನ್‌ ಕಳುಹಿಸಿದಾಗ್ಗೆ ರಾಮಮೂರ್ತಿ ಕಮಿಷವ್‌ನವರು ಕೆಲವು 
ಸಲಹೆಗಳನ್ನು, ಸೂಚನೆಗಳನ್ನು ಚಲೋ ರೀತಿಯಲ್ಲಿ ಮಾಡಿದ್ದಾರೆ. ಅದಕ್ಕೆ ಅನುಗುಣವಾಗಿ 
ಇವೊತ್ತಿನ ದಿವಸ ಫ್ಯಾಮಿನ ರಿಲೀಫ್‌ ಬೋರ್ಡ್‌ ಮಾಡಿ ಅಲ್ಲಿ ದುಸ್ಸಿತಿಯಿಂದ ಇವೊತ್ತಿನ 
ದಿವಸ ಜನರು ಬರಗಾಲಕ್ಕೆ ತುತ್ತಾಗುತ್ತಿದ್ದಾರೆ. 

ಬರಗಾಲ ನಿವಾರಣೆ ಯಾವ ರೀತಿ ಮಾಡಬೇಕು? ಚಲೋ ಭೂಮಿ ಇದ್ದರೂ 
ಕೂಡ ವ್ಯವಸಾಯಕ್ಕೆ ಅವಶ್ಯಕವಾದ ವಸ್ತುಗಳು ಸಿಕ್ಕುವದಿಲ್ಲ, ತತ್‌ ಪ್ರಯುಕ್ತ ಜರೂರಾಗಿ 
ಫ್ಯಾಮಿನ್‌ ರಿಲೀಫ್‌ ಬೋರ್ಡ್‌ ಮಾಡುವ ಅವಶ್ಯಕತೆ ಇದೆ. ಬರಗಾಲ ಪ್ರದೇಶ ಏನಿದೆ, 
ಬಿಜಾಪುರ, ಗುಲ್ಬರ್ಗಾ, ಚಿತ್ರದುರ್ಗ ಎಲ್ಲಾ ಕೂಡಿಕೊಂಡು ಒಂದು ಬೋರ್ಡ್‌ಮಾಡಿ 
ಸರ್ಕಾರದವರು ಯಾವ ಯಾವ ಕಾರ್ಯಕ್ರಮಗಳನ್ನು ತೆಗೆದುಕೊಳ್ಳಬಹುದೋ ಅವಗಳನ್ನು 
ತೆಗೆದುಕೊಂಡು ಏನೇನು ರಿಲೀಫ್‌ ಕೊಡುವುದಕ್ಕೆ ಶಕ್ಕವಿದೆಯೋ ಅದನ್ನು ಮಾಡಬೇಕು 
ಎಂದು ಹೇಳುತ್ತೇನೆ. 


ನೀರಾವರಿ ಸಂಬಂಧದಲ್ಲಿ ಎರಡು ಮಾತುಗಳನ್ನು ಹೇಳುತ್ತೇನೆ. ಮಾನ್ಯ ಶಾಸ್ತ್ರಿಗಳು 
ಹೇಳಿದ ಹಾಗೆ ದೊಡ್ಡ ದೊಡ್ಡ ನೀರಾವರಿ ಸ್ಕೀಮ್‌ಗಳು ಮಲ್ಪಿ ಪ.. ಪ್ರಾಜೆಕ್ಸ್‌ಗಳು 
ಅವಶ್ಯಕವಾಗಿ ಆಗಬೇಕು. ರಾಯಚೊರು, ಗುಲ್ಬರ್ಗಾ, ಬಿಜಾಪೂರ ಇವುಗಳು ಬರಗಾಲದ 
ಪ್ರದೇಶವಾಗಿವೆ. ಇಲ್ಲಿ ಉತ್ತಮವಾದ ಅಪ್ಪರ್‌ ಕೃಷ್ಣಾ ಪ್ರಾಜೆಕ್ಟ್‌ ತೆಗೆದುಕೊಳ್ಳುವುದು 
ಅವಶ್ಯ ಇದೆ. ಇವೊತ್ತಿನ ದಿವಸ ಇದರ ಪ್ರಿಲಿಮಿನರಿ ಸರ್ವೆ ಬಗ್ಗೆ ಪಂಚವಾರ್ಷಿಕ 
ಯೋಜನೆಯಲ್ಲಿ ಅಳವಡಿಸಿಕೊಂಡಿದ್ದಾರೆ. ಪ್ರಿಲಿಮಿನರಿ ಸರ್ವೆಯನ್ನು ಪ್ರಾರಂಭ ಮಾಡಿದ್ದಾರೆ. 
ಅದು ವೇಗದಿಂದ ನಡೆದಿದೆ. ಶಕ್ಕವಿದ್ದ ಮಟ್ಟಿಗೆ ಉತ್ತರ ಕರ್ನಾಟಕ ಮತ್ತು ಹೈದರಾಬಾದ 
ಕರ್ನಾಟಕಕ್ಕೆ ಅನುಕೂಲಗಳನ್ನು ಒದಗಿಸುವ ಸಲುವಾಗಿ ಅಪ್ಪರ್‌ ಕೃಷ್ಣ ಪ್ರಾಜೆಕ್ಟ್‌ ಏನು ಇದೆ 
ಅದನ್ನು ಜರೂರು ತೆಗೆದುಕೊಂಡು ಚೀಫ್‌ ಎಲೆಕ್ಟಿಸಿಟಿ ಮತ್ತು ನೀರಾವರಿ ಯೋಜನೆಗಳನ್ನು 
ಕಾರ್ಯಗತ ಮಾಡಬೇಕು ಎಂದು ನಾನು ಹೇಳುತ್ತೇನೆ. 


ಪ್ರತಿಭಾವಂತ ಸಂಸದೀಯ ಹಟು 45 


ಅದರಂತೆಯೇ ಘಟಪ್ರಭಾ ಏನು ಇದೆ ಆ ಯೋಜನೆ ನಡೆದು ಹತ್ತು 
ವರ್ಷಗಳಾದರೂ ಕೂಡ ಪೂರ್ತಿ ಆಗಿಲ್ಲ. ಇವೊತ್ತಿನ ದಿವಸ ಇದರ ಉಪಯೋಗ ತೀವ್ರವಾಗಿ 
ಸಿಕ್ಕುವಂತೆ ಸರ್ಕಾರದವರು ಮಾಡುವುದು ಅವಶ್ಯಕ. ಆದ್ದರಿಂದ ಘಟಪ್ರಭಾ ಬಲದಂಡೆಯ 
ಯೋಜನೆ ಮತ್ತೆ ಹೇಗಾದರೂ ಕೆಲಸ ತೆಗೆದುಕೊಂಡು ಮುಗಿಸಬೇಕು. ಇವೊತ್ತಿನ ದಿವಸ 
ಸೂಕ್ಷ್ಮ ಕೆಲಸ ನಡೆದಿದೆ. ಅದನ್ನು ವೇಗದಿಂದ ತೆಗೆದುಕೊಂಡು ಹೆಚ್ಚು ಪ್ರಯೋಜನ 
ದೊರೆಯುವಂತೆ ಮಾಡಬೇಕು ಎಂದು ಕೇಳಿಕೊಳ್ಳುತ್ತೇನೆ. ಮತ್ತೊಂದು ವಿಷಯ 
ಹೇಳಬಯಸುತ್ತೇನೆ. ಬರಗಾಲದ ಪ್ರದೇಶವಾದ ಬಿಜಾಪುರ ಜಿಲ್ಲೆಯಲ್ಲಿ ಜನರಿಗೆ ಹಳ್ಳಿಗಳ 
ಕಡೆ ಕುಡಿಯುವುದಕ್ಕೆ ನೀರೂ ಸಹ ಇಲ್ಲದೆ ಇರುವ ಪರಿಸ್ಥಿತಿ ಇದೆ. ಅಲ್ಲಿ ಒಂದು ಕಡೆ 
ನಾಲ್ಕೈದು ಮೈಲಿ ದೂರದಿಂದ ನೀರನ್ನು ತಂದು ಜನಗಳು ಉಪಯೋಗಿಸುತ್ತಿದ್ದಾರೆ. 
ನೀರಿಲ್ಲದ ಕಡೆ ನೀರು ಒದಗಿಸಲು ಕೇಂದ್ರ ಸರ್ಕಾರದ ಯೋಜನೆ ಇದೆಯೆಂದು ತಿಳಿದಿದ್ದೇನೆ. 
ಆ ಯೋಜನೆಯನ್ನು ಗುಜರಾತ್‌ ಸರ್ಕಾರದವರು ಮಂಜೂರು ಮಾಡಿ ಪೂರ್ತಿಯಾಗಿ 
ಜಾರಿಗೆ ತಂದಿದ್ದಾರೆ. 


ಹತ್ತು ಹನ್ನೊಂದು ಲಕ್ಷ ರೂಪಾಯಿಗಳ ಯೋಜನೆಗಳು ಸರ್ಕಾರದ ಮುಂದೆ 
ಇವೆ ಎಂದು ತಿಳಿದು ಬಂದಿದೆ. ಆ ಯೋಜನೆಗಳಿಗೆ ಪೂರ್ತಿಯಾಗಿ ಇವತ್ತಿನ ದಿವಸ 
ಕೇಂದ್ರ ಸರ್ಕಾರದವರು ಗ್ರಾಂಟನ್ನು ಕೊಡುತ್ತಿದ್ದಾರೆ. ಎಂದು ಕೇಳಿದ್ದೇನೆ. ಕುಡಿಯುವ 
ನೀರಿನ ವಿಷಯಕ್ಕೆ ಪ್ರಾಶಸ್ಯ ಕೊಟ್ಟು ಈ ಯೋಜನೆಗಳನ್ನು ತೆಗೆದುಕೊಳ್ಳಬೇಕು. ಏಳೆಂಟು 
ಹಳ್ಳಿಗಳಲ್ಲಿ ಫಲವತ್ತಾದ ಭೂಮಿ ಇದೆ. ಒಕ್ಕಲಿಗರು ರಾಷ್ಟ್ರ ಪೋಷಣೆಗಾಗಿ ದುಡಿಯುವ 
ಜನರು. ನಮಗೆ ಬೇಕಾಗುವ ಆಹಾರವನ್ನು ಉತ್ಪನ್ನ ಮಾಡಲು ಸಿದ್ಧರಿದ್ದಾರೆ ಇವರಿಗೆ 
ಸರ್ಕಾರದವರು ಸಹಾಯ ಮಾಡುವುದು ಅವಶ್ಯಕವೆಂದು ತಿಳಿಯುತ್ತೇನೆ. 


ಮಾನ್ಯ ಮಂತ್ರಿಗಳು ಇದನ್ನು ವಿಚಾರ ಮಾಡಬೇಕು ಎಂದು ಅನಿಸುತ್ತದೆ. ಇವೊತ್ತಿನ 
ದಿವಸ ನೀರಿನ ಯೋಜನೆಗಳಿಗಾಗಿ ಪಂಚಾಯತಿಗಳಿಗೆ ಸಣ್ಣ ಸಣ್ಣ ಮುನಿಸಿಪಾಲಿಟಿಗಳಿಗೆ 
ಸರ್ಕಾರದವರು ದೋಷಗಳನ್ನು ಮಾಡುತ್ತಿದ್ದಾರೆ. ಆದರೆ ಇವೊತ್ತಿನ ದಿವಸ ಪಂಚಾಯತಿಗಳಿಗೆ 
ಅವರ ಹತ್ತಿರ ಹಣ ಕಡಿಮೆಯಾಗಿರುವುದರಿಂದ ಸರ್ಕಾರದವರು ಕೊಟ್ಟ ಹಣವನ್ನು 10 
ರಿಂದ 12 ಕಂತುಗಳಲ್ಲಿ ಪಂಚಾಯಿತಿಯವರು ವಾಪಸ್ಸು ಕೊಡಬೇಕು ಎನ್ನುವುದು ಕಠಿಣ 
ಮಾತು ಇದೆ. ಪಟ್ಟಣಗಳಲ್ಲಿರುವ ಮುನಿಸಿಪಾಲಿಟಿಗಳಿಗೆ ಉತ್ಪನ್ನ ಇರುವುದರಿಂದ ಹಣ 
ತೆಗೆದುಕೊಂಡದ್ದನ್ನು ವಾಪಸ್ಸು ಕೊಡುವುದಕ್ಕೆ ಅವರು ಶಕ್ಕರು ಮತ್ತು ಸಮರ್ಥರು. ಆದರೆ 
ಪಂಚಾಯತಿಗಳಿಗೆ ಸೌಲಭ್ಯ ಇಲ್ಲದೆ ಇರುವುದರಿಂದ ಯೋಜನೆಗಳು ಫಲಕಾರಿ ಆಗುವುದಿಲ್ಲ, 
ಆದ್ದರಿಂದ ಸರ್ಕಾರದವರೇ ಎಲ್ಲಾ ಹಣವನ್ನು ಕೊಟ್ಟು ಜನರ ಮೇಲೆ ನೀರಿನ ವಗ್ಗೆರೆಗಳನ್ನು 
ಹಾಕಿ ಇಂಥ ನೀರಿನ ಯೋಜನೆಗಳನ್ನು ಸರ್ಕಾರದವರೇ ಮಾಡುವುದು ಅವಶ್ಯವೆಂದು ನನಗೆ 
ಎನಿಸುತ್ತದೆ. ಆದ್ದರಿಂದ ಈ ಸೂಚನೆಯನ್ನು ಸರ್ಕಾರದ ಮುಂದೆ ಇಡುತ್ತಿದ್ದೇನೆ. 


46 ಜಿ.ಎಂ. ನಾಡಗೌಡ 


ಇನ್ನೊಂದು ಮಾತು, ಇವೊತ್ತಿನ ದಿವಸ ಮೈಸೂರು ರಾಜ್ಯದಲ್ಲಿ ಇಂಡಸ್ಟ್ರಿಯಲ್‌ 
ಎಸ್ಟೇಟ್ಸ್‌ ಮಾಡುವುದಕ್ಕೆ ಮುಂಚೆ ಏಳೆಂಟು ಪಟ್ಟಣಗಳಲ್ಲಾದರೂ ಇಂಡಸ್ಪಿಯಲ್‌ 
ಪೊಟೆನ್‌ಷಿಯಾಲಿಟೀಸ್‌ ಇದೆಯೋ ಇಲ್ಲವೋ ಎಂಬ ಸಂಶಯದ ಮಾತು ಇದೆ. ಏಳೆಂಟು 
ಕಡೆಗಳಲ್ಲಿ ಇರಬಹುದು. ಎಸ್ಟೆಟ್ಸ್‌ನ್ನು ಡಿಕ್ಲೇರ್‌ ಮಾಡುವುದಕ್ಕೆ ಮುಂಚೆ ಸರ್ಕಾರದವರು 
ಜಿಯಾಲಜಿಕಲ್‌ ಸರ್ಮೆಮಾಡಿ ಇವುಗಳನ್ನು ವಿಚಾರಮಾಡಿ ಪಂಚವಾರ್ಷಿಕ ಯೋಜನೆಯಲ್ಲಿ 
ಸೇರಿಸಬೇಕು ಎಂದು ಹೇಳುತ್ತೇನೆ. ಒಂದೇ ಒಂದು ಮಾತನ್ನು ಹೇಳಬೇಕಾದರೆ, 
ಬಾಗಲಕೋಟೆಯಲ್ಲಿ ಇಂಡಸ್ತಿಯಲ್‌ ಪೊಟೇನ್‌ಷಿಯಾಲಿಟಿ ಇದ್ದರೂ ಜಿಯಾಲಾಜಿಕಲ್‌ 
ಸರ್ವೆ ಆಗಿಲ್ಲ. 

ಆದ್ದರಿಂದ ಜಿಯಾಲಜಿಕಲ್‌ ಸರ್ವೆ ಮಾಡಿಸಬೇಕು. ಅಲ್ಲಿ ಸಿಮೆಂಟ್‌ ಫ್ಯಾಕ್ಟರಿ 
ಇದೆ. ಗ್ಲಾಸ್‌ ಫ್ಯಾಕ್ಟರಿ ಇದೆ. ಸ್ಟೇಟ್‌ನೊಳಗೆ ಇವೊತ್ತಿನ ದಿವಸ ರಾಮೆಟೀರಿಯಲ್ಲ್‌ 
ಹೇರಳವಾಗಿ ಸಿಕ್ಕುತ್ತವೆ. ಆದರೂ ಅಲ್ಲಿ ಮಂದಗತಿಯಿಂದ ಕೆಲಸ ನಡೆದಿದೆ. ಹೆಚ್ಚು 
ತೀವ್ರಾಸಕ್ತಿಯನ್ನು ವಹಿಸಬೇಕು. ಬಾಗಲಕೋಟೆಯಲ್ಲಿ ಇಂಡಸ್ಪಿಯಲ್‌ ಪೊಟಿನ್‌ 
ಷಿಯಾಲಿಟೀಸ್‌ ಇವೆ. ಅಲ್ಲಿ ರಾಮೇಟಿರಿಯಲ್ಸ್‌ ಗಳಾಗಿ ಕಾಟನ್‌. ಗ್ರೌಂಡ್‌ ನಟ್ಸ್‌, 
ಆಯಿಲ್‌ ಸೀಡ್ಸ್‌ ಎಲ್ಲಾ ಸಿಕ್ಕುತ್ತವೆ. ಅಲ್ಲಿಗೆ ಬೇಕಾಗಿರುವ ಕ್ರಮಗಳನ್ನು ಸರ್ಕಾರದವರು 
ತೆಗೆದುಕೊಳ್ಳುವುದು ಅವಶ್ಯಕವೆಂದು ನನಗನ್ನಿಸುತ್ತದೆ. 


ಬಿಜಾಪುರ ಜಿಲ್ಲೆ ಹಿಂದುಳಿದ ಪ್ರದೇಶ. ಕೈಮಗ್ಗದ ನೆಯ್ಗೆಯವರು 
ಬಿಜಾಪರದಲ್ಲಿದ್ದಾರೆ. ಕೇಂದ್ರ ಸರ್ಕಾರದವರು ಒಂದು ಕೋ ಆಪರೇಟಿವ್‌ ಮಿಲ್‌ ಸ್ಯಾಂಕ್ಷನ್‌ 
ಮಾಡಿದರೆ ಇವೊತ್ತಿನ ದಿವಸ ಅಲ್ಲಿ ಡಿಸ್ಟಿಕ್ಸ್‌ ಸೆಂಟ್ರಲ್‌ ಕೋ ಆಪರೇಟೀವ್‌ ಇನ್‌ 
ಸ್ಟಿಟ್ಯೂಟ್‌ ತೆಗೆಯಬೇಕೆಂದು ಮೂರುವರೆ ಲಕ್ಷ ರೂಪಾಯಿಗಳನ್ನು ಕೊಟ್ಟಿದ್ದಾರೆ. ಈ 
ಯೋಜನೆ ಹೆಚ್ಚು ಅವಸರದಿಂದ ಬರಬೇಕು ಎಂಬುದು ನನ್ನ ಇಚ್ಛೆ ಇದೆ. ಯಾವ ಕಾರಣದಿಂದ 
ಇವೊತ್ತಿನ ದಿವಸ ಕೋ ಆಪರೇಟೀವ್‌ ಮಿಲ್‌ ಬರಬೇಕಾದರೂ ಕೇಂದ್ರ ಸರ್ಕಾರದವರು 
ಆರು ತಿಂಗಳು ತೆಗೆದುಕೊಂಡಿದ್ದಾರೆ. ಬೇರೆ ಪ್ರಾಂತಗಳಿಗೆ ಸ್ವಿಂಡಲ್ಸ್‌ ಡೈವರ್ಸ್‌ 
ಮಾಡುತ್ತಿದ್ದಾರೆಂದು ಹೇಳುತ್ತಿದ್ದಾರೆ. ಈಮಿಲ್‌ ಬರುವುದು ಬಾಗಲಕೋಟೆಗೆ ಅವಶ್ಯಕ. 
ಬಾಗಲಕೋಟೆಯಲ್ಲಿ ನೀರು ಮತ್ತು ಇತರ ಸೌಲಭ್ಯಗಳು ಸಿಕ್ಕುತ್ತವೆ. ಇಷ್ಟೇ ಅಲ್ಲದೆ ಇವೊತ್ತಿನ 
ದಿವಸ ನೆಯ್ದೆಯವರು ಯಾವ ಲೂಮ್‌ ಗಳನ್ನು ಕೊಡಬೇಕು ಎಂದು ಇದ್ದಾರೋ ಅವುಗಳ 
ಸಲುವಾಗಿ 6 ಲಕ್ಷ ರೂಪಾಯಿಗಳನ್ನು ಬಿಜಾಪುರ ಜಿಲ್ಲೆಯ ಜನರಿಗೆ ಕೊಡಿಸಬೇಕು. 20 
ಲಕ್ಷ ರೂಪಾಯಿಗಳನ್ನು ರಾಜ್ಯ ಸರ್ಕಾರದವರು ಕೊಡಬೇಕು. 20 ಲಕ್ಷ ರೂಪಾಯಿಗಳನ್ನು 
ಕೇಂದ್ರ ಸರ್ಕಾರದವರು ಸೆಸ್‌ ಫಂಡಿನಿಂದ ಕೊಡುತ್ತೇವೆಂದು ಹೇಳಿದ್ದಾರೆ. ಈ ಯೋಜನೆ 
ತೆಯಾರು ಇದೆ. ಆದರೆ ಇದು ಮಂದಗತಿಯಿಂದ ನಡೆದಿದೆ. 


ಸರ್ಕಾರದವರು ಅದನ್ನು ಕೈಯಲ್ಲಿ ತೆಗೆದುಕೊಂಡು ಕಾರ್ಯಗತ ಮಾಡಿದರೆ ಅಲ್ಲಿಯ 
ಜನರಿಗೆ ಸಹಾಯವಾಗುತ್ತದೆ ಎಂದು ಹೇಳುತ್ತೇನೆ. ರೈಲ್ವೆ ಮಂತ್ರಿಗಳು ಡೆಲ್ಲಿಗೆ ಹೋಗುತ್ತಾರೆ. 


ಪ್ರತಿಭಾವಂತ ಸಂಸದೀಯ ಪಟು 47 


ಆದ್ದರಿಂದ ರೈಲ್ವೆ ವಿಚಾರ ಹೇಳುವುದು ಅವಶ್ಯಕ. ಒಂದೆರಡು ಮಾತುಗಳನ್ನು ಅವರಿಗೆ 
ಹೇಳುತ್ತೇನೆ. ಹುಬ್ಬಳ್ಳಿ, ಧಾರವಾಡ ಈ ಕಡೆಗೆ ರೈಲು ಅವಶ್ಯಕತೆ ಮನಗಂಡಿದ್ದಾರೆ. ಅದನ್ನು 
ಮಾಡಿದರೆ ಹೆಚ್ಚು ಪ್ರಾಮುಖ್ಯತೆ ಸಿಕ್ಕುತ್ತದೆ. ರಾಯಭಾಗ, ಘಟಪ್ರಭಾ, ರಾಯಚೊರ್‌ ಈ 
ಪ್ರದೇಶಕ್ಕೆ ರೈಲ್‌ ವೇ ಹಾಕಲು ಮೊದಲಿನಿಂದಲೂ ಆಲೋಚನೆ ಮಾಡುತ್ತಿದ್ದಾರೆ. 
ರಾಯಭಾಗ, ಘಟಪ್ರಭಾ, ರಾಯಚೂರ್‌ಗೆ ಮೀಟರ್‌ಗೇಜ್‌ ಕೊಡಿಸಬೇಕು. ಇದು 
ಜಮಖಂಡಿ, ಮುದೋಳ್‌, ಲಿಂಗಸುಗೂರ್‌, ಹಟ್ಟಿ ಗೋಲ್ಡ್‌ ಮೈನ್ಸ್‌ ನಿಂದ ರಾಯಚೂರಿಗೆ 
ಹೋಗುತ್ತದೆ. ಇಲ್ಲಿ ಫಲವತ್ತಾದ ಭೂಮಿ ಇದೆ. ಆದ್ದರಿಂದ ಸರಕುಗಳ ರವಾನೆ ದೃಷ್ಟಿಯಿಂದಲೂ 
ಜನರು ಓಡಾಡುವ ದೃಷ್ಟಿಯಿಂದಲೂ ಈ ಯೋಜನೆಯನ್ನು ಅವಸರವಾಗಿ ತೆಗೆದುಕೊಳ್ಳಬೇಕು. 


ರೈಲ್ವೆ ಡಿಪಾರ್ಟಮೆಂಟ್‌ ಟೆಕ್ನಿಕಲ್‌ ಎಕ್ಸ್‌ಪರ್ಟ್ಸ್‌ ಈ ಯೋಜನೆಯು ಯೋಗ್ಯ 
ಇದೆ ಎಂದು ಒಪ್ಪಿದ್ದಾರೆ. ಆದ್ದರಿಂದ ಇದನ್ನು ತೆಗೆದುಕೊಳ್ಳುವುದರಿಂದ ಹಿಂದುಳಿದ ಪ್ರದೇಶಕ್ಕೆ 
ಪ್ರೋತ್ಸಾಹ ಕೊಡುವುದಲ್ಲದೆ ಪ್ರಗತಿ ಸಾಧನೆಯನ್ನು ಅವರಿಗೆ ದೊರಕಿಸಿಕೊಟ್ಟ ಹಾಗಾಗುತ್ತದೆ. 
ಇದನ್ನು ಮುಖ್ಯಮಂತ್ರಿಗಳು ವಿಚಾರಮಾಡಿ ಕೇಂದ್ರ ಸರ್ಕಾರದ ಮುಂದೆ ಇಡುವುದು 
ಅವಶ್ಯಕ ಇದೆ. ಎಲ್ಲಿಂದ ಹೊರಟರೂ ಹುಬ್ಬಳ್ಳಿಗೆ ಬಂದೇ ಬರಬೇಕಾಗಿದೆ. 


ಈಗ ಹುಬ್ಬಳ್ಳಿಂದ ಬಾಗಲುಕೋಟೆಗೆ ಮೀಟರ್‌ ಗೇಜ್‌ ರೈಲಿದೆ. 
ಬಾಗಲಕೋಟೆಯಲ್ಲಿ ಒಂದು ದೊಡ್ಡ ಸಿಮೆಂಟ್‌ ಫ್ಯಾಕ್ಟರಿ ಇದೆ. ಅದು ಕಲ್ಲಿದ್ದಲಿನ 
ಸಹಾಯದಿಂದ ಕೆಲಸ ನಡೆಯುತಿದೆ. ಆದುದರಿಂದ ಅಲ್ಲಿಗೆ ಕಲ್ಲಿದ್ದಲು ಹುಬ್ಬಳ್ಳಿ ಕಡೆಯಿಂದಲೇ 
ಬರಬೇಕಾಗಿದೆ. ಸಿಮೆಂಟ್‌ ಮತ್ತು ಕಬ್ಬಿಣ ಈ ಪ್ರಾಂತಕ್ಕೆ ಬರಲು ಬೇರೆ ಮಾರ್ಗಗಳೇ 
ಇಲ್ಲ. ಈಗ ಹುಬ್ಬಳ್ಳಿಯಿಂದ ಬ್ಯಾಡಿಗಿವರೆಗೂ ಬ್ರಾಡ್‌ಗೇಜ್‌ ಆಗಿದೆ. ಬಾಗಲಕೋಟೆವರೆಗೂ 
ಆ ಬ್ರಾಡ್‌ಗೇಜನ್ನು ಮುಂದುವರಿಸದಿರುವುದು ಬಹಳ ತೊಂದರೆಯಾಗಿದೆ. 


ಬಾಗಲಕೋಟೆ ಸಿಮೆಂಟ್‌ ಫ್ಯಾಕ್ಟರಿ ಕೆಲಸ ಈ ದಿವಸ ಬಹಳ ಚೆನ್ನಾಗಿ 
ನಡೆಯುತ್ತಿದೆ. ಆ ಸರಕನ್ನು ಬೇರೆ ಕಡೆಗೆ ಸಾಗಿಸಲು ಆ ಮೀಟರ್‌ ಗೇಜ್‌ ಒಂದು 
ಬಾಟಲ್‌ ನೆಕ್‌ ನಂತೆ ದೊಡ್ಡ ತೊಡಕನ್ನುಂಟು ಮಾಡಿದೆ. ಇದನ್ನು ಯಾವ ರೀತಿ 
ತಪ್ಪಿಸಬೇಕೆಂಬುದನ್ನು ರಾಜ್ಯ ಸರ್ಕಾರದವರು ಬೇಗ ಪರಿಶೀಲನೆ ಮಾಡಿ ಈ ತೊಂದರೆಯನ್ನು 
ನಿವಾರಣೆ ಮಾಡಬೇಕು. ಈ ದಿವಸ ಬಾಗಲು ಕೋಟೆಯಿಂದ ಹುಬ್ಬಳ್ಳಿಗೆ ಬರತಕ್ಕ ಗಾಡಿ 
ಹೋಗುತ್ತಿದ್ದರೆ ಏನು ಮುಂದಕ್ಕೆ ಹೋಗುತ್ತಿದೆಯೋ ಅಥವಾ ಹಿಂದಕ್ಕೆ ಹೋಗುತ್ತಿದೆಯೇ 
ಎನ್ನುವುದೇ ಗೊತ್ತಾಗುವುದಿಲ್ಲ. ಈ ಹಿಂದೆ ಯಾರೋ ಒಬ್ಬರು ಬ್ಯಾಡಗಿಯಲ್ಲಿ ಒಂದು 
ಕನ್ಕಾ ನಿಶ್ಚಯ ಮಾಡಿಕೊಂಡು ಲಗ್ಗಕ್ಕಾಗಿ ಬಾಗಲಕೋಟೆಯಿಂದ ವರನನ್ನು ಕರೆದುಕೊಂಡು 
ಬರುತ್ತಿದ್ದಾಗ ರೈಲು ಸಕಾಲಕ್ಕೆ ಊರನ್ನು ಸೇರದೆ ಎರಡು ಮೂರುದಿನ ತಡವಾದ್ದರಿಂದ 
ಅಷ್ಟರೊಳಗೇ ಮೊದಲಿನ ವರ ಏಕೋ ಬರಲಿಲ್ಲವೆಂದು ಬೇರೊಂದು ವರನಿಗೆಕೊಟ್ಟು 
ಲಗ್ನ ಪೊರೈೆಸಿತ್ತೆಂದು ಒಂದು ಕಥೆಯೇ ಇದೆ. ಹೀಗೆ ಈ ದಿವಸ ಅಲ್ಲಿ ಈ ರೈಲ್ವೆ ಪ್ರಯಾಣದ 


ಲದ ಅ 


48 ಪಿ.ಎಂ. ನಾಡಗೌಡ 


ತೊಂದರೆ ಬಹಳವಾಗಿದೆ. ಅದನ್ನು ಬೇಗ ನಿವಾರಣೆ ಮಾಡಲು ಮೀಟರ್‌ ಗೇಜನ್ನು 
ಬ್ರಾಡ್‌'ಗೇಜಿಗೆ ಪರಿವರ್ತನೆ ಮಾಡಬೇಕೆಂದು ಹೇಳುತ್ತೇನೆ. 


ಇನ್ನು ಮೈಸೂರು ರಾಜ್ಯದಲ್ಲಿ ಇತಿಹಾಸಿಕ ಸ್ಥಳಗಳು ಅನೇಕ ಇರುತ್ತವೆ. ಹಳೆಯ 
ಮೈಸೂರಿನಲ್ಲಿ ಈ ಐತಿಹಾಸಿಕ ಸ್ಥಳಗಳನ್ನು ಬಹಳ ಚಲೋ ರೀತಿಯಲ್ಲಿಟ್ಟಿದ್ದಾರೆ. ಅದಕ್ಕಾಗಿ 
ನಾನು ಬಹಳ ಸಂತೋಷ ಪಡುತ್ತೇನೆ. ಆದರೆ ಹೊಸ ಮೈಸೂರು ಬಾಗದಲ್ಲಿ ಈ ಐತಿಹಾಸಿಕ 
ಸ್ಥಳಗಳನ್ನು ಬಹಳ ನಿರ್ಲಕ್ಷ ಭಾವದಿಂದ ನೋಡುತ್ತಿದ್ದಾರೆ, ಹೊಸ ಮೈಸೂರು ಪ್ರದೇಶದಲ್ಲೂ 
ಐಹೊಳೆ, ಪಟ್ಟದಕಲ್ಲು, ಬನವಾಸಿ, ಬಸವಕಲ್ಮಾಣ ಇತ್ಯಾದಿ ಅನೇಕ ಮಹತ್ವದ ಐತಿಹಾಸಿಕ 
ಸ್ಥಳಗಳಿರುತ್ತವೆ. ಇಡೀ ಮಾನವಕೋಟಿಗೇ ಪ್ರಗತಿಯ ಹಾಗೂ ನೆಮ್ಮದಿಯ ಬೆಳಕನ್ನು 
ಬೀರಿದ ಮಹಾತ್ಮಬಸವೇಶ್ವರನ ಪವಿತ್ರವಾದಂಥ ಸ್ಥಾನ ಆ ಬಸವಕಲ್ಯಾಣ. ಅದನ್ನು ಈ 
ದಿವಸ ಬಹಳ ಹೇಯವಾದ ಸ್ಲಿತಿಯಲ್ಲಿಟ್ಟಿದ್ದಾರೆ. 

ಈ ವಿಚಾರಗಳನ್ನು ಕೇಂದ್ರ ಸರ್ಕಾರದ ಗಮನಕ್ಕೆ ತಂದು ಇವುಗಳನ್ನು ಕೂಡಲೇ 
ಒಂದು ಸುವ್ಯವಸ್ಥಿತವಾದ ರೀತಿಯಲ್ಲಿ ಇಡಬೇಕೆಂದು ಹೇಳುತ್ತೇನೆ. ಐಹೊಳೆ ಮತ್ತು 
" ಪಟ್ಟದಕಲ್ಲುಇವು ಬಹಳ ಮಹತ್ವ ಪೂರಿತವಾದಂಥ ಐತಿಹಾಸಿಕ ಸ್ಥಳಗಳು. ಈಗಲೂ ಸಹ 
ಅನೇಕ ಜನ ಪರಕೀಯರು ಅಲ್ಲಿಗೆ ನೋಡಲು ಬರುತ್ತಿದ್ದಾರೆ. ಅಲ್ಲಿ ಅಂಥ ತತ್ವಜ್ಞಾನದ 
ಬೆಳಕಿದೆ. ಅಲ್ಲಿ ಯಾವ ಒಂದು ಹೋಟಲ್‌ ಆಗಲಿ ಧರ್ಮಶಾಲೆಯಾಗಲಿ ಇರುವುದಿಲ್ಲ. 
ಹಾಗಿದ್ದಾಗ್ಯೂ ಅನೇಕ ಜನ ಹೊರಗಿನಿಂದ ಬಂದು ಅಲ್ಲಿ ಅನೇಕ ದಿವಸಗಳವರೆಗೆ ಇದ್ದು 
ಅಲ್ಲಿರತಕ್ಕೆ ಆರ್ಟಿನ್ನು ಕಲಿತುಕೊಂಡು ಹೋಗುತ್ತಿದ್ದಾರೆ. ಆದಕಾರಣ ಈ ವಿಚಾರವನ್ನೆಲ್ಲಾ 
ರಾಜ್ಯ ಸರ್ಕಾರದವರು ಕೇಂದ್ರ ಸರ್ಕಾರದವರ ಗಮನಕ್ಕೆ ತಂದು ಅವರಿಂದ ಯೋಗ್ಯ 
ಸಹಾಯವನ್ನು ಪಡೆದು ಇವುಗಳನ್ನೆಲ್ಲಾ ಒಂದು ಯೋಗ್ಯ ರೀತಿಯಲ್ಲಿಡಬೇಕೆಂದು ನಾನು 
ವಿನಂತಿಪೂರ್ವಕವಾಗಿ ಸರ್ಕಾರದವರಲ್ಲಿ ಕೇಳಿಕೊಳ್ಳುತ್ತೇನೆ. 


ಇನ್ನೊಂದು ವಿಚಾರ, ಎಂದರೆ ಅದು ಶಿಕ್ಷಣದ ವಿಚಾರ. ಶಿಕ್ಷಣ ವಿಚಾರದಲ್ಲಿ 
ಸಾಕಷ್ಟು ಪ್ರಗತಿಯನ್ನು ಮಾನ್ಯ ವಿದ್ಮಾಸಚಿವರಾದ ಶ್ರೀ ವೆಂಕಟಪ್ಪನವರು ಸಾಧಿಸಲು ಬಹಳ 
ಮೆಹವತ್ತಿನಿಂದ ಕೆಲಸ ನಡೆಸಿರುತ್ತಾರೆಂಬ ಅಂಶವನ್ನು ನಾನೀಗ ಈ ಸಭೆಯ ಗಮನಕ್ಕೆ 
ತರಲಿಚ್ಛಿಸುತ್ತೇನೆ. ಆದರೆ ಈ ವಿಚಾರದಲ್ಲಿ ಒಂದು ಮುಖ್ಯವಾದ ಅಂಶವನ್ನು ನಾನೀಗ 
ವಿದ್ಧಾಮಂತ್ರಿಗಳ ಗಮನಕ್ಕೆ ತರಬೇಕಾಗಿದೆ. 


ಈ ದಿವಸ ಕಡ್ಡಾಯ ಪೂರ್ವಕವಾದ ಶಕ್ತಿ ಶಿಕ್ಷಣ ಉತ್ತರ ಕರ್ನಾಟಕ ಜಿಲ್ಲೆಗಳಲ್ಲಿ 
ಬಹಳ ಚಲೋ ರೀತಿಯಲ್ಲಿ ನಡೆದಿದೆ. ಅಷ್ಟರಮಟ್ಟಿಗೆ ಈ ವಿದ್ಯೆ ಬೇರೆ ಭಾಗಗಳಲ್ಲಿ 
ಪ್ರಗತಿಗೆ ಬಂದಿಲ್ಲ. ಈಗ ಎಲ್ಲ ಕಡೆಗೆಳಲ್ಲೂ ಈ ಒತ್ತಾಯ ಶಕ್ತಿ ಶಿಕ್ಷಣವನ್ನು ಜಾರಿಗೆ 
ತರಬೇಕೆಂದಿದ್ದಾರೆ. ಆದರೆ ಈಗಾಗಲೇ ಉತ್ತರ ಕರ್ನಾಟಕ ಬಾಗದಲ್ಲಿ ಕೋಟ್ಯಾಂತರ 
ರೂಪಾಯಿಗಳನ್ನು ಖರ್ಚು ಮಾಡಿರತಕ್ಕದ್ದು. ಈಗ ನಿರರ್ಥಕ ವಾಗುತ್ತಿದೆ. ಆದ್ದರಿಂದ ಆ 


ಪ್ರತಿಭಾವಂತ ಸಂಸದೀಯ ಪಟು 49 


ಭಾಗಕ್ಕೆ ಒಂದು ಹೆಚ್ಚಿನ ನಿಗಾ ಕೊಡಬೇಕು. ಇಲ್ಲವಾದರೆ ಆ ಪ್ರದೇಶ ಮತ್ತೆ ಈ ವಿಚಾರದಲ್ಲಿ 
ಹಿಂದಕ್ಕೆ ಬರಬೇಕಾಗುತ್ತದೆ. ಆದರೆ ಈ ಒತ್ತಾಯ ಶಕ್ತಿ ಶಿಕ್ಷಣವನ್ನು ಎಲ್ಲರಿಗೂ 
ಅನ್ವಯವಾಗುವಂತೆ ಮಾಡಬೇಕೆಂಬುದರಲ್ಲಿಯಾರ ಅಭ್ಯಂತರವೂ ಇಲ್ಲ. ಆದರೆ ಹಿಂದುಳಿದ 
ಭಾಗಕ್ಕೆ ಹೆಚ್ಚಿನ ನಿಗಾ ಕೊಡಬೇಕೆಂದು ಹೇಳುತ್ತೇನೆ. 


ಇನ್ನು ಹೆದ್ದಾರಿಗಳ ವಿಚಾರಕ್ಕೆ ಬಂದರೆ ಈಗಾಗಲೇ ಈ ವಿಚಾರದಲ್ಲಿ ಶ್ರೀಮಾನ್‌ 
ಎಸ್‌.ಎಚ್‌. ಕಟ್ಟೇಮನಿಯವರು ಮನಮುಟ್ಟತಕ್ಕ ರೀತಿಯಲ್ಲಿ ಎಲ್ಲಾ ವಿಚಾರಗಳನ್ನು 
ತಿಳಿಸಿದ್ದಾರೆ. ನಾವು ಈ ದಿವಸ ರಾಜ್ಯದ ಇತರ ಭಾಗಗಳಿಂದ ಕ್ಯಾಪಿಟಲ್‌ ನಗರವಾದ 
ಬೆಂಗಳೂರಿಗೆ ಬರಬೇಕಾಗಿದ್ದರೆ ಕನಿಷ್ಟ ಪಕ್ಷ ಎರಡುವರೆ ದಿನಗಳಾದರೂ ಬೇಕು. ಆದುದರಿಂದ 
ಈ ತೊಂದರೆಯನ್ನು ನಿವಾರಣೆ ಮಾಡಲು ರಾಜ್ಯದಲ್ಲಿರತಕ್ಕ ಎಲ್ಲಮುಖ್ಯ ಪಟ್ಟಣಗಳಿಂದಲೂ 
ರಾಜಧಾನಿಗೆ ಬರಲು ನೇರವಾದ ಮಾರ್ಗಾನುಕೂಲವನ್ನು ಏರ್ಪಾಡು ಮಾಡತಕ್ಕದ್ದು 
ಅಗತ್ಯವಿದೆ. ರಾಜ್ಯ ಸರ್ಕಾರದವರು ಈ ಭಾಗಕ್ಕೆ ಜಾಗ್ರತ ಗಮನ ಕೊಡಬೇಕೆಂದು 
ಕೇಳಿಕೊಳ್ಳುತ್ತೇನೆ. 


ಕಡೆಯದಾಗಿ ಇನ್ನೊಂದು ವಿಷಯವನ್ನು ಹೇಳುವುದಾದರೆ, ಈ ದಿವಸ ನಮ್ಮ 
ರಾಜ್ಯ ಸರ್ಕಾರ ಕೈಗೊಂಡಿರುವ ಯೋಜನೆಗಳು ಪೂರ್ಣ ಯಶಸ್ವಿಯಾಗಬೇಕಾಗಿದ್ದರೆ ಅವರಿಗೆ 
ಈ ಬಗ್ಗೆ ಜನರ ಸಹಕಾರ ಬಹಳವಾಗಿ ಬೇಕಾಗಿದೆ. ಹಾಗೂ ನೌಕರಶಾಹಿ ಯವರಿಗೆ ಈ 
ಯೋಜನೆಗಳ ಮಹತ್ವವೆಷ್ಟಿದೆ ಎನ್ನುವದನ್ನು ಸರ್ಕಾರ ತರಬೇಕಾಗಿದೆ. ಹೀಗೆ ಯೋಜನೆಗಳ 
ಬಗ್ಗೆ ಸಾರ್ವಜನಿಕರ ಹಾಗೂ ನೌಕರಶಾಹಿ ಜನರ ಬೆಂಬಲ ಬಹಳ ಅವಶ್ಯಕ. ಅದಕ್ಕಾಗಿ 
ಎಲ್ಲವೂ ಒಂದು ಕ್ರಮದಲ್ಲಿ ನಡೆಯಬೇಕು. ವಿನೋ ಒಂದು ಯೋಜನೆಯನ್ನು ಯಾವುದೋ 
ಒಂದು ಭಾಗಕ್ಕೆ ಮಾಡಿಕೊಂಡಿರುತ್ತಾರೆಂಬ ಒಂದು ಮಾತು ಜನರಿಂದ ಬಾರದ ರೀತಿಯಲ್ಲಿ 
ಈ ಕಾರ್ಯಗಳು ಒಂದು ವ್ಯವಸ್ಥಿತ ರೀತಿಯಲ್ಲಿ ನಡೆಯಬೇಕು. 


ಈ ಪಂಚವಾರ್ಷಿಕ ಯೋಜನೆಗಳ ಸಂಬಂಧದಲ್ಲಿ ಸಾರ್ವಜನಿಕರ ಸಲಹೆ ಏನಿದೆ 
ಎನ್ನುವುದನ್ನು ಅರಿತುಕೊಳ್ಳಬೇಕು. ಆಗಲೇ ಸರ್ಕಾರಕ್ಕೆ ಜನರಿಂದ ಒಳ್ಳೆ ಸಹಕಾರ ದೊರೆಯಲು 
ಸಾಧ್ಯ. ಆದ್ದರಿಂದ ಈ ವಿಚಾರಗಳಲ್ಲಿ ನಾನಾಭಾಗದ ಜನರ ಸಲಹೆ ಮತ್ತು ಸೂಚನೆಗಳಿಗೆ 
ಸರ್ಕಾರ ಹೆಚ್ಚು ಗಮನಕೊಡಬೇಕು. ಈ ಕಾರ್ಯಗಳನ್ನು ಕೇವಲ ನೌಕರಶಾಹಿ ಜನರು 
ಎಂದರೆ, ಜಿಲ್ಲಾಧಿಕಾರಿಗಳ ಅಥವಾ ತಶೀಲ್‌ದಾರರುಗಳ ವಿವೇಚನೆಗೇ ಬಿಟ್ಟು 
ಕೊಡುವುದರಿಂದ ಅಷ್ಟು ಉತ್ತಮ ಕೆಲಸ ಆಗುವುದಿಲ್ಲ, ಜನರಿಗೆ ಹೆಚ್ಚು ಪ್ರಯೋಜನ 
ಸಿಕ್ಕುವುದಿಲ್ಲ. 

ಈ ಬಗ್ಗೆ ಸರ್ಕಾರ ನೇಮಕ ಮಾಡತಕ್ಕ ಪ್ರತಿಯೊಂದು ಸಮಿತಿಗೂ ಖಾಸಗೀ 
ಅಧ್ಯಕ್ಷರನ್ನು ಅಂದರೆ ಛೇರನ್ನರನ್ನು ಮಾಡುವುದು ಬಹಳ ಸೂಕ್ತ. ಆದರೆ ಸರ್ಕಾರದವರು ಈ 
ಕಳೆದ ಒಂದು ಎರಡು ವರ್ಷದಲ್ಲಿ ಈ ಯೋಜನೆಯ ಬಗ್ಗೆ ಅಷ್ಟೇನೂ ಜನರಿಗೆ 


5೨೦ ಪಿ.ಎಂ, ನಾಡಗೌಡ 


ಅನುಕೂಲವಾಗಿಲ್ಲವೆಂದು ಕೆಲವರು ಹಳ್ಳಿಗಳ ಬಗ್ಗೆ ಒಂದು ಮಾತನ್ನು ಹೇಳಬಹುದು. 
ಆದರೆ ಕಳೆದ ಒಂದೂವರೆ ವರ್ಷದ ಅವಧಿಯಲ್ಲಿ ಈಗಿರತಕ್ಕ ಸರ್ಕಾರದವರು ಮನುಷ್ಯ 
ಮಾತ್ರದವನಿಗೆ ಎಷ್ಟು ಸಾಧ್ಯವಿದೆಯೋ ಅಷ್ಟು ಕೆಲಸಗಳನ್ನು ನಡೆಸಿದ್ದಾರೆ. ಆದರೆ ಮುಂದಿನ 
ವರ್ಷ ಎಲ್ಲೆಲ್ಲಿ ಈ ಕಾರ್ಯಗಳು ಸಾಕಷ್ಟು ಜರುಗಿಲ್ಲವೋ ಅಂಥ ಸ್ಥಳಗಳ ಕಾರ್ಯಗಳನ್ನು 
ಮಾಡಿಸಿಕೊಂಡು ಅವುಗಳನ್ನು ಪೂರೈಸುವಂತೆ ಮಾಡಬೇಕಾಗಿದೆ. 

ಈ ಸಂದರ್ಭದಲ್ಲಿ ಸರಕಾರದವರಿಗೆ ಬರಗಾಲದ ಪ್ರದೇಶಗಳಿಗೆ ಒಂದು ಹೆಚ್ಚಿಗೆ 
ಗಮನಕೊಡಬೇಕೆಂದು ವಿನಂತಿ ಮಾಡಿಕೊಳ್ಳುತ್ತೇನೆ. ಈ ಎರಡನೆಯ ಪಂಚವಾರ್ಷಿಕ 
ಯೋಜನೆಯಲ್ಲಿ ಸಣ್ಣ ನೀರಾವರಿ ಯೋಜನೆಗಳನ್ನು ಬರಗಾಲ ಪ್ರದೇಶದಲ್ಲಿ ಹೆಚ್ಚು ಹೆಚ್ಚಾಗಿ 
ತೆಗೆದುಕೊಳ್ಳಲು ಪ್ರಯತ್ನ ಮಾಡಬೇಕು. ಈ ಯೋಜನೆಗಳ ಸಲುವಾಗಿ ಬಿಜಾಪುರ 
ಜಿಲ್ಲೆಯೊಂದಕ್ಕೆ ಎಂಟತ್ತು ಲಕ್ಷ ರೂಪಾಯಿಗಳ ಯೋಜನೆಯನ್ನು ಕೈಗೊಂಡಿರುವುದು ಬಹಳ 
ಅಭಿಮಾನದ ಮಾತು. ನಮ್ಮಪ್ರಾಂತ್ಯ ಆ ಬೊಂಬಾಯಿ ಸರ್ಕಾರಕ್ಕೆ ಸೇರಿದ್ದಾಗ 18-20 
ವರ್ಷಗಳಲ್ಲಿ ಕೂಡ ಇಷ್ಟು ಉತ್ತಮ ರೀತಿಯ ಕೆಲಸಗಳು ನಡೆದಿರಲಿಲ್ಲ. ಆದರೆ ಈಗ ಈ 
ಕಾರ್ಯಗಳೆಲ್ಲ ಒಂದು ಸಂಘಟಿತವಾದ ಕ್ರಮಬದ್ಧ ರೀತಿಯಲ್ಲಿ ನಡೆಯುವಂತೆ 
ಏರ್ಪಾಡಾಗಬೇಕು. ಅದಕ್ಕಾಗಿ ನಾನು ಈಗ ಒಂದು ಫಾಮಿನ್‌ ಬೋರ್ಡನ್ನು ರಚಿಸಬೇಕೆಂದು 
ಸಲಹೆ ಮಾಡುತ್ತೇನೆ. 


ಈ ಸಂದರ್ಭದಲ್ಲಿ ನಾನು ಒಂದು ಅಂಶವನ್ನು ಸರ್ಕಾರದವರ ಗಮನಕ್ಕೆ 
ತರಬೇಕಾಗಿದೆ. ಸಣ್ಣ ಪುಟ್ಟ ನೀರಾವರಿ ಯೋಜನೆಗಳನ್ನಾಗಲಿ ಅಥವಾ ದೊಡ್ಡ ದೊಡ್ಡ 
ನೀರಾವರಿ ಯೋಜನೆಗಳನ್ನಾಗಲಿ ಎಲ್ಲವನ್ನೂ ಒಂದೇ ಒಂದು ಪ್ರದೇಶದಲ್ಲಿ ಕೈಗೊಂಡರೆ 
ಅದರಿಂದ ದೇಶಕ್ಕೆ ಹೆಚ್ಚಿನ ಪ್ರಯೋಜನವಾಗುವದಿಲ್ಲ. ಆದ್ದರಿಂದ ದೇಶದ ಯಾವ ಭಾಗದಲ್ಲಿ 
ಈ ದಿವಸ ನೀರಾವರೀ ಯೋಜನೆಗಳು ಇರುವುದಿಲ್ಲವೋ ಅಂಥ ಕಡೆಗಳಲ್ಲಿ ಇವುಗಳನ್ನು 
ಪ್ರಾರಂಭಿಸಬೇಕು. ಇದು ಅವಶ್ಯಕ. ಈ ದೃಷ್ಟಿಯಿಂದ ಹೇಳುವುದಾದರೆ ಬರಗಾಲಕ್ಕೆ ಆಗಾಗ್ಗೆ 
ತುತ್ತಾಗತಕ್ಕ ಬಿಜಾಪುರ ಜಿಲ್ಲೆಯ ಹುನಗುಂದ ತಾಲ್ಲೂಕ್‌ ನಲ್ಲಿ ಇಲ್ಲಿಯವರೆಗೆ ಯಾವ 
ಒಂದು ನೀರಾವರಿ ಯೋಜನೆಗಳಿಲ್ಲ. ಆ ಸ್ಥಳದಲ್ಲಿ ಸರ್ಕಾರ ಈಗ ನೀರಾವರಿ ಯೋಜನೆಗಳನ್ನು 
ಬಲಗೊಳಿಸಬೇಕಾಗಿದೆ. 


ಆದ್ದರಿಂದ ಅಲ್ಲಿ ಅನುಕೂಲವಾಗತಕ್ಕ ಯಾವ ಯಾವ ನೀರಾವರಿ 
ಯೋಜನೆಗಳಿರುತ್ತವೆಂಬುದನ್ನು ನಿರ್ಧರಿಸಿ ಅವುಗಳನ್ನು ಈ ಪಂಚವಾರ್ಷಿಕ ಯೋಜನೆಯಲ್ಲಿ 
ಸೇರಿಸಿ. ಆ ಯೋಜನೆಗಳನ್ನು ಸರ್ಕಾರ ಕೂಡಲೇ ಕೈಗೊಳ್ಳಬೇಕೆಂದು ಈ ಒಂದು ಹೊಸ 
ಯೋಜನೆಯನ್ನು ಸೂಚಿಸಿ ನನಗೆ ಇಷ್ಟು ವಿಷಯಗಳನ್ನು ತಿಳಿಸಲು ಅವಕಾಶ 
ಕಲ್ಪಸಿಕೊಟ್ಟಿದ್ದಕ್ಕಾಗಿ ಅಧ್ಯಕ್ಷರಿಗೆ ವಂದನೆಗಳನ್ನರ್ಪಿಸಿ ಅವರ ಅಪ್ಪಣೆಯನ್ನೂ ಬೇಡಿ ನಾನು 
ಕುಳಿತುಕೊಳ್ಳುತ್ತೇನೆ. 


ಪ್ರತಿಭಾವಂತ ಸಂಸದೀಯ ಪಟು 51 


ಮೂರನೆಯ ಪಂಚವಾರ್ಷಿಕ ಯೋಜನೆಯ ಮೇಲಿನ ಚರ್ಚೆ-1960 


ಶ್ರೀ ಪಿ.ಎಂ. ನಾಡಗೌಡ : ಈ ಮೂರನೆಯ ಪಂಚವಾರ್ಷಿಕ ಯೋಜನೆಯ 
ವಿಷಯವಾಗಿ ಚರ್ಚೆ ನಡೆದು ಈಗ ಆ ಯೋಜನೆ ಯಶಸ್ವಿಯಾಗಿ ಪೂರ್ತಿಯಾಗಬೇಕಾದರೆ 
ಮುಖ್ಯವಾಗಿ ಈ ಯೋಜನೆಯ ಸಲುವಾಗಿ ಈ ವರ್ಷ ರಾಜ್ಯ ಸರ್ಕಾರದವರು ಯಾವ 
ರೀತಿಯಿಂದಲಾದರೂ 42 ಕೋಟಿ ರೂಪಾಯಿಗಳನ್ನು ಕೂಡಿಸಬೇಕಾಗಿ ಬರುತ್ತದೆ. ಇದು 
ಒಂದು ಬಹಳ ದೊಡ್ಡ ವಿಚಾರ. ಈ 42 ಕೋಟಿ ರೂಪಾಯಿಗಳನ್ನು ಕೂಡಿಸಲಿಕ್ಕೆ ಸರ್ಕಾರ 
ವಿಚಾರ ಮಾಡುತ್ತಿರುವುದನ್ನು ನೋಡಿದರೆ ಹೊಸ ತೆರಿಗೆಗಳ ಮೂಲಕ ಮತ್ತು ಈಗಿರತಕ್ಕೆ 
ಏನು ಉಪಲಬ್ದ ವಸ್ತುಗಳಿವೆಯೋ ಅವುಗಳ ಮೇಲೆ ಹೆಚ್ಚಿನ ತೆರಿಗೆ ಹಾಕಿ ಆ ಹಣವನ್ನು 
ಕೂಡಿಸಬೇಕೆಂಬ ಸೂಚನೆ ಸರ್ಕಾರದವರಿಗೆ ಇದೆ. ಆದರೆ ನನಗನ್ನಿಸುತ್ತದೆ. ಈಗಾಗಲೇ 
ಸರ್ಕಾರದವರು ಹೊಸ ತೆರಿಗೆಗಳನ್ನು ಜನತೆಯ ಮೇಲೆ ವಿಧಿಸಿ ಎಷ್ಟೋ 
ಕಷ್ಟನಷ್ಟಗಳಿಗೀಡಾಗಿದೆ. 


ಇನ್ನು ಈಗ ಉಪಲಬ್ಬವಾದ ವಸ್ತುಗಳ ಮೇಲೆ ತೆರಿಗೆ ಜಾಸ್ತಿ ಮಾಡುವುದರಿಂದ 
ಈ 42 ಕೋಟಿ ರೂಪಾಯಿಗಳನ್ನು ಕೂಡಿಸಲಿಕ್ಕೆ ಬರುತ್ತವೆನ್ನುವುದೇನೋ ಸರಿ. ಆದರೆ 
ಅದಕ್ಕೆ ಯಾವ ಯಾವ ವ್ಯವಸ್ಥೆಗಳನ್ನು ಸರ್ಕಾರದವರು ಕೈಗೊಳ್ಳಬೇಕು ಎನ್ನುವ ಬಗ್ಗೆ ನಾನು 
ಕೆಲವು ಅಭಿಪ್ರಾಯಗಳನ್ನು ಸರ್ಕಾರದ ಮುಂದೆ ಇಡಬೇಕೆಂದು ಬಯಸಿದ್ದೇನೆ. 

ಇನ್ನೊಂದು ವಿಚಾರ ತಮ್ಮ ಮುಂದೆ ತಿಳಿಸಬೇಕಾಗಿದೆ. ಸೆಂಟ್ರಲ್‌ ಎಕ್ಸೈಜು 
ಏನಿದೆ, ಇದರ ಮೇಲೆ ಕೇಂದ್ರ ಸರಕಾರದವರು ನಮ್ಮರಾಜ್ಯ ಸರ್ಕಾರಕ್ಕೆ ನೂರಕ್ಕೆ ಇಪ್ಪತ್ಸೆದರಷ್ಟು 
ಪೋಲಿಂಗು ಡಿವಿಜನ್ನಿನ ಮುಖೇನ ಹಣ ಕೊಡುತ್ತಿದ್ದಾರೆ. ಈ ರೀತಿಯಾಗಿ ಕೊಡಬೇಕಾದರೆ 
ಕೇಂದ್ರ ಸರಕಾರದವರು ಯಾವ ತತ್ವದ ಮೇಲೆ, ಯಾವ ಶಾಸ್ತ್ರೀಯ ದೃಷ್ಟಿಯಿಂದ 
ಕೊಡುತಿದ್ದಾರೆನ್ನುವುದನ್ನು ವಿಚಾರ ಮಾಡಬೇಕಾಗಿದೆ. ರಾಜ್ಯ ಸರಕಾರಗಳಿಗೆ ಇಂತಹ 
ರೀತಿಯಲ್ಲಿ ಹಂಚಬೇಕೆಂದು ಕಮಿಟಿ ಮಾಡಿರುವುದನ್ನು ಕೇಂದ್ರ ಸರಕಾರದವರು ವಿಚಾರಮಾಡಿ 
ಜನಗಣತಿ ಮೇಲೆ ನಮ್ಮರಾಜ್ಯ ಸರಕಾರಕ್ಕೆ ಕೊಡುತ್ತಿದ್ದಾರೆ. ಇದರಿಂದ ಮೈಸೂರು ರಾಜ್ಯಕ್ಕೆ 
ಸರಿಯಾದ ರೀತಿಯಲ್ಲಿ ರೊಕ್ಕ ಸಿಕ್ಕುತ್ತಿಲ್ಲ. 

ಶ್ರೀ ಎ.ಕೆ. ಚಂದರವರು ಈಗಿನ ಫೈನಾನ್ಸ್‌ ಕಮಿಷನ್ನಿನ ಅಧ್ಯಕ್ಷರಾಗಿದ್ದಾರೆ. ಆದ್ದರಿಂದ 
ಈ ಮೂರನೇ ಪಂಚವಾರ್ಷಿಕ ಯೋಜನೆಯನ್ನು ಅಮಲು ಬಜಾವಣೆಗೆ ತರುವಾಗ ಈ 
ಮೂರನೇ ಫೈನಾನ್ಸ್‌ ಕಮಿಷನ್ನಿನ ಮುಂದೆ ನಮ್ಮಮೈಸೂರು ರಾಜ್ಯದ ಕೇಸನ್ನು ಇಡಬೇಕು 
ಎಂದು ನಾನು ರಾಜ್ಯ ಸರಕಾರದಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ. ಈ ಹಿಂದೆ ಮೊದಲನೇ 
ಮತ್ತು ಎರಡನೇ ಫೈನಾನ್ಸ್‌ ಕಮಿಷನ್ನಿನ ಮುಂದೆ ಇದನ್ನೆಲ್ಲಾ ವಿಚಾರಮಾಡಿ 100ಕ್ಕೆ 25 
ರಷ್ಟು ಎಂದು ಕೇಂದ್ರ ಸರಕಾರದವರು ನಮ್ಮಸರಕಾರಕ್ಕೆ ಕೊಡುತಿದ್ದಾರೆ. ಇದನ್ನು ಜನಗಣತಿಯ 
ಮೇಲೆ ಕೊಟ್ಟಿದ್ದಾರೆ. ಇದನ್ನು ಪ್ರನರ್ಮಿಮರ್ಶೆ ಮಾಡಿ ಜನಗಣತಿಯನ್ನು ತೆಗೆದುಕೊಳ್ಳುವಾಗ 


52 ಪಿ.ಎಂ. ನಾಡಗೌಡ 


"Basis of consumption” ಏನಿದೆ, ಸೆಂಟ್ರಲ್‌ ಎಕ್ಕೈಜು ಬಾಬಿನಲ್ಲಿ ಯಾವ ಯಾವ 
ರೀತಿಯಲ್ಲಿ, ಎಷ್ಟೆಷ್ಟು ಸಾಮಾನುಗಳನ್ನು ಉಪಯೋಗ ಮಾಡುತ್ತಿದ್ದಾರೆ. 

ಇದರ ಅಂಕಿ ಅಂಶಗಳನ್ನು ತೆಗೆದುಕೊಂಡು ಈ ಪೈನಾನ್ಸ್‌ ಕಮಿಷನ್ನಿನ ಮುಂದೆ 
ಇಡಬೇಕು. ಆ ರೀತಿ ಇಟ್ಟಿದ್ದರೆ ಈಗ ನೂರಕ್ಕೆ 25 ರಷ್ಟು ಕೊಡುತ್ತಿರುವುದನ್ನು 100 ಕ್ಕೆ 50 
ರಷ್ಟು ಅಥವಾ 60ರಷ್ಟು ಸಹಜವಾಗಿಯೇ ಕೊಡಬಹುದು. ಈಗಲಾದರೂ ರಾಜ್ಯ 
ಸರ್ಕಾರದವರು ತಮ್ಮಂ೩5 ನ್ನು ಈ ಫೈನಾನ್ಸ್‌ ಕಮಿಷನ್ನಿನ ಮುಂದಿಟ್ಟರೆ ನೂರಕ್ಕೆ 50 
ರಿಂದ 70ರ ವರೆಗೆ ಕೊಡಬಹುದು. 


ಕೇಂದ್ರ ಸರಕಾರದವರು ನೂರಕ್ಕೆ 25 ರಂತೆ ಕೊಡುತ್ತಿರುವುದನ್ನು ಮುಂದೆ ೩]ಟst 
ಮಾಡಬಹುದು. ಕೇಂದ್ರ ಸರ್ಕಾರದವರ ಮೇಲೆ ಗುಜರಾತಿನವರ ಕೈವಾಡ ಬಹಳವಿದೆ. 
ಅದರಿಂದ ಅವರಿಗೆ ಹೆಚ್ಚು ಸಿಕ್ಕುತ್ತದೆ. ಮಹಾರಾಷ್ಟ್ರದವರ ಪ್ರಭಾವವೂ ಅಲ್ಲಿರುವುದರಿಂದ 
ಅವರಿಗೂ ಹೆಬ್ಬಾಗಿ ಸಿಕ್ಕುತಿದೆ. ಅದರೆ ನಮ್ಮ ಮೈಸೂರು ಸರಕಾರದಿಂದ ಸರಿಯಾದವರನ್ನು 
ಇರುವಂತವರ ಪ್ರಭಾವ ಕೇಂದ್ರ ಸರಕಾರದ ಮೇಲೆ ಇಲ್ಲ. ಅದರಿಂದಾಗಿ ಕೇಂದ್ರ ಸರಕಾರದವರು 
ಹಂಚುವ ಪರಿಸ್ಥಿತಿ ಸರಿಯಿಲ್ಲ, 

ಇದನ್ನು ್ಕiಗ೩ane ಔepoಗ್ಲ ನಲ್ಲೂ ಮಾಡಿದ್ದಾರೆ. ಈ ರೀತಿ ಒತ್ತಾಯ 
ಮಾಡುವಾಗ "Basis of population and Basis of consumption” ಇವುಗಳ 
ಆಧಾರದ ಮೇಲೆ ಕೇಂದ್ರ ಸರಕಾರದವರು ಸೆಂಟ್ರಲ್‌ ಎಕ್ಸೈಜಿನ contribution ಗಳನ್ನು 
ಹೆಚ್ಚು ಮಾಡಬಹುದು. ನಾನು ಎಷ್ಟೋ ರಿಪೋರ್ಟಗಳನ್ನು ನೋಡಿರುವುದರಲ್ಲಿ Bis 
of consumption ಇದೆ. ಸಕ್ಕರೆ ಸೀಮೆಎಣ್ಣೆ ಇವುಗಳ ವಿವರಗಳ ಸೆಂಟ್ರಲ್‌ ಎಕ್ಸೈಜು 
ಇಲಾಖೆಯಲ್ಲಿ ಸಿಗುತ್ತವೆ. ಕೆಲವು ಸಿಗುತ್ತವೆ ಕೆಲವು ಸಿಕ್ಕುವುದಿಲ್ಲ. ಇದನ್ನೆಲ್ಲಾ ನೋಡಿದ 
ಮೇಲೆ 100ಕ್ಕೆ 25 ರಷ್ಟು ಕೊಡುವುದರ ಬದಲು 45ರಷ್ಟಾದರೂ ಕೇಂದ್ರ ಸರಕಾರ 
ಮುಂದೆ ರಾಜ್ಯ ಸರಕಾರಕ್ಕೆ ಕೊಡುವಂತಾಗಬಹುದು. 


ಇದರ ಜೊತೆಗೆ ಈಗಿರುವ Existing Taxes ನ್ನು ನಾವು ಸುಧಾರಣೆ ಮಾಡಲು 
ನಾನು ಒಂದು ಸಲಹೆ ಸೂಚಿಸುತ್ತೇನೆ. ಈಗ ಸೇಲ್ಸ್‌ ಟ್ಯಾಕ್ಸ್‌ ನಮ್ಮರಾಜ್ಯದಲ್ಲಿದೆ, ಮದರಾಸು 
ರಾಜ್ಯದಲ್ಲಿದೆ, ಮುಂಬಯಿ ರಾಜ್ಯದಲ್ಲಿದೆ, ಇದನ್ನು ವಿಚಾರಮಾಡಿದರೆ ನಮದೇನಿದೆ ಅದು 
ಮದರಾಸಿನ ಮಾಡಲ್‌ ಮೇಲಿದೆ, aes 7೩x ಹಾಕಿರುವುದು ನಮ್ಮಮೈಸೂರು ರಾಜ್ಯದಲ್ಲಿ 
ಬಹಳ ಕಡಿಮೆಯೇ ಎಂದು ನನಗನ್ನಿಸುತ್ತದೆ. ಮದರಾಸಿನ ಮಾಡಲ್‌ ಸರಿಯಾಗಿರುತ್ತದೋ 
ಇಲ್ಲವೇ ಮುಂಬಯಿಯಲ್ಲಿರುವ ಮಾಡಲ್‌ ಸರಿಯಾಗಿರುತ್ತದೋ ಅದನ್ನೆಲ್ಲಾ ಸರಿಯಾಗಿ 
work ಮಾಡಿದರೆ ನಮ್ಮಈ ಮೂರನೇ ಪಂಚವಾರ್ಷಿಕ ಯೋಜನೆಗೆ ರೊಕ್ಕ ಸಿಕ್ಕುತ್ತದೆ. 


ಇವೊತ್ತಿನ ದಿವಸ ಒಂದು ೦ಂ೦mp೩rative ್ಥiuಗes ಮೈಸೂರು, ಮದರಾಸ್‌ 
ಮತ್ತು ಮುಂಬಯಿ ಈ ಮೂರು ಬಾಗಗಳಲ್ಲಿ ಸೇಲ್ಸ್‌ ಟ್ಯಾಕ್ಷಿನಿಂದ ಎಷ್ಟು ರೊಕ್ಕ ಬರುತಿದೆ 


ಬು 


ಪುತಿಭಾವಂತ ಸಂಸದೀಯ ಪಟು 53 


ಎನ್ನುವುದನ್ನು ನೋಡಿದರೆ ನನಗೆ ಹೀಗೆ ತೋರುತ್ತದೆ. Discretion of Goods 
ಎನ್ನುವುದರಲ್ಲಿ ಟೈಪ್‌ ರೈಟರುಗಳು ಬರುತ್ತವೆ. ಇದಕ್ಕೆ ಸೇಲ್ಸ್‌ ಟ್ಯಾಕ್ಸ್‌ ಮೈಸೂರಿನಲ್ಲಿ 
ಮೂರಕ್ಕೆ 4 ರಷ್ಟು ಮದರಾಸಿನಲ್ಲಿ ನೂರಕ್ಕೆ 7 ರಷ್ಟು, ಮುಂಬಯಿಯಲ್ಲಿ ನೂರಕ್ಕೆ 10 ರಷ್ಟು 
ಇದೆ. ಈ ಟೈಪ್‌ ರೈಟಿರುಗಳ ಮೇಲೆ ಟ್ಯಾಕ್ಸ್‌ ಹಾಕುವುದರಿಂದ ಜನತೆಯ ಮೇಲೆ ನೇರವಾಗಿ 
ಟ್ಯಾಕ್ಸ್‌ ಬೀಳುವುದಿಲ್ಲ. ಯಾವನು ಟೈಪ್‌ ರೈಟರುಗಳನ್ನು ಮಾರಾಟ ಮಾಡಿ ರೊಕ್ಕ 
ಸಂಪಾದಿಸುತ್ತಾನೋ ಅಂತಹವನ ಮೇಲೆ ಹೆಚ್ಚು ಟ್ಯಾಕ್ಸನ್ನು ಹಾಕುವದರಲ್ಲೇನೂ ಅಭ್ಯಂತರವಿಲ್ಲ. 
ಇಂತಹ ಟೈಪ್‌ ರೈಟರು ಮೆಷಿನ್ನುಗಳ ಮೇಲೆ ಶೇಕಡಾ ಹತ್ತರಷ್ಟು ಏಕೆ ಹಾಕಬಾರದು? 
ಹಾಗೇ cenematograph equipment material. ತೆಗೆದುಕೊಂಡರೆ, ಮೈಸೂರಿನಲ್ಲಿ 
ನೂರಕ್ಕೆ ನಾಲ್ಕರಷ್ಟು ಮದರಾಸಿನಲ್ಲಿ ನೂರಕ್ಕೆ ಏಳರಷ್ಟು ಮುಂಬಯಿಯಲ್ಲಿ ನೂರಕ್ಕೆ ಹತ್ತರಷ್ಟು 
ಇದೆ, ಇದರಲ್ಲಿ ಹೇಗೆ ಹಾಕಬಹುದು ಎನ್ನುವುದನ್ನು ವಿಚಾರ ಮಾಡಬಹುದು. 

ಹಾಗೇ Kಂr೦s6೧ಆಗೆ ಮೈಸೂರಿನಲ್ಲಿ ನೂರಕ್ಕೆ 2 ರಷ್ಟು ಮದರಾಸಿನಲ್ಲಿ ನೂರಕ್ಕಿ 
5 ರಷ್ಟು ಇದೆ. ಮುಂಬಯಿನಲ್ಲಿ ಏನೂ ಇಲ್ಲ, ಇಲ್ಲಿ ಬಿಟ್ಟಿರಬಹುದು. ಆದರೆ ಮದರಾಸಿನಂತೆ 
ಇಲ್ಲೂ ಮಾಡಬಹುದು. ಇದರಂತೆ ಸೋಪುಗಳ ಮೇಲೂ ಟ್ಯಾಕ್ಸ್‌ ಇದೆ. ಮೈಸೂರಿನಲ್ಲಿ 
ಇದಕ್ಕೆ ಟ್ಯಾಕ್ಷಿಲ್ಲ. ಮದರಾಸಿನಲ್ಲಿ ನೂರಕ್ಕೆ 5 ರಷ್ಟು, ಮುಂಬಯಿನಲ್ಲಿ ನೂರಕ್ಕೆ 5 ರಷ್ಟು 
ಇದೆ. ಹಾಗೇ ವನಸ್ಪತಿಯ ಮೇಲೆ ಮೈಸೂರಿನಲ್ಲಿ ಇಲ್ಲ. ಮದರಾಸಿನಲ್ಲಿ 100ಕ್ಕೆ 5 ರಷ್ಟು, 
ಮುಂಬಯಿಯಲ್ಲಿ 100 ಕೈ 4 ರಷ್ಟು Brಂks ಮೇಲೆ ಮೈಸೂರಿನಲ್ಲಿ ನೂರಕ್ಕೆ 3 ರಷ್ಟು. 
ಮದರಾಸಿನಲ್ಲಿ ಇಲ್ಲ. ಮುಂಬಯಿಯಲ್ಲಿ ನೂರಕ್ಕೆ 5 ರಷ್ಟು. ಇಂತಹೆ Luxury goods 
ಗಳ ಮೇಲೆ ಇನ್ನೂ ಟ್ಯಾಕ್ಷುಗಳನ್ನು ಹಾಕಬಹುದು. ಇದನ್ನು ವಿಚಾರ ಮಾಡಬೇಕು. ಇಲ್ಲಿ 
ಒಂದು ॥ಟstratiಂಗ ಗಾಗಿ ಈ ಐದು ವಿಷಯಗಳನ್ನು ಮಾತ್ರ ಹೇಳಿದೆ. ಇದರಂತೆ ಇನ್ನು 
ಎಷ್ಟೋ ವಸ್ತುಗಳಿವೆ. 

ಇವುಗಳನ್ನೆಲ್ಲಾ ವಿಚಾರಮಾಡಿ ನೋಡಿ ಯಾವುದರ ಮೇಲೆ sales Tax 
ಹಾಕಬಹುದು ಎಂದು ವಿಚಾರ ಮಾಡಿ ಹಾಕಬೇಕು. ಅದರಿಂದೇನು? ತ್ರಾಸ್‌ ಆಗುವುದಿಲ್ಲ. 
ಮುಂದಕ್ಕೆ ಪಂಚವಾರ್ಷಿಕ ಯೋಜನೆ ಮಾಡುವಾಗ ಯಾವ ರೀತಿಯಿಂದ ಹಣ 
ಪಡೆಯಬೇಕಾದರೂ ಈ ರೀತಿಯಾದ ಒಂದು ಮಾರ್ಗವಿದೆ. ಇದನ್ನು ವಿಚಾರಮಾಡಿ 
ಎಂದು ಹೇಳುತ್ತಿದ್ದೇನೆ. 


ಇನ್ನೊಂದು ವಿಷಯವನ್ನು ಹೇಳಬೇಕಾಗಿದೆ. Land Revenue code 
ಎನ್ನುವುದು ಸುಮಾರು 34 ವರ್ಷಗಳಿಂದಲೂ ೮೪೨6 ಆಗಿಲ್ಲ, ಇದು ನಿಜ. ಈಗ ಹೊಸ 
ಮೈಸೂರು ರಾಜ್ಮಾವಾದಾಗ ಐದು ಬೇರೆ ಬೇರೆಯಾದ ಘಟಕಗಳು ಬಂದು ಸೇರಿ ಈ 
ರಾಜ್ಯವಾಗಿದೆ. ಒಂದೊಂದು ಘಟಕದಲ್ಲಿ ಒಂದೊಂದು ರೀತಿಯಾದ ಟ್ಯಕ್ಸುಗಳಿವೆ. ಇದನ್ನೆಲ್ಲಾ 
ಪುನರ್ವಿಮರ್ಶೆ ಮಾಡಿದರೆ ಇನ್ನು ರೊಕ್ಕ ಬರುತ್ತದೆ ಅದರಲ್ಲೂ ಇನ್ನು ಒಕ್ಕಲುತನ 
ಮಾಡುವವರಿಗೆ 7೩x ಹಾಕುವುದು ಸಮಂಜಸವಾಗಿದೆಯೇ ಎನ್ನುವುದನ್ನು ಯೋಚನೆ 
ಮಾಡಬೇಕು. 


54 ಪಿ.ಎಂ. ನಾಡಗೌಡ 


ಒಕ್ಕಲಿಗರಿಗಾಗಿ ಈಗ ಪ್ರತ್ಯೇಕವಾಗಿ Agricultural income tax ಎಂದು 
ಹಾಕುತ್ತಿದ್ದಾರೆ. ಒಕ್ಕಲುತನ ಮಾಡುವ ಈ ಜನಕ್ಕೆ ಲೆಕ್ಕ ಪತ್ರಗಳನ್ನಿಡುವುದಕ್ಕೆ ಬರುವುದಿಲ್ಲ. 
ಇಂತಹ ಟ್ಯಾಕ್ಸ್‌ ಗಳನ್ನು ಇವರ ಮೇಲೆ ಹಾಕುವುದಕ್ಕೆ ಬದಲಾಗಿ Land Revenue 
ನ್ನೇ ತಿದ್ದುಪಡಿ ಮಾಡಿ, ನೂರೆಂಟು ಟ್ಯಾಕ್ಷುಗಳನ್ನು ಹಾಕುವುದಕ್ಕೆ ಬದಲಾಗಿ ಇನ್ನು 
ಹೆಚ್ಚಿನ ಲ್ಯಾಂಡ್‌ ರೆವೆನ್ಯೂ, ಟ್ಯಾಕ್ಸು ಹಾಕಬಹುದೇ ಎನ್ನುವುದನ್ನು ವಿಚಾರ ಮಾಡುವುದು 
ಸೂಕ್ತ. ಇದರಿಂದ ಒಕ್ಕಲಿಗರಿಗೂ ಸಹಾಯ ಮಾಡಿದಂತಾಗುತ್ತದೆ. ಆದುದರಿಂದ ಸುಮಾರು 
30 ವರ್ಷಗಳಿಂದಲೂ ರಿವೈಸು ಮಾಡದೇ ಇರುವ ಲ್ಯಾಂಡ್‌ ರೆವೆನ್ಯೂ Aiculrural 
income ೩x ನ್ನು ರಿವೈಸ್‌ ಮಾಡಿ ಹಾಕುವುದಕ್ಕೆ ಬದಲಾಗಿ, ಲ್ಯಾಂಡ್‌ ರೆವೆನ್ಯೂ ಟ್ಯಾಕ್ಸು 
ಹಾಕಿದರೆ ಅನುಕೂಲವಾಗುತ್ತದೆ ಎಂದು ನನಗನಿಸುತ್ತದೆ. 

ನಮ್ಮಮೈಸೂರು ರಾಜ್ಯದಲ್ಲಿರುವ ಸರ್ಕಾರಿ ಕೈಗಾರಿಕೆಗಳ ವಿಚಾರವಾಗಿ pubic 
Accounts committee ಯವರು ವಚಾದ ಮಾಡುತ್ತಿದ್ದಾರೆ. ಇವುಗಳಿಂದ ಒಳ್ಳೆಯ 
ಲಾಭ ಬರುತ್ತದೆಂದು ನನಗನ್ನಿಸುವುದಿಲ್ಲ, ಅದನ್ನು ವಿಚಾರ ಮಾಡಿ ಯಾವ ರೀತಿ ಸರ್ಕಾರಕ್ಕೆ 
ಫಾಯಿದೆ ಬರುತ್ತದೆ. ಜಾಯಿಂಟ್‌ ಸ್ಟಾಕ್‌ ಕಂಪನಿ ಮಾಡಿ ಚೆನ್ನಾಗಿ ನಡೆಸಿದರೆ ಹೆಚ್ಚು 
ಫಾಯಿದೆ ಬರುತ್ತದೆಯೇ, ೭ಂ-೦pೀ೩tiಳe cಂಗcerns, ಮಾಡಿದರೆ ಹೆಚ್ಚು ಫಾಯಿದೆ 
ಬರುತ್ತದೆಯೇ ಎಂದು ವಿಚಾರಮಾಡಿ ಕಾರ್ಯಕ್ರಮ ತೆಗೆದುಕೊಳ್ಳಬೇಕು. 


ಕೇಂದ್ರ ಸರ್ಕಾರದಿಂದ ಬೇರೆ ಬೇರೆ ರೀತಿಯ ಸಾಲಗಳನ್ನು ತೆಗೆದುಕೊಂಡಿದ್ದೇವೆ. 
ಇದಕ್ಕೆ ಬೇರೆ ಬೇರೆ ದರದಲ್ಲಿ ಬಡ್ಡಿ ಕೊಡಬೇಕಾಗಿದೆ. ಇವನ್ನೆಲ್ಲ ಕೂಡಿಸಿ, ಒಂದೇ 
ದರದಲ್ಲಿ ಬಡ್ಡಿ ಕೊಡುವಂತೆ ವ್ಯವಸ್ಥೆ ಮಾಡಿಕೊಂಡರೆ ಅದರಿಂದ ಎಷ್ಟೋ 
ಉಳಿತಾಯವಾಗುತ್ತದೆ. ಈ ಸೂಚನೆಗಳನ್ನು ನೇರವಾಗಿ ಸರ್ಕಾರದ ಮುಂದೆ ಮಾಡಿ, 
ಮುಂದೆ ಪಂಚವಾರ್ಷಿಕ ಯೋಜನೆಯ ಕರಡು ಪ್ರತಿಯಲ್ಲಿರುವುದರ ಕಡೆ ತಮ್ಮಗಮನವನ್ನು 
ಸೆಳೆಯುತ್ತಿದ್ದೇನೆ. 

ಮೂರನೆಯ ಪಂಚಿವಾರ್ಷಿಕ ಯೋಜನೆಯಲ್ಲಿ ಸರ್ಕಾರದವರು ಐದು ಭಾಗಗಳನ್ನು 
ಮಾಡಿದ್ದಾರೆ. ಇದಕ್ಕಾಗಿ 350 ಕೋಟಿ ರೂಪಾಯಿಗಳು ಬೇಕಾಗುತ್ತವೆಂದು ತಿಳಿಸಿದ್ದಾರೆ. 
ರಾಜ್ಯ ಸರ್ಕಾರದವರು ಪ್ಲಾನಿಂಗ್‌ ಕಮಿಷನ್‌ ಜೊತೆಗೆ ಮಾತನಾಡಿದ ಮೇಲೆ ನಮ್ಮರಾಜ್ಯ 
ಸರ್ಕಾರದ ಬೇಡಿಕೆ ಕಡಿಮೆಯಾಗಿ ಅದು 220 ಕೋಟಿ ರೂಪಾಯಿಗೆ ಬರುತ್ತದೆ ಎಂದು 
ಪತ್ರಿಕೆಗಳಲ್ಲಿ ಸುದ್ದಿ ಬಂದಿದೆ. 220 ಕೋಟಿ ರೂಪಾಯಿ ಎಂದು ಪತ್ರಿಕೆಗಳಲ್ಲಿ ಬಂದರೂ, 
ಇನ್ನು ರಳಆ!೦pMeಗ cಂಟಗಂils ಕೊಡುವುದು ಇದೆ, ನಮ್ಮ ಮೈಸೂರು ರಾಜ್ಯಕ್ಕೆ 250 
ಕೋಟಿ ರೂಪಾಯಿ ಬರುತ್ತದೆ ಎಂದು ಹೇಳಿದರೆ ಆಗ ನಮಗೆ ಮೂರುಕೋಟಿ ರೂಪಾಯಿ 
ಕೊರತೆ ಬೀಳುತ್ತದೆ. 


ಪ್ರತಿಭಾವಂತ ಸಂಸದೀಯ ಪಟು 55 


ಇದರ ಪರಿಣಾಮವಾಗಿ ಯಾವ ಯಾವ ಕೆಲಸ ಕಡಿತವಾಗುತ್ತದೆ ಎಂಬುದು 
ನಮ್ಮ ಮುಂದೆ ಇಲ್ಲ, ಮೊನ್ನೆ ಮುಖ್ಯಮಂತ್ರಿಗಳು ಮಾತನಾಡುವಾಗ ನೀರಾವರಿ ಮತ್ತು 
ವಿದ್ಯುಚ್ಛಕ್ತಿಗೆ ಸಂಬಂಧಪಟ್ಟ ದೊಡ್ಡ ದೊಡ್ಡ ಯೋಜನೆಗಳ ವಿಷಯವನ್ನು ಹೇಳಿದರು. 
ಇವೊತ್ತು ಅಪ್ಪರ್‌ಕೃಷ್ಣ ಯೋಜನೆ ಬಹಳ ಮಹತ್ವವಾದುದು. ಇದು ಬರಗಾಲ ಪೀಡಿತ 
ಪ್ರದೇಶಗಳಿಗೆ ಉಪಯುಕ್ತವಾದ ಯೋಜನೆ. ಇದರಿಂದ ರಾಜ್ಯ ಸರ್ಕಾರಕ್ಕೆ ಹೆಚ್ಚಿನ ಫಾಯಿದೆ 
ಬರುತ್ತದೆ. Medium size irrigation nೆ 15 20 ಯೋಜನೆಗಳನ್ನು ನಮೂದು 
ಮಾಡಿದ್ದಾರೆ. ಯೋಜನೆಯ ಮೊತ್ತ ಕಡಿತವಾದರೆ, ಯಾವ ಯಾವ ಪ್ರದೇಶದಲ್ಲಿ ಇವೊತ್ತಿನ 
ದಿವಸ ನೀರಾವರಿ ಯೋಜಸನೆಗಳಿರುವದಿಲ್ಲವೋ ಅಂಥ ಕಡೆ ಯೋಜನೆಗಳನ್ನು ತೆಗೆದುಕೊಳ್ಳಲು 
ಮೊದಲು ಗಮನ ಕೊಡಬೇಕು. 


ಎಲ್ಲಿ ಈಗಾಗಲೇ ನೀರಾವರಿ ಯೋಜನೆಗಳಿವೆಯೋ ಅಂಥ ಕಡೆ ಕಡಿಮೆ 
ಮಾಡಬೇಕೇ ಹೊರತು ಯೋಜನೆಗಳಿಲ್ಲದ ಪ್ರದೇಶದಲ್ಲಿ ಕಡಿಮೆ ಮಾಡಿದರೆ ಬಹಳ 
ಹಾನಿಯಾಗುತ್ತದೆ. Medium size and Large size irrigation ಯೋಜನೆಗಳ 
ಪಟ್ಟಿಯನ್ನು ನೋಡುವಾಗ, ಹಿಂದಿನಿಂದ ಬಂದಂಥ ಯೋಜನೆಗಳನ್ನು ಸರ್ಕಾರದವರು 
ತೆಗೆದುಕೊಳ್ಳುವುದಕ್ಕೆ ಅವಕಾಶವಿದ್ದರೆ ಅವುಗಳನ್ನು ತೆಗೆದುಕೊಳ್ಳಬೇಕು. 


ನೀರಾವರಿ ಯೋಜನೆಗಳಿಲ್ಲದೆಯಿರುವ ಕಡೆ ಯೋಜನೆಗಳನ್ನು ಪ್ರಾರಂಭಿಸಲು 
ಆದ್ಯತೆಯನ್ನು ಕೊಡುವದೇನಿದ್ದರೆ, ಹಿಂದುಳಿದ ಪ್ರದೇಶಗಳು ಹಿಂದುಳಿದುಕೊಂಡೇ ಬರುತ್ತವೆ. 
ಯೋಜನೆಗಳನ್ನು ಆರಿಸಿಕೊಳ್ಳುವಾಗ ನಾನು ಹೇಳಿದ ವಿಷಯಗಳನ್ನು 
ಗಮನದಲ್ಲಿಟ್ಟುಕೊಳ್ಳಬೇಕು. ಬಿಜಾಪುರ ಜಿಲ್ಲೆಯಲ್ಲಿ ಎಷ್ಟೋ ತಾಲ್ಲೂಕುಗಳಲ್ಲಿ ಆಗಬೇಕಾದ 
Minor and Medium size irrigation scheme's ಇವೆ. ಒಂದೊಂದು 
ತಾಲ್ಲೂಕಿನಲ್ಲಿ ಈಗ ಯಾವ ಯೋಜನೆಗಳೂ ಇರುವುದಿಲ್ಲ. ಅಂಧ ತಾಲ್ಲೂಕುಗಳಲ್ಲಿ 
ಹುನಗುಂದ ಒಂದು. ಆದುದರಿಂದ ಈ ಪ್ರದೇಶಗಳಿಗೆ ಸಂಬಂಧಪಟ್ಟ ಯೋಜನೆಗಳನ್ನು 
ತೆಗೆದುಕೊಳ್ಳಲು ಮೊದಲು ಗಮನ ಕೊಡಬೇಕೆಂದು ಸರ್ಕಾರದ ಮುಂದೆ ಇಡುತ್ತಿದ್ದೇನೆ. 


ಪವರ್‌ ವಿಷಯದಲ್ಲಿ ಶರಾವತಿ ಯೋಜನೆ ಪೂರ್ತಿಯಾದ ನಂತರ ಪವರ್‌ 
ಬರುತ್ತದೆಂದು ಹೇಳುಸಿದ್ದಾರೆ. ಬಿಜಾಪುರ ಜಿಲ್ಲೆ ಮತ್ತು ಉತ್ತರ ಕರ್ನಾಟಕದಲ್ಲಿ 
ವಿದ್ಯುಚ್ಛಕ್ತಿಯಿಲ್ಲದೆ ಅಲ್ಲಿಯ ಪರಿಸ್ತಿತಿ ಚಿಂತಾಜನಕವಾಗಿದೆ. ಅಲ್ಲಿಯಾವ ಉದ್ಯಮಗಳನ್ನು 
ತೆಗೆದುಕೊಳ್ಳುವ ಹಾಗಿಲ್ಲ. ಈ ಭಾಗದಲ್ಲಿ ಕೈಗಾರಿಕೆಗಳು ಬೆಳೆಯುವ ಸಲುವಾಗಿ ಒಂದು 
ಲೈನನ್ನು ಉತ್ತರ ಕರ್ನಾಟಕಕ್ಕೆ ಅವಶ್ಯವಾಗಿ ಕೊಡಬೇಕು. ಶರಾವತಿ ಮತ್ತು ತುಂಗಭದ್ರದಿಂದ 
ಬಿಜಾಪುರ, ಧಾರವಾಡ ಜಿಲ್ಲೆಗಳಿಗೆ ವಿದ್ಯುಚ್ಛಕ್ತಿಯನ್ನು ಕೊಡುತ್ತಾರೆನ್ನುವ ಪ್ರಶ್ನೆ ಇದೆ. 
ಇದನ್ನು ಸರ್ಕಾರದವರು ವಿಚಾರಮಾಡಿ ಈ ಜಿಲ್ಲೆಗಳಿಗೆ ವಿದ್ಯುತ್ತನ್ನು ಕೊಡಬೇಕೆಂದು 
ಕೇಳಿಕೊಳ್ಳುತ್ತೇನೆ. 


56 ಪಿ.ಎಂ, ನಾಡಗೌಡ 


Agriculture community Development ಮತ್ತು ಇತರ ಬಾಬುಗಳ 
ವಿಷಯದಲ್ಲಿ ಎಷ್ಟೋ ಮಹನೀಯರು ಮಾತನಾಡಿದ್ದಾರೆ. ರಾಷ್ಟ್ರೀಯ ವಿಸ್ತರಣೆ ಯೋಜನೆಗಳ 
ವಿಷಯಕ್ಕೆ ಏನು ಶಂಕೆಯನ್ನು ವ್ಯಕ್ತ ಪಡಿಸಿದರು, ಅದು ಸರಿಯಲ್ಲವೆಂದು ನನಗನ್ನಿಸುತ್ತದೆ. 
ಇವೊತ್ತಿನ ದಿವಸ ಏನಾದರೂ ಪ್ರತಿಫಲ ದೊರೆತಿರುವ ಯೋಜನೆಗಳಿದ್ದರೆ ಅವು ರಾಷ್ಟ್ರೀಯ 
ವಿಸರಣಾ ಯೋಜನೆಗಳು ಮತ್ತು ಸಿ.ಡಿ. ಬ್ಲಾಕುಗಳು. ಎಷ್ಟೋ ಯೋಜನೆಗಳನ್ನು 
ಸರ್ಕಾರದವರು ಪ್ರಾಯೋಗಿಕವಾಗಿ ತೆಗೆದುಕೊಂಡಿದ್ದಾರೆ. ರಾಷ್ಟ್ರೀಯ ವಿಸ್ತರಣಾ 
ಯೋಜನೆಗಳನ್ನು ಬಂದ್‌ ಮಾಡಿ, ಅವುಗಳಿಂದ ಉಪಯೋಗವಿಲ್ಲವೆನ್ನುವ ಮಾನ್ಯ ಸದಸ್ಕರ 
ಕೂಗನ್ನು ಕೇಳಿ ನನಗೆ ಆಶ್ಚರ್ಯವಾಯಿತು. ಯಾವ ಜನತೆಗೆ ಸರ್ಕಾರದಿಂದ ಸೌಕರ್ಯಗಳನ್ನು 
ಪಡೆಯಲು ಶಕ್ತಿ ಸಾಮರ್ಥ್ಯಗಳಿಲ್ಲವೊ ಅಂಥ ಜನತೆಯನ್ನು ಹೊಡೆದೆಬ್ಬಿಸಿ ಅವರು ಚೆನ್ನಾಗಿ 
ಇರುವಂತೆ ಮಾಡಲು ಹೆಚ್ಚು ಆಸ್ಟೆಯನ್ನು ವಹಿಸಿರುವ ಯೋಜನೆಗಳಿದ್ದರೆ ಅವು ರಾಷ್ಟ್ರೀಯ 
ವಿಸರಣಾ ಯೋಜನೆಗಳು. 

ಸರ್ಕಾರದವರು ಮುಂದೆ ಹೆಜ್ಜೆಯನ್ನಿಟ್ಟು ಇಡೀ ಮೈಸೂರು ರಾಜ್ಯದಲ್ಲಿ ರಾಷ್ಟ್ರೀಯ 
ವಿಸರಣಾ ಯೋಜನೆಗಳು ಬರುವಂತೆ ಮಾಡಬೇಕೆಂದು ಜನ ಸರ್ಕಾರದ ಮುಂದೆ 
ಇಡುತ್ತಿದ್ದಾರೆ. ಈ ರಾಷ್ಟ್ರೀಯ ವಿಸ್ತರಣಾ ಯೋಜನೆಯಲ್ಲಿ ಹೆಚ್ಚಿನ ರೊಕ್ಕ ನೌಕರದಾರರಿಗೇ 
ಹೋಗುತಿದೆ. ಆದುದರಿಂದ ಇವುಗಳನ್ನು ಬಂದ್‌ ಮಾಡಿರಿ ಎನ್ನುವ ವಿಚಾರ ಸರಣೆ 
ಏನಿದೆ ಅದು ತಪ್ಪು. ಏಕೆಂದರೆ ಇಂಥ ಯೋಜನೆಗಳ ಮುಖ್ಯ ಗುರಿ To provide 
employment to the un employed. ಆದ್ದರಿಂದ ಉದ್ಯೋಗವಿಲ್ಲದ ಜನರಿಗೆ 
ಉದ್ಯೋಗ ದೊರಕಿಸುವುದು ಸರ್ಕಾರದವರ ಕರ್ತವ್ಯ. 


ಈ ಯೋಜನೆಗಳನ್ನು ಜಾರಿಗೆ ತಂದಿರುವುದರಿಂದ ಈಗ ದೇಶದಲ್ಲಿ ಜನರು 
ಜಾಗರೂಕರಾಗಿದ್ದಾರೆ, ಆದುದರಿಂದ ಈ ದಿವಸ ಚಲಾವಣೆಯಲ್ಲಿರುವ ಸಿ.ಡಿ.ಬ್ಲಾಕುಗಳಲ್ಲಿ 
ಏನಾದರೂ ಅಂಥ ನ್ಯೂನತೆಗಳಿದ್ದಲ್ಲಿ ಸರಿಪಡಿಸಬೇಕು ಹಾಗೂ ಅವುಗಳನ್ನು 
ಮುಂದುವರಿಸಿಕೊಂಡು ಹೋಗಬೇಕು. ಅವುಗಳನ್ನು ರದ್ದು ಮಾಡಬಾರದೆಂದು ನಾನು 
ತಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ. 

ಇನ್ನು ಮೂರನೆಯದಾಗಿ ಸೋಷಿಯಲ್‌ ಸರ್ವೀಸ್‌ ವಿಷಯ. ಈ ಸೋಷಿಯಲ್‌ 
ಸರ್ವೀಸ್‌ ಖಾತೆಯಲ್ಲೇ ಕಡ್ಡಾಯ ಶಿಕ್ಷಣ ವಿಚಾರವೊ ಬರುತ್ತದೆಂದು ಕೆಲವರಾಗಲೇ 
ಹೇಳಿದ್ದಾರೆ. ಈ ಮೂರನೇ ಪಂಚವಾರ್ಷಿಕ ಯೋಜನೆಯ ಅವಧಿಯಲ್ಲಿ ಅಂದರೆ 1960 
ರಿಂದ 66 ರೊಳಗೆ ಮೈಸೂರು ಸರ್ಕಾರ ಇಡೀ ದೇಶದಾದ್ಯಂತವೂ ಕಡ್ಡಾಯ ಶಿಕ್ಷಣವನ್ನು 
ಜಾರಿಗೆ ತರುವಂಥ ಯೋಜನೆಯಿದೆಯೆಂದು ಕೇಳುತ್ತೇನೆ. 


ಈ ಕಾರ್ಯವನ್ನು ಸರ್ಕಾರದವರು ಕೈಗೊಂಡರೆ ಅವರಿಗೆ ಖಂಡಿತವಾಗಿಯೂ 
ಒಳ್ಳೆಯ ಹೆಸರು ಬರುತ್ತದೆ. ನಮ್ಮರಾಜ್ಮಾಂಗದಲ್ಲೂ ಸಹ ದೇಶದಲ್ಲಿರತಕ್ಕ ಎಲ್ಲ ಮಕ್ಕಳಿಗೂ 
ಆರನೆಯ ವಯಸ್ಸಿನಿಂದ ಹನ್ನೊಂದನೇ ವಯಸ್ಸಿನ ತನಕ ಉಚಿತ ಹಾಗೂ ಕಡ್ಡಾಯ ಶಿಕ್ಷಣ 


ಪ್ರತಿಭಾವಂತ ಸಂಸದೀಯ ಹಟು 57 


ಕೊಡಬೇಕೆಂಬುದಾಗಿ ನಮೂದಾಗಿದೆ. ಈಗಾಗಲೇ ದ್ವಿತೀಯ ಪಂಚವಾರ್ಷಿಕ ಯೋಜನೆಯ 
ಕಾರ್ಯಗಳೆಲ್ಲ ಮುಗಿಯುತ್ತಾ ಬಂದಿದೆ. ಆದರೆ ಮುಂದೆ ಪ್ರಾರಂಭವಾಗಲಿರುವ ಮೂರನೆ 
ಪಂಚವಾರ್ಷಿಕ ಯೋಜನೆಯಲ್ಲಿ ಉಚಿತ ಹಾಗು ಕಡ್ಡಾಯ ಶಿಕ್ಷಣದ ಅಮಲು 
ಬಚಾವಣೆಯನ್ನು ಸರ್ಕಾರದವರೇ ನೇರವಾಗಿ ತಂದಲ್ಲಿ ಅದು ಅಷ್ಟೇನೂ ಯಶಸ್ವಿಯಾಗಲಿಕ್ಕಿಲ್ಲ. 


ಇದಕ್ಕೆ ಬದಲು ಸರ್ಕಾರದವರು ಈ ಕಾರ್ಯವನ್ನು ಸಮಾಜದ ಹಾಗೂ 
ಸಾರ್ವಜನಿಕರ ಬೆಂಬಲ ಮತ್ತು ಸಹಾಯ ಪಡೆದು ನಡೆಸಿದರೆ ಇದು ತುಂಬಾ 
ಯಶಸ್ವಿಯಾಗುತ್ತದೆಂದು ನಾನು ಭಾವಿಸಿದ್ದೇನೆ. ಈಗ ಸರ್ಕಾರದವರು ಅಲ್ಲಲ್ಲಿ ಜಿಲ್ಲೆಗೆ 
ಒಂದರಂತೆ ಒಂದು ನಾನ್‌ ಸ್ಟ್ಯಾಾಚೂಟರಿ ಬಾಡಿಗಳನ್ನು ನೇಮಕ ಮಾಡಬೇಕು, ಈಗ 
ಇಂಥ ಸಂಸ್ಥೆಗಳು ಮುಂಬೈ ಪ್ರಾಂತ್ಯದಲ್ಲಿರುತ್ತವೆ. ಕಾಯಿದೆ ಪ್ರಕಾರ ಈ ವಿದ್ಯಾಸಂಸ್ಥೆಗಳ 
ಸೂಪರ್‌ವಿಜನ್‌ ಇಟ್ಟುಕೊಳ್ಳಲಿ. ಈ ಶಾಲೆಗಳ ಆಡಳಿತವನ್ನೆಲ್ಲಾ ಈ ನಾನ್‌ ಸ್ಟ್ರ್ಯಾಚ್ಯೂಟರಿ 
ಬಾಡಿಗಳಿಗೆ ಬಿಡಬೇಕು. ಸರ್ಕಾರದವರು ಬೇಕಾದಷ್ಟು ಕಾನೂನನ್ನು ಮಾಡಬಹುದು. ಅಮಲು 
' ಬಚಾವಣೆ ಮಾಡಬಹುದು. ಆದರೆ ಜನರ ಸಹಕಾರವಿಲ್ಲದಿದ್ದರೆ ಆ ಕಾನೂನುಗಳ್ಕಾವೂ 
ಅಷ್ಟು ಯಶಸ್ವಿಯಾಗಲಾರವ. ಆದ್ದರಿಂದ ಸಾರ್ವಜನಿಕರ ಸಹಕಾರ ಅಗತ್ಯವಾಗಿ ಬೇಕೇಬೇಕು, 


ಸರ್ಕಾರದವರು ಎಲಿಮೆಂಟರಿ ಎಜುಕೇಷನ್ನನ್ನು ಒಂದು ಆ್ಯಕ್ಟ್‌ ಮಾಡಿ ಅದರ 
ಆಡಳಿತವನ್ನು ಖಾಸಗೀ ಜನರಿಗೆ ಬಿಡುವುದು ಒಳ್ಳೆಯದು. ಸರ್ಕಾರದವರು ಸಾರ್ವಜನಿಕರ 
ಸಹಕಾರ ಪಡೆಯದೆ ಈ ವಿದ್ಯೆಗೆ 40-50 ಲಕ್ಷದಲ್ಲಿ ಇದಕ್ಕೆ ಡಬ್ಬಲ್‌ ರೊಕ್ಕ ಖರ್ಚುಮಾಡಿದರೂ 
ಇದು ಅಷ್ಟೇನೂ ಯಶಸ್ವಿ ಯಾಗಲಾರದೆಂದೇ ನನ್ನ ಭಾವನೆ. ನಾನು ಹೇಳತಕ್ಕ ವಿಧಾನದಲ್ಲಿ 
ಈ ಪ್ರಮರಿ ವಿದ್ಯಾಭ್ಯಾಸಕ್ಕೆ ಸರ್ಕಾರದವರು ಕೇವಲ 50 ಲಕ್ಷ ರೂಪಾಯಿಗಳನ್ನೇ ಖರ್ಚು 
ಮಾಡಿದರೂ ಅವರು ಇದಕ್ಕೆ ಡಬ್ಬಲ್‌ ಪ್ರಯೋಜನ ಹೊಂದಬಹುದು. 


ಪ್ರಥಮತಃ ಜನಗಳಿಗೆ ಈ ಯೋಜನೆ ಬಗ್ಗೆ ಒಂದು ನಂಬಿಕೆ ಮತ್ತು ವಿಶ್ವಾಸ 
ಬರಬೇಕು, ಈಗಿನ ಸರ್ಕಾರ ನಿಯೋಜಿತ ವ್ಯವಸ್ಥೆಯಲ್ಲಿ ಅದು ಪೂರಾ ಅಧಿಕಾರಿಗಳ 
ಕೈವಾಡವಿದೆ. ಆದ ಕಾರಣ ಅದು ಅಷ್ಟು ಯಶಸ್ವಿ ಆಗುವುದಿಲ್ಲ. ಆದರೆ ಇಲ್ಲಿಯವರೆಗೂ 
ಆಗಿರತಕ್ಕ ಆಗು ಹೋಗುಗಳನ್ನು ನೋಡಿದರೆ, ನಮ್ಮಅನುಭವದ ಪ್ರಕಾರ ಒಂದೊಂದು 
 ಡಿಸ್ಪಿಕ್ಷಿಗೆ ಒಂದೊಂದು ಡಿವಿಜನಲ್‌ ಕಮಿಟಿಗಳನ್ನು ಮಾಡಿದ್ದಾರೆ. ಈ ಕಮಿಟಿಗಳವರೆಗೆ 
10-12 ವರ್ಷಗಳಲ್ಲಿ 10-12 ಶಾಲಾ ಕಟ್ಟಿಡಗಳನ್ನು ಸಹ ಮಾಡಿಸಲಿಕ್ಕಾಗಿಲ್ಲ. ಈ ಸಮಿತಿಗಳಿಗೆ 
ಕೊಟ್ಟಿರುವ ಅಧಿಕಾರ ಶಾಲಾ ಕಟ್ಟಡಗಳನ್ನು ಕಟ್ಟಿಸತಕ್ಕದ್ದು ಮಾತ್ರ. 
ಆದ್ದರಿಂದ ಹೀಗೆ ಆಗಬಾರದು. ಈಗ ಪ್ರತಿಯೊಂದು ಜಿಲ್ಲೆಯಲ್ಲೂ ಶಾಸನ 
ಸಭಾ ಸದಸ್ಯರುಗಳಿರುತ್ತಾರೆ. ಅವರನ್ನು ಮತ್ತು ಸಳೀಯ ಮುಖಂಡರನ್ನು ಸೇರಿಸಿ ಕಮಿಟಿಗಳನ್ನು 
ಮಾಡಿದ್ದರೂ ಕೆಲಸ ನಡೆಯಲು ಸಾಧ್ಯವಾಗಿಲ್ಲ. ಕಾರಣ ಸರ್ಕಾರದ ದ್ಯೇಯ ಪ್ರಗತಿ | 
ಪರವಾಗಿದ್ದರೂ ಅಧಿಕಾರ ವಿಕೇಂದ್ರೀಕರಣವಿನ್ನು ಆಗಿಲ್ಲ. ಆದ್ದರಿಂದ ಪ್ರತಿಯೊಂದು ಜಿಲ್ಲೆಗೂ - 


ರ್‌ ಸಳ: 


೨೦ ಪಿ.ಎಂ. ನಾಡಗೌಡ 


ಅಧಿಕಾರ ಉಳ್ಳಂಥ ಒಂದೊಂದು ಸ್ಟಾಾಚ್ಯೂಟರಿ ಸಮಿತಿಗಳನ್ನು ಮಾಡಿದರೆ 
ಅನುಕೂಲವಾಗುತ್ತದೆಂದು ನಾನು ಭಾವಿಸಿದ್ದೇನೆ. 


ಮಾಧ್ಯಮಿಕ ಶಿಕ್ಷಣದ ಬಗ್ಗೆ ಸ ಹೇಳುವುದಾದರೆ ಸರ್ಕಾರ ನೇರವಾಗಿ ಈ ಶಾಲೆಗಳನ್ನು 
ತೆಗೆಯುವ ಹಾಗಿಲ್ಲ. ಜನರು ಸಂಘಟನೆ ಮಾಡಿಕೊಂಡು ಸಂಘ ಸಂಸ್ಥೆಗಳ ಮೂಲಕ 
ಇವುಗಳನ್ನು ನಡೆಸುವುದಾದರೆ ನಡೆಸುವಂತೆ ಮಾಡಬಹುದೆಂದು ನಾನು ಅಭಿಪ್ರಾಯ 
ಪಡುತ್ತೇನೆ. ಈ ದಿವಸ ಉತ್ತರ ಕರ್ನಾಟಕದಲ್ಲಿ ಇಂಥಾ ಶಾಲೆಗಳು ಶೇಕಡಾ 90 ರಷ್ಟು 
ಇವೆ. ಅಂಥ ಶಾಲೆಗಳಿಗೆ ಸರ್ಕಾರದವರು ಹೆಚ್ಚಿನ ರೀತಿಯಲ್ಲಿ ಗ್ರಾಂಟ್‌ ಕೊಡಬೇಕು. 
ಆದರೆ ಕೇವಲ ಗ್ರಾಂಟ್‌ ಕೊಟ್ಟರೇನೇ ಈ ಶಾಲೆಗಳು ಅಷ್ಟು ಉತ್ತಮವಾಗಲಿಕ್ಕಿಲ್ಲ. ಈ 
ಶಾಲೆಗಳು ಚಿನ್ನಾಗಿ ನಡೆಯಬೇಕಾದರೆ ಶಿಕ್ಷಣ ಕೊಡತಕ್ಕ ಉಪಾಧ್ಯಾಯರ ವೇತನದ ಕಡೆಗೆ 
ಸರ್ಕಾರ ಹೆಚ್ಚು ನಿಗಾ ಕೊಡಬೇಕು. 


ಈ ದಿವಸ ಇವರಿಗೆ ಕೊಡುತ್ತಿರುವ ವೇತನವನ್ನು ನೋಡಿ ಶ್ರೀ ಮಾಲಿಯವರು 
ಜನರು ಚಪ್ರಾಸಿ ಕೆಲಸಕ್ಕೆ ಹೋಗಲು ಇಷ್ಟ ಪಡುತ್ತಾರೇ? ಯಾರು ಈ ಶಾಲಾ 
ಉಪಾಧ್ಯಾಯರಾಗಲು ಇಷ್ಟ ಪಡುವುದಿಲ್ಲವೆಂಬುದಾಗಿ ಹೇಳಿದ್ದಾರೆ. ನಮ್ಮ ಶಿಕ್ಷಣವನ್ನು 
ಚಲೋ ರೀತಿಯಲ್ಲಿ ನಡೆಯಬೇಕಾಗಿದೆ, ದೇಶ ಪ್ರಗತಿ ಹೊಂದಬೇಕಾಗಿದ್ದರೆ, ಜನತೆ 
ಹೊಸ ಬೆಳಕನ್ನು ಕಾಣಬೇಕಾಗಿದ್ದರೆ ನಮ್ಮ ಶಿಕ್ಷಣದ ತಳಹದಿ ಮೊದಲು ಹಸನಾಗಬೇಕು. 
ಶಿಕ್ಷಣಕ್ಕೆ ಒಳ್ಳೆಯ ತಳಹದಿ ಹಾಕತಕ್ಕ ಶಿಕ್ಷಕರ ಪರಿಸ್ಥಿಶಿಯನ್ನು ಉತ್ತಮಪಡಿಸಬೇಕೆಂಬ. 
ಮುಂದಿನ ನಮ್ಮ ಯೋಜನೆಯಲ್ಲಿ ಈ ಶಾಲಾ ಉಪಾಧ್ಯಾಯರ ವೇತನವನ್ನು ಆಂಧ್ರ 
ಸರ್ಕಾರದವರು ಕೊಡುತ್ತಿರುವ ಮಟ್ಟಕ್ಕಾದರೂ ಏರಿಸಲೇಬೇಕು. ಈ ಶಿಕ್ಷಕರಿಗೆ ಮಾಹೆಯಾನ 
100 ರೂಪಾಯಿಗಳಿಗಿಂತ ಕಡಿಮೆ ಸಂಬಳವಿಲ್ಲದಂತೆ ಏರ್ಪಾಡು ಮಾಡಲು ಸರ್ಕಾರ 
ಕೂಡಲೇ ಈ ವಿಷಯವನ್ನು ಪರಿಶೀಲಿಸಬೇಕು. 


ಇನ್ನು ನಾಲ್ಕನೇ ವಿಷಯವೇನೆಂದರೆ ಕೈಗಾರಿಕೆಗಳು ಮತ್ತು ಖನಿಜಗಳ ವಿಚಾರ. 
ನಮ್ಮರಾಜ್ಯದಲ್ಲಿ ಇತ್ತೀಚಿಗೆ ಅಂಥ ದೊಡ್ಡ ದೊಡ್ಡ ಕೈಗಾರಿಕಾ ಕಾರ್ಯಾನೆಗಳು ಯಾವೂ 
ಸ್ಥಾಪಿತವಾದಂತೆ ಕಂಡು ಬರುತ್ತಿಲ್ಲ. ಕೇಂದ್ರ ಸರ್ಕಾರದವರು ನಮ್ಮ ದಕ್ಷಿಣ ಭಾರತದ ಬಗ್ಗೆ 
ಬಹಳ ಅನ್ಯಾಯ ಮಾಡಿದ್ದಾರೆ. 10-15 ವರ್ಷಗಳಿಂದೀಚೆಗೆ ನಮ್ಮಮೈಸೂರಿನಲ್ಲಿ ಕೇಂದ್ರ 
ಸರ್ಕಾರದವರು ಯಾವ ಒಂದು ದೊಡ್ಡ ಕೈಗಾರಿಕೆಯನ್ನು ಸ್ಥಾಪಿಸಿಲ್ಲ. ಜನರಿಗೆ ಯಾವ 
ಅನುಕೂಲವನ್ನು ಮಾಡಿಲ್ಲ. ನಮ್ಮ ಮೈಸೂರು ರಾಜ್ಯದ್ದಲಿ ದೊಡ್ಡ ದೊಡ್ಡ ಕೈಗಾರಿಕೆಗಳನ್ನು 
ಸ್ಥಾಪಿನಲು ಎಲ್ಲ ಅನುಕೂಲತೆಗಳೂ ಇವೆ. ಖನಿಜ ಸಂಪತ್ತಿದೆ, ಅರಣ್ಯ ಸಂಪತ್ತಿದೆ, 
ವಿದ್ಯುಚ್ಛಕ್ತಿಯ ಅನುಕೂಲವಿದೆ. ಇಲ್ಲಿಗೆ ಆಗಲೇ 2 ಪಂಚವಾರ್ಷಿಕ ಯೋಜನೆಗಳು ಕಳೆದಾಗ್ಯೂ 
ಅವರು ನಮ್ಮಮೈಸೂರು ರಾಜ್ಯದ ಬಗ್ಗೆ ಬಹಳ ಉದಾಸೀನ ಭಾವನೆ ತೋರಿಸಿದ್ದಾರೆ. 


ಪ್ರತಿಭಾವಂತ ಸಂಸದೀಯ ಪಟು 59 


ಈಗ ನಾವು ಮೂರನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಹೆಜ್ಜೆಯನ್ನಿಡುತ್ತಿದ್ದೇವೆ. 
ಈಗ ನಮ್ಮಮೈನಿಂಗ್‌ ಮತ್ತು ಮೆಟಿಲರ್ಜಿ ವಿಚಾರ ಹೇಳಬೇಕಾಗಿದೆ. ಈ ಬಗ್ಗೆ ನಮ್ಮ 
ರಾಜ್ಯದಲ್ಲೊಂದು ದೊಡ್ಡ ಕೈಗಾರಿಕೆಯನ್ನು ಸ್ಥಾಪನೆ ಮಾಡಬೇಕೆಂಬ ಆಸೆ ನನಗಿದೆ. ಇದಕ್ಕೆ 
ಬೇಕಾದ ವಸ್ತುಗಳೆಲ್ಲ ನಮಲ್ಲಿ ಹೇರಳವಾಗಿವೆ. ಈ ಹಿಂದೆ ನಮ್ಮಹೊಸಪೇಟಿಯ ತಾಲ್ಲೂಕಿನಲ್ಲಿ 
ಸಿಕ್ಕ ಮ್ಯಾಂಗನೀಸ್‌ ಬಗ್ಗೆ ಕೇಂದ್ರದವರು ಆಂಧ್ರದಲ್ಲೋ ಆಥವಾ ಮದ್ರಾಸಿನಲ್ಲೋ ಒಂದು 
ದೊಡ್ಡ ಕಾರ್ಬಾನೆ ಮಾಡಬೇಕೆಂದು ಹೇಳಿದ್ದರು. 

ಈಗ ನಮ್ಮರಾಜ್ಯದಲ್ಲಿ ಮ್ಯಾಂಗನೀಸ್‌ ಅದರು ಹೇರಳವಾಗಿ ಸಿಕ್ಕುತ್ತದೆ. ಈ 
ಬಗ್ಗೆ ನಮ್ಮಸರ್ಕಾರ ಏನಾದರೂ ಪ್ರಯತ್ನ ಮಾಡಿ ಇಲ್ಲಿ ಒಂದು ದೊಡ್ಡ ಕಾರ್ಬಾನೆಯನ್ನು 
ಸ್ಥಾಪಿಸಲು ಪ್ರಯತ್ನ ಮಾಡಲೇಬೇಕು. ಮೇಲಾಗಿ ನಮಲ್ಲಿ ಒಂದು ಮೈನಿಂಗ್‌ ಮತ್ತು 
ಮೆಟಲರ್ಜಿ ಇನ್‌ಸ್ಪಿಟ್ಕ್ಯೂಟನ್ನು ಪ್ರಾರಂಭಿಸಲು ಪರಿಶೀಲನೆ ಮಾಡಬೇಕೆಂದು ಹೇಳುತ್ತೇನೆ. 
ಆದರೆ ಈ ಮೈನಿಂಗ್‌ ಮತ್ತು ಮೆಟಿಲರ್ಜಿ ಸಬ್‌ಜೆಕ್ಟ್‌ ಒಂದನ್ನು ಸ್ಥಾಪಿಸಲು ಕರ್ನಾಟಕ 
ಯೂನಿವರ್ಸಿಟಿಯವರು ಕಳೆದ 2-3 ವರ್ಷಗಳಿಂದ ಪ್ರಯತ್ನ ಮಾಡುತ್ತಿದ್ದಾರೆ. ಆದರೆ 
ಕೇಂದ್ರ ಸರ್ಕಾರದವರ ಅನುಮತಿ ಇನ್ನೂ ದೊರೆತಿಲ್ಲ. ಅಲ್ಲಿಯ ಯೂನಿವರ್ಸಿಟಿಯವರು 
ಇದಕ್ಕೆ ಬೇಕಾಗುವ ಜಮೀಮ ಜಾಗ ಇಷ್ಟೆಲ್ಲವನ್ನು ಕೊಡುತ್ತೇವೆಂದರೂ ಆ ಸಬ್‌" ಜೆಕ್ಸಮ್ನು 
ಜಾರಿಗೆ ತರಲು ಇನ್ನೂ ಸಾಧ್ಯವಾಗಿಲ್ಲ, ಇವತ್ತಿನ ದಿವಸ ಮೈಸೂರು ರಾಜ್ಯ ಅನೇಕ ವಿಧವಾದ 
ಮೈನ್ಸ್‌ ಮತ್ತು ಮೆಟಿಲರ್ಜಿಗಳಿಂದ ತುಂಬಿದ ರಾಜ್ಯ ಆಗುವಂಥದ್ದು ಆಗಿದೆ. ಏಕೆಂದರೆ 
ಇಲ್ಲಿ ಎಷ್ಟು ಉಪಯುಕ್ತವಾದ ಪದಾರ್ಥಗಳು ಹೇರಳವಾಗಿ ಸಿಕ್ಕುತ್ತವೆ ಎಂಬುದನ್ನು ಸರ್ಕಾರದ 
ಮುಂದೆ ನಾನು ಇಡುತ್ತಿದ್ದೇನೆ. 

ಬಾರಿ ಉದ್ಯಮಗಳನ್ನು ಪ್ರಾರಂಭಿಸುವಾಗ ಸರ್ಕಾರದವರು ಆ ಕೈಗಾರಿಕೆಗಳಿಂದ 
ಸರ್ಕಾರಕ್ಕೆ ಫಾಯಿದೆ ಇರುತ್ತದೆಯೇ ಇಲ್ಲವೇ ಎಂಬುದನ್ನು ಯೋಚನೆ ಮಾಡಬೇಕು. 
ಬಿಜಾಪುರದಲ್ಲಿ ಒಂದು ಸಹಕಾರ ಮಿಲ್‌ ಮಂಜೂರಾಗಿ ಮೂರು ನಾಲ್ಕು ವರ್ಷಗಳಾದವು. 
ಕೇಂದ್ರ ಸರ್ಕಾರದಿಂದ ನಾಲ್ಕು ಲಕ್ಷ ರೂಪಾಯಿಗಳನ್ನು ಕೊಟ್ಟಿದ್ದಾರೆ. 

ವಿಜಾಪೂರ ಕ್ಲಾಮಪೀಡಿತ ಪ್ರದೇಶಗಳಲ್ಲಿ ಪರಿಹಾರವನ್ನೊದಗಿಸಲು ಸುಮಾರು 
ಹತ್ತುಲಕ್ಷ ರೂಪಾಯಿಗಳನ್ನು ಕೂಡಿಸಿದ್ದಾರೆ. ರಾಜ್ಯ ಸರ್ಕಾರದವರು ಕೇಂದ್ರ ಸರ್ಕಾರದೊಂದಿಗೆ 
ಸುಮಾರು 8-10 ವರ್ಷಗಳಿಂದಲೂ ಈ ಬಗ್ಗೆ ವ್ಯವಹಾರವನ್ನು ನಡೆಸುತ್ತಲಿದ್ದಾರೆ. ಆದರೂ 
ಇನ್ನು ಈ ಮಿಲ್ಲು ಬಿಜಾಪುರದಲ್ಲಿ ಆಗಬೇಕು. ಜಮಖಂಡಿಯಲ್ಲಿ ಆಗಬೇಕು, ಇಲ್ಲವೇ 
ಬಾಗಲಕೋಟೆಯಲ್ಲಿ ಆಗಬೇಕು ಎಂದು ಸರ್ಕಾರದವರು ವಿಚಾರ ಮಾಡುವುದರಲ್ಲಿಯೇ 
ಎಷ್ಟೋ ವರ್ಷಗಳು ಕಳೆದು ಹೋದವು. 

ಶ್ರೀ ಕಡಿದಾಳ್‌ ಮಂಜಪ್ಪ ಕಂದಾಯ ಶಾಖೆಯ ಮಂತ್ರಿಗಳು).- ಯಾವ 
ಮಿಲ್‌? 


60 ಪಿ.ಎಂ. ನಾಡಗೌಡ 


ಶ್ರೀ ಪಿ.ಎಂ. ನಾಡಗೌಡ.- ಕೋ-ಅಪರೇಟಿವ್‌ ಸ್ಥಿನ್ನಿಂಗ್‌ ಮಿಲ್‌. ಇಂತಹ 
ಸ್ಪಿನ್ನಿಂಗ್‌ ಮಿಲ್‌ಗಳನ್ನು ಮತ್ತು ದೊಡ್ಡ ದೊಡ್ಡ ಉದ್ಯಮಗಳನ್ನು ಪ್ರಾರಂಭಿಸುವಾಗ ಅದರಿಂದ 
ಸರ್ಕಾರಕ್ಕೆ ಮತ್ತು ಜನತೆಗೆ ಹೆಚ್ಚು ಉಪಯೋಗವಾಗುತ್ತದೆಯೇ ಎಂಬುದನ್ನು ವಿಚಾರ 
ಮಾಡಬೇಕು. ಈ ವಿಚಾರ ಮಾಡುವಾಗ ಒಳ್ಳೆಯ ಎಕ್ಷಪರ್ಟಗಳನ್ನು ಇಟ್ಟುಕೊಳ್ಳಬೇಕು. 
ಆಗ ಯಾರಿಂದಲೂ ತಕರಾರು ಬರುವುದಿಲ್ಲ. ಯಾವುದೇ ಕೈಗಾರಿಕೋದ್ಯಮವಾಗಲಿ ಅದು 
ನನ್ನ ಊರಿಗೇ ಆಗಬೇಕು, ಜಮಖಂಡಿ, ಬಿಜಾಪೂರದಲ್ಲಿಯೇ ಆಗಬೇಕು ಎಂದು ಸರ್ಕಾರದ 
ಮುಂದೆ ಇಡಬಾರದು. ಸುಮಾರು 8-10 ವರ್ಷ ಚೆನ್ನಾಗಿ ಯಶಸ್ವಿಯಾಗಿ ಬೆಳೆದುಕೊಂಡು 
ಬಂದಿರತಕ್ಕ ಕೋ-ಅಪರೇಟಿವ್‌ ಮಿಲ್ಲನ್ನು ನೋಡಿ ಮುಂಬೈ ರಾಜ್ಯದಲ್ಲಿ ಶ್ರೀಮಾನ್‌ ಟಿ. 
ಸುಬ್ರಹ್ಮಣ್ಯ ಅವರು ಈ ಸ್ಪಿನ್ನಿಂಗ್‌ ಮಿಲ್‌ ಬಿಜಾಪೂರಕ್ಕೆ ಕೊಟ್ಟಿದ್ದು ಕಾರಣ ಆಲ್ಲಿ ಹೆಚ್ಚು 
ಕೈಮಗ್ಗಗಳ ನೇಕಾರರು ಇದ್ದಾರೆಂದು ಹೇಳಿದ್ದಾರೆ. 

ಈಗ ಅವರಿಗೆ ಗಎw-m೩terials ಕೊಡುವ ವಿಚಾರವನ್ನು ಇಟ್ಟುಕೊಂಡಿದ್ದಾರೆ. 
ಬಾಗಲಕೋಟೆಯಲ್ಲಿ ಕಾಟನ್‌ ಹೆಚ್ಚಿಗೆ ಸಿಕ್ಕುವುದರಿಂದ ಅಲ್ಲಿ ಒಂದು ಇಂಟರ್‌ ನಲ್‌ 
ಮಿಲ್‌ ತೆಗೆಯಬೇಕು ಎಂದು ಅವರು ಸೂಚಿಸಿದ್ದಾರೆ. ಆದ್ದರಿಂದ ಸರ್ಕಾರದವರು ಈ 
ಕಡೆಗೆ ವಿಶೇಷ ಗಮನ ಕೊಡಬೇಕು. ನನ್ನ ಅಭಿಪ್ರಾಯದಲ್ಲಿ ಈ ಮಿಲ್‌ನಿಂದ ಹೆಚ್ಚು 
ಕೈಗಾರಿಕೆಗಳು ಪ್ರಾಸಪರ್‌ ಆಗುತ್ತವೆ. ಇದು ಬಾಲಕೋಟೆಗೆ ಆದರೆ ಯೋಗ್ಯ ಸ್ಥಾನ 
ಸಿಕ್ಕುತ್ತದೆಂದು ನಾನು ಹೇಳುತ್ತೇನೆ. ಇದಕ್ಕಾಗಿ ಹಣವನ್ನು ಸರ್ಕಾರದವರು ರಿಜರ್ವಾಗಿ 
ಇಟ್ಟಿದ್ದಾರೆಂದು ನಾನು ತಿಳಿದಿದ್ದೇನೆ. 


ಇದರಿಂದ ಜನತೆಗೆ ಹೆಚ್ಚು ಸೌಕರ್ಯಗಳು ಸಿಕ್ಕುತ್ತವೆ. ಕೈಮಗ್ಗದ ನೇಕಾರರು 
ಬಾಗಲಕೋಟೆಯಲ್ಲಿ ಬಹಳ ಜನರು ಇರುವುದರಿಂದ ಕೇಂದ್ರ ಸರ್ಕಾರದವರು ಬಾಗಲಕೋಟೆಗೆ 
ಒಂದು ಕೋ ಅಪರೇಟಿವ್‌ ಸ್ಪಿನ್ನಿಂಗ್‌ ಮಿಲ್ಲನ್ನು ಕೊಡಲು ತಕ್ಕ ಪ್ರಯತ್ನಗಳನ್ನು ನಮ್ಮ 
ಸರ್ಕಾರದವರು ಮಾಡಬೇಕು. ನಮಲ್ಲಿ ಕಾಟನ್‌ ಹೆಚ್ಚುಸಿಕ್ಕುವ ಮೂಲಕ ಬಾಗಲಕೋಟೆಯಲ್ಲಿ 
ಇದು ಆಗಬೇಕೆಂದು ನನ್ನ ಮನಸ್ಸಿದೆ. ಸರ್ಕಾರದವರು ಈ ಕಾರ್ಯವನ್ನು ಕಾರ್ಯಗತಮಾಡಲು 
ಹೆಚ್ಚು ವೇಳೆಯನ್ನು ತೆಗೆದುಕೊಳ್ಳದೆ ಜಾಗ್ರತೆಯಾಗಿ ಕ್ರಮ ತೆಗೆದುಕೊಳ್ಳಬೇಕೆಂದು ನನ್ನ 
ವಿನಂತಿ. 


ಇನ್ನು ಟ್ರಾನ್ಸ್‌ ಪೋರ್ಟ್‌ ಮತ್ತು ಕಮ್ಯೂನಿಕೇಷನ್ಸ್‌ ವಿಚಾರ. ಸರ್ಕಾರ ಮೊಟ್ಟ 
ಮೊದಲನೆಯದಾಗಿ ಮುಖ್ಯವಾದ ರಸೆಗಳನ್ನು ಬೆಳಗಾವಿ ರಾಯಚೂರ್‌, ಬೆಂಗಳೂರು 
ಹುಬ್ಬಳ್ಳಿ ಸೋಲಾಪುರ ಬಿಜಾಪುರ ರೋಡ್‌ ಆಗಬೇಕು. ಬಿಜಾಪುರದ ಕೆಲವು ರಸೆಗಳ 
- ಮೇಲೆ ಕೃಷ್ಣಾ ಮಲಪ್ರಭಾ ನದಿಗಳ ನೀರು ವಿಶೇಷ ಬಂದು ಈಗ್ಗೆ ಎರಡು ಮೂರು 
ತಿಂಗಳುಗಳಿಂದಲೂ ಅನೇಕ ರಸ್ತೆಗಳು ಬಂದ್‌ ಆಗಿವೆ. ಅಂತಹ ರಸ್ತೆಗಳ ನಿರ್ಮಾಣ 
ಕಾರ್ಯಗಳ ಯೋಜನೆಯನ್ನು ಈ ಪ್ಲಾನಿನಲ್ಲಿ ಕೂಡಿಸಬೇಕು. 


ಪ್ರತಿಭಾವಂತ ಸಂಸದೀಯ ಪಟು 61 


ಕೇಂದ್ರ ಸರ್ಕಾರದ ಏಡ್‌ನಿಂದ ಮುಖ್ಯವಾದ ರಸ್ಥೆಗಳು ಅಂದರೆ ಬೆಂಗಳೂರು, 
ಹುಬ್ಬಳ್ಳಿ, ಬಿಜಾಪುರ ಸೋಲಾಪುರ್‌ ರಸ್ತೆಗಳು ಇರುವ ಕಡೆ ಬ್ರಿಡ್ನಸ್‌ ಕಲ್‌ ವಟ್ಸ್‌ ಗಳನ್ನು 


ಕೊಡಬೇಕು. ಈಗಾಗಲೇ ಸರ್ಕಾರದವರು 20-25 ಸೇತುವೆಗಳನ್ನು ಪೂರ್ತಿ ಮಾಡಬೇಕೆಂದು 
ಹಣವನ್ನು ಮಂಜೂರು ಮಾಡಿದ್ದಾರೆ. 


ಎಲ್ಲಿ ಮಹತ್ವವಾದ ರಸ್ಸೆಗಳು ಇರುತ್ತವೆಯೋ ಅವುಗಳನ್ನು A weather 
r೦೩ads ಆಗಿ ಮಾಡಬೇಕು. ಅದನ್ನು ಬಿಟ್ಟು ಸಣ್ಣ ಸಣ್ಣ ಸೇತುವೆಗಳನ್ನು ಕಟ್ಟಿದರೆ ಏನು 
ಉಪಯೋಗ? ಬೆಂಗಳೂರು. ಹುಬ್ಬಳ್ಳಿ ರಸ್ಕೆಯನ್ನು ಮಾಡಲು 15-20 ಲಕ್ಷ ರೂಪಾಯಿಗಳನ್ನು 
ಖರ್ಚುಮಾಡಿದ್ದಾರೆ. ಈ ಎರಡು ಹೊಳೆಗಳನ್ನು ಕೂಡಿಸುವುದಕ್ಕೆ ಒಂದು ಬ್ರಿಡ್ಜ್‌ ಕಟ್ಟುವ 
ಅವಶ್ಯಕತೆ ಎಲ್ಲಿತ್ತು? ಬಿಜಾಪುರದಲ್ಲಿ ಮಲಪ್ರಭಾ ನದಿ ಹರಿಯುವ ಕಾರವಾರ-ಹುಬ್ಬಳ್ಳಿ 
ರಸೆಯನ್ನು ಸಿ॥! weer r೦೩ds ಮಾಡಬೇಕು. ಮಲಪ್ರಭಾ ನದಿ ಹರಿಯುವ ಕಡೆ 
ರಾಯಚೂರು ರಸ್ತೆ ಬೇರೆ ಇದೆ. ಅಲ್ಲಿ ಒಂದು ಸೇತುವೆಯನ್ನು ಕಟ್ಟಬೇಕು. ಬೇಕಾಗಿರತಕ್ಕ 
ರಸ್ಸೆಗಳನ್ನು ಮಾಡಿದರೆ ಯೋಗ್ಯವಾದೀತು. ಇದನ್ನು ಮೂರನೆಯ ಪಂಚವಾರ್ಷಿಕ 
ಯೋಜನೆಯಲ್ಲಿ ಕೂಡಿಸಬೇಕೆಂದು ನನ್ನ ಸೂಚನೆ. 

ಇನ್ನು ರೈಲ್ವೆ ಕಮ್ಯೂನಿಕೇಷನ್ಸ್‌ ವಿಷಯ. ಕೇಂದ್ರ ಸರ್ಕಾರದವರು ಈ ಬಗ್ಗೆ 
ಬಹಳ ಅನ್ಯಾಯ ಮಾಡುತ್ತಿದ್ದಾರೆ. ಅವರು ರೈಲ್ವೆ ಸೌಕರ್ಯದ ವಿಚಾರವಾಗಿ ರಾಜ್ಯ ಸರ್ಕಾರಗಳ 
ಪ್ರಶ್ನೆ ಬಂದಾಗ ಈಗ್ಗೆ ಎರಡು ಪಂಚವಾರ್ಷಿಕ ಯೋಜನೆಗಳು ಆದರೂ ಕೂಡ ಒಂದು 
ಇಂಚು ರೈಲ್ವೆ ಸೌಕರ್ಯವನ್ನೂ ಕೂಡ ನಮ್ಮಸರ್ಕಾರಕ್ಕೆ ಕೊಟ್ಟಿಲ್ಲ. ಯಾವ ರೀತಿ ಯೋಚನೆ ಈ 
ಬಗ್ಗೆ ಸರ್ಕಾರದವರು ಮಾಡುತಿದ್ದಾರೋ ಗೊತ್ತಾಗಲಿಲ್ಲ. ಇವತ್ತಿನ ದಿವಸ ಹಾಸನ-ಮಂಗಳೂರು, 
ಚಾಮರಾಜನಗರ, ಸತ್ಯಮಂಗಲ ರೈಲ್ವೆಯನ್ನು ನಿರ್ಮಾಣ ಮಾಡಲು ತೊಡಗಿದ್ದಾರೆ. ಘಟಪ್ರಭಾ 
ಹರಿಯುವ ಬಾಗಲಕೋಟೆ, ರಾಯಚೂರು ರೈಲ್ವೆ ಏನಿದೆ ಅಲ್ಲಿನ ಮೀಟರ್‌ ಗೇಜ್‌ ಮತ್ತು 
ಬ್ರಾಡ್‌ ಗೇಜುಗಳನ್ನು ಕೂಡಿಸಬೇಕೆಂದು 20-25 ವರ್ಷಗಳಿಂದಲೂ ಸರ್ವೆ ಮಾಡುತ್ತಿದ್ದಾರೆ. 

ಇವತ್ತಿನ ದಿವಸ ಕಾರವಾರ-ಹುಬ್ಬಳ್ಳಿ ರಸ್ತೆ ಪ್ರಾಪವಾಗಿ ಬರಲಿಕ್ಕಿಲ್ಲ. ಅದಕ್ಕಂತ 
ಹೆಚ್ಚು ಉತ್ಪತ್ತಿ ಇಲ್ಲಿ ಬರುತ್ತದೆ. ಈಗ ಹಾಸನ-ಮಂಗಳೂರು ರೈಲ್ವೆ, ಹುಬ್ಬಳ್ಳಿ ಕಾರವಾರ 


ರೈಲ್ವೆ, ಘಟಪ್ರಭಾ, ರಾಯಚೂರ್‌ ಇವು ಬಹಳ ಮಹತ್ತವಾದಂಥ ರೈಲ್ರೆಗಳು. ಇವುಗಳಲ್ಲಿ 
ತಕ್ಷಣ ಯಾವುದಾದರೊಂದು ರೈಲ್ವೆಯನ್ನು ಕೇಂದ್ರ ಸರ್ಕಾರದವರು ತೆಗೆದುಕೊಳ್ಳುವಂತೆ 
ನಮ್ಮ ಸರ್ಕಾರದವರು ಈಗಲೇ ಒತ್ತಾಯ ಮಾಡಬೇಕು. ದೊಡ್ಡ ದೊಡ್ಡ ಉದ್ಯಮಗಳಿಂದ 
ದೊಡ್ಡ ದೊಡ್ಡ ಮಹತ್ವವಾದಂಥ ಕಾರ್ಯಗಳನ್ನು ಮಾಡತಕ್ಕ ಮತ್ತು ರಾಷ್ಟಕ್ಕೆ ಪೋಷಣೆಯಾಗತಕ್ಕ 
ಯೋಜನೆಗಳು ಎಷ್ಟೋ ನಮಲ್ಲಿ ಇವೆ. ಕಾರವಾರ ಹುಬ್ಬಳ್ಳಿ ರೈಲ್ವೆ ಹಾಕಿದರೆ ಫಾರೆಸ್ಟ್‌ವೆಲ್ಸ್‌ 
ಉಪಯೋಗವಾಗುತ್ತದೆ. ಹಾಸನ ಮಂಗಳೂರು ರೈಲ್ಟೆಯಿಂದಲೂ ಆ ರೀತಿ ಪ್ರಯೋಜನವಿದೆ. 


ಒಟ್ಟಿನಲ್ಲಿ ನಮ್ಮ ಸರ್ಕಾರದವರು ಕೇಂದ್ರ ಸರ್ಕಾರದವರೊಡನೆ ಒತ್ತಾಯಮಾಡಿ ಈಗ 


62 ಪಿ.ಎಂ. ನಾಡಗೌಡ 


ಒಂದು ರೈೆಲ್ಲೆಯನ್ನಾದರೂ ನಿರ್ಮಾಣ ಮಾಡಲು ತಕ್ಕ ಕ್ರಮ ತೆಗೆದುಕೊಳ್ಳುತ್ತಾರೆಂಬ ನಂಬಿಕೆ 
ಇದೆಯೆಂದು ನನ್ನ ಅಭಿಪ್ರಾಯವಿದೆ. 


ಮೈಸೂರು ಸರಕಾರದವರು oust ಸಲುವಾಗಿ 26 ಲಕ್ಷ ರೂಪಾಯಿಗಳನ್ನು 
ಹಾಕಿದ್ದಾರೆ, ನಮ್ಮ ಮೈಸೂರು ರಾಜ್ಯವನ್ನು ನೋಡಿದರೆ, ದೊಡ್ಡ ದೊಡ್ಡ ಪ್ರದೇಶಗಳು, 
ಹೆಚ್ಚು ಆಕರ್ಷಣೀಯ ಸ್ಥಭಗಳು ನಮಲ್ಲಿವೆ. ನಮ್ಮ ಹಿಂದೂಸ್ಥಾನದಲ್ಲೇ ಮೈಸೂರು ರಾಜ್ಯಕ್ಕಿಂತ 
ಹೆಚ್ಚು ಅಕರ್ಷಣೀಯವಾಗಿರುವ ಒಂದು ಪ್ರ ಪ್ರದೇಶ, ಇನ್ನೊಂದಿಲ್ಲ. ಇಂತಹ ಟೂರಿಸ್ಟ್‌ 
ಪ್ರದೇಶವಾದ ಈ ರಾಜ್ಯಕ್ಕೋಸ್ಕರ ಇಟ್ಟಿರುವ ಹಣ 26 ಲಕ್ಷ ರೂಪಾಯಿಗಳು ಇದು ಬಹಳೆ 

ಕಡಿಮೆ. ಇದಕ್ಕಾಗಿ ನಮ್ಮಸರ್ಣರದವರು ಕೇಂದ್ರ ಸರ್ಕಾರದಿಂದ ಇನ್ನೂ ಹೆಚ್ಚಿನ ರೊಕ್ಕವನ್ನು 

ತೆಗೆದುಕೊಂಡು ಇಲ್ಲಿರುವ ಸAಂಗಂtಟral Buty ಯನ್ನು ನೋಡಲು ಬರುವ ಜನಕ್ಕೆ 
ತಕ್ಕ ಸೌಕರ್ಯಗಳನ್ನು ಒದಗಿಸಿಕೊಡಬೇಕು. ವಾಸಕ್ಕೆ ಮನೆಗಳನ್ನು ಕಟ್ಟಿಸಿಕೊಡಬೇಕು. 

ನಮ್ಮದೇಶ ಸಂಸ್ಕೃತಿಗೆ ಹೆಸರಾದುದು, ಅದರಲ್ಲೂ ಪಟ್ಟದಕಲ್ಲಿನಲ್ಲಿರುವ ಸಂಸ್ಕೃತಿ 
ಬಹಳ ಉತ್ತಮವಾದುದು. ಆದರೆ ಜನಕ್ಕೆ ಹೋಗಿ ನೋಡಲು ಅಲ್ಲಿ ಇರಲಿಕ್ಕೆ ಜಾಗವಿಲ್ಲ. 
ಇಲ್ಲಿದ್ದ ದೊಡ್ಡ ದೊಡ್ಡ ಗೂಡುಗಳಲ್ಲೆಲ್ಲಾ ಈಗ ಮನೆಗಳನ್ನಾಗಿ ಕಟ್ಟಿದ್ದಾರೆ. ಈ ಸಂಸ್ಕೃತಿಯು 
ಹಿಂದು ಸ್ಥಾನದಲ್ಲೆಲ್ಲಾ ಉತ್ತಮವಾದುದು, ಇಂತಹ Architectural Beauty ಇರುವ 
ಸ್ಥಳಗಳು ಎಲ್ಲೆಲ್ಲಿವೆಯೋ ಅವನ್ನೆಲ್ಲಾ ಒಂದು ಸ್ಥಿತಿಗೆ ತರಬೇಕಾದರೆ ಹೆಚ್ಚು ರೊಕ್ಕ ಇರಬೇಕು. 
ಇದರ ಕಡೆಗೆ ಸರಕಾರ ಲಕ್ಷ್ಯ ಕೊಡಬೇಕು. 


ನಮಲ್ಲಿ ರಾಷ್ಟಕೂಟರ ಕಾಲದಿಂದಲೂ ಪ್ರಸಿದ್ಧಿಯಾಗಿರುವ ಬಿಜಾಪುರ, 
ಪಟ್ಟದಕಲ್ಲು ಐಹೊಳೆ ಇಂತಹ ಪ್ರದೇಶಗಳಿಗೆ ಜನರು ಬಂದಾಗ ಇರಲಿಕ್ಕೆ ಸೌಕರ್ಯಗಳನ್ನು 
ಮಾಡುವ ವ್ಯವಸ್ಥೆ ಮಾಡುವದು ಮುಖ್ಯ. ಆದ್ದರಿಂದ ಸರ್ಕಾರದವರು "Tourist Activities" 
ಗಳನ್ನು ಹೆಚ್ಚಾಗಿ ಮಾಡಲು ಇನ್ನೂ ಹೆಚ್ಚಿನ ಆರ್ಥಿಕ ಸಹಾಯ ಮಾಡುವುದು ಅಗತ್ಯ ಎಂದು 
ನನ್ನ ಅಭಿಪ್ರಾ ಯ. 

ಇನ್ನು ಪ್ಲಾನಿಂಗು ಮಾಡುವಾಗ, ಪ್ಲಾನಿಂಗ್‌ ಮಾಡಿದರೆ ಎಲ್ಲಿ 
ಯಶಸ್ವಿಯಾಗುತ್ತದೆನ್ನುವುದನ್ನು ಯೋಚನೆ ಮಾಡುವುದು ಮುಖ್ಯವಾಗಿದೆ. ಇದು 
ಯಶಸ್ವಿಯಾಗಬೇಕಾದರೆ ಕೆಲವ ವಿಚಾರಗಳನ್ನು ಗಮನಿಸುವುದು ಅಗತ್ಯ. ಹೊಸ ಮೈಸೂರು 
ರಾಜ್ಯಕ್ಕೆ ಈಗ ಐದು ಘಟಕಗಳು ಬಂದು ಸೇರಿವೆ. ಇದರಲ್ಲಿರುವ ಜಿಲ್ಲೆಗಳನ್ನು ನೋಡುವಾಗ 
ಕೊಡಗು ಬಹಳ ಸಣ್ಣದು. ಬಿಜಾಪುರ ಬಹಳ ದೊಡ್ಡದು. ಹೀಗೆ uneven distribution 
of districts ಆಗಿದೆ. ಪ್ಲಾನಿಂಗು ಮಾಡುವಾಗ ಈ ರೀತಿ ಇದ್ದರೆ ಸರಿಯಾಗಿ ಕೆಲಸ 
ಮಾಡುವುದಕ್ಕೆ ಆಗುವುದಿಲ್ಲ ಎಂದು ಪ್ಲಾನಿಂಗು ಶಾಖೆಯವರು sample survey 
ಎಂದು ಹೊರಡಿಸಿರುವ ಪ್ರಕಟಣೆಯಲ್ಲಿನ [ಗಂರಟಂtಂಗy ಯಲ್ಲಿ ಹೇಳಿದ್ದಾರೆ. 


ಪ್ಲಾನಿಂಗು ಯೋಜನೆ ಮುಂದೆ ಯಶಸ್ವಿಯಾಗಬೇಕಾದರೆ, ಅದನ್ನು minimum 
population ಮತ್ತು mMಗiMಟm a೩ ಇವುಗಳ ಆದಾರದ ಮೇಲೆ ಯೋಜನೆ 


ಪ್ರತಿಭಾವಂತ ಸಂಸದೀಯ ಪಟು 63 


ಮಾಡಿದರೆ ಅದು ಯಶಸ್ವಿಯಾಗುತ್ತದೆ.ಸರಕಾರದವರು ಹೊರಡಿಸಿರುವ ಪ್ರಕಟಣೆಯ 
Introductory ಯಲ್ಲಿಯೂ ಇಷ್ಟು ಜನಸಂಖ್ಯೆಯ ಮಟ್ಟದಲ್ಲಿರಬೇಕು ಎನ್ನುವ Guiding 
principle ಮೇಲೆ ಯೋಜನೆ ಮಾಡಿದರೆ ಅಂತಹ ಯೋಜನೆಯ ಕೆಲಸಗಳು 
ಸಂಪೂರ್ಣವಾಗಿ ನಡೆಯಬಹುದು ಎಂದು ಹೇಳಲಾಗಿದೆ. ಈಗ ಒಂದೊಂದು ಜಿಲ್ಲೆಯಲ್ಲಿ 
ಒಂದೊಂದು ರೀತಿ ಇದೆ. ಒಂದು ಕಡೆ ರಗ ಸಿಗ ಇದೆ, ಮತ್ತೊಂದು ಕಡೆ ಮಲೆನಾಡು 
ಇದೆ. 


ಹೀಗೆ ಎರಡು ರೀತಿಯಾಗಿರುವುದಕ್ಕೆ ಬದಲಾಗಿ, Dy ರೀ ಎನ್ನುವುದನ್ನು 
ಪೂರ್ತಿಯಾಗಿ ಒಂದು ಜಿಲ್ಲೆ ಮಾಡಬೇಕು. ಮಲೆನಾಡು ಎನ್ನುವುದನ್ನು ಪೂರ್ತಿಯಾಗಿ 
ಒಂದು ಜಿಲ್ಲೆ ಮಾಡಬೇಕು. ಆ ರೀತಿಯಾಗಿ ಮಾಡುವಾಗ ಈಗಿರುವ 19 ಜಿಲ್ಲೆಗಳಿಗಿಂತ 
- ಹೆಚ್ಚಾಗಿ ಬಂದರೂ ಅದನ್ನು ಸರಕಾರ ಒಪ್ಪಿಕೊಳ್ಳಬಹುದು. ಈ ಮೂರನೆ ಪಂಚವಾರ್ಷಿಕ 
ಯೋಜನೆಗಾಗಿ 350 ಕೋಟಿ ರೂಪಾಯಿಗಳಷ್ಟು ಖರ್ಚು ಮಾಡಬೇಕೆಂದಿದ್ದೇವೆ. ಹಾಗೆ 
ಖರ್ಚು ಮಾಡುವಾಗ ಟಗ mMaಗ೩9್ರ೭೩b!e dಃstಂts ಇದ್ದರೆ ಕೆಲಸಗಳು ಸೂಸೂತ್ರವಾಗಿ 
ನಡೆಯಲಾರದು. 


ಇವೊತ್ತಿನ ದಿವಸ ಸೆಕ್ತಿಟೆರಿಯಲ್ಲಿನಲ್ಲಿ ಒಂದು ಜಿಲ್ಲೆಯ ಕಾಗದಗಳು ಬರಬೇಕಾದರೆ 

ಆರು ತಿಂಗಳ ಮೇಲಾಗುತ್ತದೆ. ಹಾಗೆ ಒಂದು ರಿಪೋರ್ಟು ಬಭಬೇಕಾದರೆ ಹತ್ತು ತಿಂಗಳ 

ಮೇಲಾಗುತ್ತದೆ. ಡಿಸ್ಪಿಕ್ಸುಗಳನ್ನು ಮಾಡುವಾಗ $ಂ।eಗಗc basis ಮೇಲೆ ಮಾಡಬೇಕು. 

ಹಾಗೆ ಮಾಡಿದರೆ ಬಾಗಲಕೋಟೆ ಮತ್ತು ದಾವಣಗೆರೆಯನ್ನು ಬೇರೆ ಬೇರೆ ಜಿಲ್ಲೆಗಳಾಗಿ 

ಮಾಡಬಹುದು. ಪ್ಲಾನಿಂಗು ಮಾಡುವಾಗ ಈ ರೀತಿ ಮಾಡಿದರೆ ಸರಿಯಾಗಿರುತ್ತದೆ. ಈಗಿನ 

ಘಟನೆಯಾದ ಮೇಲೆ ಎರಡು ಜಿಲ್ಲೆಗಳನ್ನು ಒಟ್ಟಾಗಿ ಸೇರಿಸಲಾಗಿದೆ. ಈ ರೀತಿ ನಮ್ಮ 
ರಾಜ್ಯದಲ್ಲಿ ಈಗ ನೋಡಿದರೆ ಕೊಡಗು ಸಣ್ಣದು, ಬಿಜಾಪುರ ದೊಡ್ಡರು. ರಾಯಚೂರು 

ಸಣ್ಣದು. ಇದರಿಂದಾಗಿ ಆಡಳಿತ ಸಮರ್ಪಕವಾಗಿ ನಡೆಯುವುದಿಲ್ಲ. 


ಮತ್ತೊಂದು ವಿಚಾರ ಏನೆಂದರೆ ಪುನರ್‌ ಸಂಘಟನೆ ಮಾಡುವಾಗ ಜನಸಂಖ್ಯೆ 
5.60 ಲಕ್ಷ ಇದ್ದಿದ್ದರೆ ಅದನ್ನು ಪ್ಲಾನಿಂಗು ರಿಪೋರ್ಟಿನಂತೆ ಒಪ್ಪಿಕೊಳ್ಳಬಹುದು. ಈಗ 350 
ಕೋಟಿ ರೂಪಾಯಿಗಳಷ್ಟು ಯೋಜನೆ ಮಾಡಿ ಅದರಂತೆ ಅಭಿವೃದ್ದಿ ಕಾರ್ಯಗಳನ್ನು 
ಮಾಡುವಾಗ ಎಷ್ಟೋ ಸಂಕಷ್ಟಗಳು ಬರುತ್ತವೆ. ಅವನ್ನೆಲ್ಲಾ ದೇಶದ ಹಿತದೃಷ್ಟಿಯಿಂದ 
ಮಾಡುವಾಗ ತಡೆಗಟ್ಟಬಹುದು. 


ಹಾಗೆ ನೋಡಿದರೆ ಈಗ ಚಿಕ್ಕಮಂಗಳೂರು ಜಿಲ್ಲೆ ತೆಗೆದು ಅರ್ಧಭಾಗವನ್ನು 
ಕೊಡಗಿಗು ಇನ್ನರ್ಧವನ್ನು ಹಾಸನ ಜಿಲ್ಲೆಗೂ ಕೊಡಿಸಿದ್ದಾರೆ. ಇದು ಆಡಳಿತ ಸೌಕರ್ಯಕ್ಕಾಗಿ 
ಎಂದು ಮಾಡಿದೆ ಎಂದು ಹೇಳುವಾಗ ಒಬ್ಬರು ಚಿಕ್ಕಮಂಗಳೂರು ಪ್ಲಾಂಟರು ಈಚೆಗೆ 
ನನ್ನೊಡನೆ ಮಾತನಾಡುವಾಗ, 


64 ಪಿ.ಎಂ. ನಾಡಗೌಡ 


"We have enjoyed this privilege for about years and you 
want to remove that privilege now” ಎಂದು ಹೇಳಿದರು. 


ಈ ದೃಷ್ಟಿಯಿಂದ ನಾನು ಹೇಳುವುದು ಸಣ್ಣ ಪುಟ್ಟ ವಿಚಾರಗಳಿಗೆ ಗಮನಕೊಡದೆ. 
ಸರಕಾರ ನಾನು ಮೇಲೆ ಹೇಳಿದಂತೆ ರಾಜ್ಯದ ಹಿತದೃಷ್ಟಿಯಿಂದ ಇವೆರಡು ಜಿಲ್ಲೆಗಳನ್ನು 
ಬೇರೆ ಮಾಡಬೇಕೆಂದು ಆಗ್ರಹ ಪೂರ್ವಕವಾಗಿ ಹೇಳುತ್ತಿದ್ದೇನೆ. 


ಇನ್ನೊಂದು ವಿಚಾರವನ್ನು ಹೇಳಬೇಕಾಗಿದೆ. ಯೋಜನೆಗಳನ್ನು ಮಾಡುವುದಕ್ಕೆ 
ಮುನ್ನ ಅಲ್ಲಲ್ಲಿ "tate executive planning forums" Divisional planning 
forums", ಎಂದು ಮಾಡುತ್ತಿದ್ದಾರೆ. ಇಂತಹ ಕಮಿಟಿಗಳಲ್ಲಿ ಕೆಲಸ ಮಾಡಲು ಎಲ್ಲ 
ಕ್ಷೇತ್ರದಿಂದ ಪರಿಣಿತಿ ಇರುವ ಪ್ರೊಫೆಸರುಗಳು, ಇನ್ನಿತರ ವಿದ್ಯಾವಂತರುಗಳನ್ನು ಕೂಡಿಕೊಂಡು 
ಸಲಹೆಗಳನ್ನು ಮಾಡಿದರೆ ಆಗ ಸರಕಾರಕ್ಕೆ ರೊಕ್ಕ ಬರಬಹುದು. ಯಾವಾಗಲೂ ಒಳ್ಳೆಯ 
ವಿದ್ಯಾವಂತರಾದ ಅನುಭವವಳ್ಳವರೂ ಮತ್ತು ವಿದ್ಯಗಾಗಿ ತಮ್ಮಜನ್ಯವನ್ನೇ ಸವೆಸಿದ ಜನರ 
ಸೇವೆಯನ್ನು ಪಡೆದರೆ ಯೋಜನೆ ಇನ್ನು ಯಶಸ್ವಿಯಾಗುತ್ತದೆ. 


ಆದುದರಿಂದ ಇಂತಹ ೦s ಅನ್ನು ಇನ್ನು $tಗಎಗthೀಗ ಮಾಡುವುದು 
ಉತ್ತಮವೆಂದು ನನಗನಿಸುತ್ತದೆ. ಆಯಾ ಜಿಲ್ಲೆಗಾಗಿ ಯೋಜನೆಗಳನ್ನು ತಯಾರು ಮಾಡಬೇಕು. 
ಮಾನ್ಯ ಕಟ್ಟಿಮನಿಯವರು ಈಗಾಗಲೇ ಧಾರವಾಡ ಜಿಲ್ಲೆಯ ಬಗ್ಗೆ ಒಂದು ಯೋಜನೆಯನ್ನು 
ಕಳುಹಿಸಿರುವುದಾಗಿ ಕೇಳಿದೆ. ಆ ರೀತಿಯಾಗಿ ಎಲ್ಲ ಜಿಲ್ಲೆಗಳಿಗೂ ಪ್ರತ್ಯೇಕವಾದ 
ಯೋಜನೆಗಳನ್ನು ತಯಾರು ಮಾಡಿಕೊಂಡು ಆ ಯೋಜನೆಗಳ ಪ್ರಕಾರ ಕೆಲಸ ಮಾಡುವಾಗ 
ಆಯಾ ಜಿಲ್ಲೆಗೆ ತಕ್ಕಂತೆ ರಗಂಗy ಕೊಟ್ಟು ಮಾಡುವುದು ಅವಶ್ಯವಿದೆ. ಏಕೆಂದರೆ ಆಯಾ 
ಜಿಲ್ಲೆಯಲ್ಲಿ ಯೋಜನೆ ಮಾಡುವಾಗ ಅಲ್ಲಿರುವ ಎxರೀಗತ ಅನುಭವವನ್ನು ಸರಕಾರದವರು 
ಪಡೆದುಕೊಂಡು ಅದರಂತೆ ಸರ್ವೇ ನಡೆಸಿ ಅದಕ್ಕೆ ತಕ್ಕ ಪ್ರಾಶಸ್ಥವನ್ನು ಕೊಡಬೇಕೆಂಬ 
ಒಂದು ಸೂಚನೆಯೂ ಇದೆ. 


ನಾನು ಬಿಜಾಪುರ ಜಿಲ್ಲೆಯ ಮಟ್ಟಿಗೆ ಮೂರು ನಾಲ್ಕು ಮಾತನ್ನು ಹೇಳಿ ನನ್ನ 
ಮಾತನ್ನು ಮುಗಿಸುತ್ತೇನೆ. ಬಿಜಾಪುರ ಜಿಲ್ಲೆಯೊಳಗೆ ತಾಳಿಕೋಟೆ ಬಳಿ ಸಿಮೆಂಟ್‌ 
ಕಾರ್ಬಾನೆಯಾಗಬೆಕು. ಬಾಗಲಕೋಟೆ ಕಾರ್ಯಾನೆಯಲ್ಲಿ ಉತ್ತಮವಾದ ಫೋರ್ಟ್‌ಲ್ಯಾಂಡ್‌ 
ಸಿಮೆಂಟ್‌ ಸಿಕ್ಕುತ್ತದೆ. ಅದಕ್ಕಿಂತ ಉತ್ತಮವಾದ ಸಿಮೆಂಟ್‌ ತಾಳಿಕೋಟೆಯಲ್ಲಿ ಸಿಕ್ಕುತ್ತದೆ. 
ಇಲ್ಲಿ ಕಾರ್ಲಾನೆಯನ್ನು ತೆರೆಯಬೇಕೆಂದು ಕೇಂದ್ರ ಸರ್ಕಾರದ ಅಭಿಪ್ರಾಯವಿತ್ತು ಹಿಂದಿನ 
ಮುಂಬೈ ಸರ್ಕಾರದ ಅಭಿಪ್ರಾಯವಾಗಿತ್ತು. ಆದರೆ ಅಲ್ಲಿ ರೈಲ್ವೆ ಲೈನ್‌ ಇಲ್ಲದ ಕಾರಣ ಹೆಚ್ಚು 
ಖರ್ಚು ಬೀಳುತ್ತದೆಂದು ಬಾಗಲಕೋಟೆಗೆ ಅದು ಹೋಗಿದ್ದು ನಿಜ. ತಾಳಿಕೋಟೆಯಲ್ಲಿ 
ಸಿಮೆಂಟ್‌ ತಯಾರಿಸಲು 100-150 ವರ್ಷಗಳಿಗೆ ಆಗುವಷ್ಟು ಕಚ್ಚಾ ಪದಾರ್ಥ ಇರುವದರಿಂದ 
ಇಲ್ಲಿ ಒಂದು ಸಿಮೆಂಟ್‌ ಕಾರ್ಯಾನೆ ಸ್ಥಾಪಿಸಲು ಸರ್ಕಾರ ವಿಚಾರ ಮಾಡಬೇಕೆಂದು 
ಹೇಳುತ್ತೇನೆ. 


ಪ್ರತಿಭಾವಂತ ಸಂಸದೀಯ ಪಟು 65 


ಆಲಮಟ್ಟಿಯಲ್ಲಿ ಟೈಲ್‌ ಫ್ಯಾಕ್ಟರಿ ಅದರೆ ಉತ್ತಮವಾದ ಹಂಚುಗಳು 
ತಯಾರಾಗುತ್ತವೆಂದು ಸರ್ಕಾರದವರ ರಿಪೋರ್ಟಿನಲ್ಲಿಯೇ ಇದೆ. ಮಂಗಳೂರು ಮತ್ತು 
ಇತರ ಕಡೆಗಳಿಂದ ಈಗ ಹಂಚನ್ನು ತರಿಸುತ್ತಿದ್ದಾರೆ. ಆಲಮಟ್ಟಿಯಲ್ಲಿ ಹಂಚಿನ ತಯಾರಿಕೆಗೆ 
ಬೇಕಾಗುವ ಕಚ್ಚಾ ಪದಾರ್ಥ ಸಿಕ್ಕುವುದರಿಂದ, ಅಲ್ಲಿ ಒಂದು ಕಾರ್ಪಾನೆ ತೆರೆಯುವುದನ್ನು 
ವಿಚಾರ ಮಾಡಬೇಕೆಂದು ಹೇಳುತ್ತೇನೆ. 


ನಮ್ಮಬಿಜಾಪುರ ಬರಗಾಲ ಪಿಡಿತವಾದ ಜಿಲ್ಲೆ. ಇಲ್ಲಿ ಬರಗಾಲವನ್ನು ತಪ್ಪಿಸುವ 
ಸಲುವಾಗಿ ್ಕFamine Resistance committee, cಥವಾ Anti-Famine Board 
ಎಂದು ಒಂದು $Sಣಟtಂಗy bಂಲy ಮಾಡಿ ಬರಗಾಲ ನಿವಾರಣೆ ಮಾಡಲು ಯೋಜನೆಗಳನ್ನು 
ತಯಾರಿಸಬೇಕು ಎಂದು ಮೇಲಿಂದ ಮೇಲೆ ಬಿಜಾಪುರ ಜಿಲ್ಲೆಯ ಪ್ರತಿನಿಧಿಗಳು 
ಹೇಳುತ್ತಿದ್ದಾರೆ. 


ಈ ಯೋಜನೆಯನ್ನು ಕಾರ್ಯಗತ ಮಾಡುವ ಕಾಲಕ್ಕೆ ಆ ಮಾತನ್ನು ಸರ್ಕಾರದವರು 
ನೆನಪಿಟ್ಟು ಬಿಜಾಪುರ ಜಿಲ್ಲೆಯಲ್ಲಿ ನೀರಾವರಿ ಯೋಜನೆಗಳನ್ನು ತೆಗೆದುಕೊಳ್ಳಬೇಕು. ಈ 
ಜಿಲ್ಲೆಯಲ್ಲಿ ಐದು ಹೊಳೆಗಳಿವೆ. ಅದರ ಪೈಕಿ ಅಪ್ಪರ್‌ ಕೃಷ್ಣ ಪ್ರಶ್ನೆ ಸರ್ಕಾರದ ಮುಂದೆ 
ನಿಂತಿದೆ. ಸರ್ಕಾರ ಇದನ್ನು ತೆಗೆದುಕೊಳ್ಳುತ್ತಾರೆಯೋ ಇಲ್ಲವೋ ಎನ್ನುವ ಶಂಕೆ ಇದೆ. 

ಕೃಷ್ಣಾನೀರಿನ ಹಂಚಿಕೆ ಪ್ರಶ್ನೆ ಗೂಢವಾಗಿದೆ. ಮೈಸೂರು ಆಂಧ್ರ ಮತ್ತು ಮಹಾರಾಷ್ಟ್ರ 
ಮೂರು ರಾಜ್ಯಗಳಿಗೂ ನೀರು ಹಂಚಿಕೆಯಾಗಬೇಕಾಗಿದೆ. ಈ ಪ್ರಶ್ನೆ ಇತ್ಯರ್ಥವಾಗಬೇಕು. 
ಇದರಲ್ಲಿ ನಮಗೆ ಸರಿಯಾದ ಪಾಲು ಬರಲಿಲ್ಲವೆಂದರೆ ಅಪ್ಪರ್‌ ಕೃಷ್ಣ ಯೋಜನೆಯನ್ನು ಕೈ 
ಬಿಡಬಹುದು ಎನ್ನುವ ಸಂಶಯ ಬರುತ್ತದೆ. ಅಪ್ಪರ್‌ ಕೃಷ್ಣ ಬಹಳ ಉಪಯುಕ್ತವಾದ 
ಯೋಜನೆ. ಅದರಿಂದ ರಾಷ್ಟದ ಪ್ರಗತಿಗೆ ಹೆಚ್ಚು ಉಪಯೋಗವಾಗುತ್ತದೆ. ಇದನ್ನು ತ್ವರಿತವಾಗಿ 
ಮಾಡಬೇಕು. 

ಮಲಪ್ರಭಾ ಯೋಜನೆಯಿಂದಲೂ ಅಷ್ಟೇ ಪ್ರಯೋಜನವಿದೆ. ಈ ಯೋಜನೆಗಳು 
ಮತ್ತು Medium size inigation scheme ಇವುಗಳನ್ನು ತೆಗೆದುಕೊಂಡು ಸುಗಮವಾದ 
ರೀತಿಯಲ್ಲಿ ಸಂಸಾರ ಮಾಡಲಿಕ್ಕಿ ಒಕ್ಕಲಿಗರಿಗೆ ಅವಕಾಶ ಮಾಡಿಕೊಡುತ್ತಾರೆಂಬ 
ಭರವಸೆಯನ್ನಿಟ್ಟುಕೊಂಡು, ಈ ನಾಲ್ಕು ಮಾತುಗಳನ್ನು ಹೇಳಲಿಕ್ಕೆ ಚೀರಮನ್‌ರು ಅವಕಾಶ 
ಕೊಟ್ಟಿದ್ದಕ್ಕೆ ಅಭಾರಿಯಾಗಿದ್ದೇನೆ. 


66 ಪಿ.ಎಂ. ನಾಡಗೌಡ 


ಮೈಸೂರು ರಾಜದ ನಾಲ್ಕನೆಯ ಪಂಚವಾರ್ಷಿಕ ಯೋಜನೆಯ 
ಕರಡು ಪರಿಶೀಲನೆ 1966 
ಶ್ರೀ ಪಿ.ಎಂ. ನಾಡಗೌಡ (ಸ್ಥಾನೀಯ ಪ್ರಾಧಿಕಾರಿ ಕ್ಷೇತ)- 


ಈಗ ಮಹತ್ವದ ವಿಷಯ ಚರ್ಚಿಯಾಗುತ್ತಾ ಇದೆ. 500 ಕೋಟಿ ರೂಪಾಯಿಗಳನ್ನು 
ಮುಂದಿನ ಐದು ವರ್ಷದಲ್ಲಿ ಯಾವ ರೀತಿಯಿಂದ ಖಚ್ಚು ಮಾಡುತ್ತಾ ಇದ್ದೇವೆ ಎಂಬುದರ 
ಪೂರ್ಣವಾದ ಮಾಹಿತಿಯನ್ನು ಸರ್ಕಾರದವರು ನಮಗೆ ಕೊಟ್ಟಿದ್ದಾರೆ. ಈ ಧ್ಯೇಯ 
ಧೋರಣೆಗನುಸಾರವಾಗಿ ಈ ಯೋಜನೆ ಯ ಸ್ಟಿಯಾಗಿ ಫಲಕಾರಿಯಾಗಬೇಕಾದರೆ 
ಮುಖ್ಯವಾಗಿ ಮೂರು ನುಲ್ಕು ವಿಷಯಗಳನ್ನು ಸರ್ಕಾರದವರು ವಿಚಾರ ಮಾಡಬೇಕಾಗುತ್ತದೆ. 
ಮೊದಲನೆಯದು, ನಮ್ಮರಾಜ್ಯದಲ್ಲಿ ಜಿಲ್ಲೆಗಳು, ತಾಲ್ಲೂಕುಗಳು ಬೇರೆ ಬೇರೆ ಪ್ರಮಾಣದ 
ಜನಸಂಖ್ಯೆಯ ಮೇಲೆ ಇದ್ದ ಮೂಲಕ ಈ ಯೋಜನೆಗಳು ಯಶಸ್ವಿಯಾಗಿ ಅದರ ಪ್ರತಿಫಲ 
ಜನಗಳಿಗೆ ಸಿಕ್ಕುತ್ತಿಲ್ಲ ಎಂದು ತಜ್ಞರು ಹೇಳುತ್ತಾ ಇದ್ದಾರೆ. 


ಶ್ರೀಮಾನ್‌ ಪಿ.ಜಿ. ಮಹಾಲನೋಬಿಸ್‌ ಅವರು ಮೈಸೂರು ರಾಜ್ಯದಲ್ಲಿ ಸಣ್ಣ 
ಸಣ್ಣ ಡಿಸ್ಟಿಕ್ಸೆಗಳು ಇದ್ದು, ಧಾರವಾಡ ಬಿಜಾಪುರ, ಬೆಳಗಾವಿ ಇವುಗಳು ಬಹಳ ದೊಡ್ಡ 
ದೊಡ್ಡ ಡಿಸ್ಟಿಕ್ಟ್‌ ಗಳಾಗಿರುವುದರಿಂದ ಒಂದೇ ಸಮನಾಗಿರತಕ್ಕ ಜಿಲ್ಲೆಗಳಾಗಿರುವಂತೆ ಜಿಲ್ಲೆಗಳನ್ನು 
ಪುನರ್‌ ವಿಂಗಡಣೆ ಮಾಡಿದರೆ ಯೋಜನೆ ಯಶಸ್ವಿಯಾಗಿ ಅದರ ಪ್ರತಿಫಲ ಜನರಿಗೆ 
ಸಿಕ್ಕುತ್ತದೆ. ಅದನ್ನು ಸರ್ಕಾರದವರು ಯೋಚನೆ ಮಾಡಬೇಕೆಂದು ಸಲಹೆ ಕೊಟ್ಟಿದ್ದು ಸರ್ಕಾರಕ್ಕೆ 
ಗೊತ್ತಿದೆ. ಮಹಾಲ ನೋಬಿಸ್‌ ಅವರು ರಾಜ್ಯದಲ್ಲಿ ಒಂದು ಸ್ಮಾಂಪಲ್‌ ಸರ್ವೆ ಮಾಡಿ 
ನಂತರ ಅವರ ಒಂದು ವರದಿಯನ್ನು ಕೊಟ್ಟಿದ್ದಾರೆ. ಅದರಲ್ಲಿ 19 ಜಿಲ್ಲೆಗಳನ್ನು ಒಡೆದು 21 
ಜಿಲ್ಲೆಗಳನ್ನಾಗಿ ಯಾವ ಯಾವ ರೀತಿ ಮಾಡಬೇಕೆಂದು ಬಹಳ ವಿಸ್ತಾರವಾಗಿ ಹೇಳಿದ್ದಾರೆ. 


ಅವರ ಮುಖ್ಯ ಉದ್ದೇಶ ಏನೆಂದರೆ, ಒಂದೇ ರೀತಿಯ ಸಮಸ್ಯೆಗಳು ಯಾವ 
ಯಾವ ಪ್ರದೇಶದಲ್ಲಿವೆ ಅವುಗಳೆಲ್ಲಾ ಒಂದು ಕಡೆ ಇರಬೇಕು, ಮಲೆನಾಡು ಒಂದು 
ಭಾಗವಾಗಿರಬೇಕು. ಬಯಲು ಸೀಮೆಗೆ ಸಂಬಂಧಪಟ್ಟ ಪ್ರದೇಶಗಳೆಲ್ಲಾ ಬಯಲು 
ಸೀಮೆಯಲ್ಲಿರಬೇಕು ಎಂಬುದಾಗಿತ್ತು. Administrative viability ಇರಬೇಕು. 
Unmanagable ಆಗಿರಬಾರದು, ಈ ರೀತಿ ಮೂರು ನಾಲ್ಕು ವಿಷಯಗಳನ್ನು 
ಗಮನದಲ್ಲಿಟ್ಟುಕೊಂಡು ಸಲಹೆಮಾಡಿದ್ದಾರೆ. ಅವರ ವರದಿಯನ್ನು ಶೀಘ್ರವಾಗಿ ಇಂಪ್ಲಿಮೆಂಟ್‌ 
ಮಾಡಿದರೆ ಮುಂದೆ ಯೋಜನೆ ಯಶಸ್ವಿಯಾಗಿ ನಡೆಯುತ್ತದೆ ಎಂದು ನನಗೆ ಅನಿಸುತ್ತದೆ. 

ಜಿಲ್ಲೆಗಳನ್ನು ಪುನರ್‌ ವಿಂಗಡಣೆ ಮಾಡಿ, ದಾವಣಗೆರೆ ಮತ್ತು ಬಾಗಲಕೋಟೆ 
ಎರಡು ಜಿಲ್ಲೆಗಳಾಗಿ ಮಾಡಬೇಕೆಂದು ಹೇಳುತ್ತೇನೆ, ಇದರಿಂದ ಈ ಯೋಜನೆಯ 
ಪ್ರತಿಫಲವನ್ನು ಕೂಡ ಜನಗಳು ಹೆಚ್ಚಾಗಿ ಪಡೆಯಲಿಕ್ಕೆ ಸಾಧ್ಯವಾಗುತ್ತದೆ. ಇದು ಒಂದನ್ನು 


ಪ್ರತಿಭಾವಂತ ಸಂಸದೀಯ ಹಟು 67 


ಸರ್ಕಾರದವರು ಶೀಘ್ರವಾಗಿ ವಿಚಾರ ಮಾಡಬೇಕು. ನಾಲ್ಕನೇ ಪಂಚವಾರ್ಷಿಕ ಯೋಜನೆಯನ್ನು 
ಅಮಲಿನಲ್ಲಿ ತರುವಾಗ ಇಲ್ಲಿ ಹೇಳಿರತಕ್ಕ 500 ಕೋಟಿ ರೂಪಾಯಿಗಳ ಉಪಯೋಗ 
ಏನಿದೆ ಇದ್ದುಆ ಪುನರ್ವಿಂಗಡಣೆ ಮಾಡಿದ ಮೇಲೆ ಇನ್ನು ಹೆಚ್ಚಿನ ಉಪಯೋಗವನ್ನು 
ಉಂಟು ಮಾಡುತದೆ, ಚೆನ್ನಾಗಿ ಯಶಸ್ವಿಯಾಗುತ್ತದೆ ಎಂದು ಹೇಳುತ್ತೇನೆ. 


ಇನ್ನು ಎರಡನೆಯದಾಗಿ ಶ್ರೀ ಮೊರಾರ್ಜಿಯವರ ನೇತೃತ್ವದಲ್ಲಿ ಇಂಡಿಯಾ 
ಸರ್ಕಾರದವರು ಒಂದು ಆಡಳಿತ ಸುಧಾರಣಾ ಸಮಿತಿಯನ್ನು ನೇಮಿಸಿದ್ದಾರೆ. ಅದು 
ಅವಶ್ಯಕವಾಗಿ ಮಾಡುವ ಮಾತು. ಇಲ್ಲಿಗೆ ನಮಲ್ಲಿ ಐದು ಪಂಚವಾರ್ಷಿಕ ಯೋಜನೆಗಳಾದರೂ 
ಸರ್ಕಾರಿ ಅಧಿಕಾರಿಗಳ ಧ್ಯೇಯ ಧೋರಣೆಗಳು ಪರಿವರ್ತನೆಯಾಗದಿರುವ ಕಾರಣ 
ಸರ್ಕಾರದವರು ಎಷ್ಟೇ ಹಣ ಖರ್ಚು ಮಾಡಿದರೂ ಜನರಿಗೆ ಅದರ ಪ್ರತಿಫಲ ಕಂಡು 
ಬರುತ್ತಿಲ್ಲ ಇದಕ್ಕೆ ಮುಖ್ಯವಾದ ಕಾರಣ ಆಡಳಿತ ನಡೆಸತಕ್ಕ ಜನರು ಆಗತಕ್ಕ ಕೆಲಸಗಳಿಗೆ 
ಅಲ್ಲಸಲ್ಲದ ಅಡ್ಡಿಗಳನ್ನು ತಂದೊಡ್ಡುತಿದ್ದಾರೆ. ಈ ಕಾರಣದಿಂದ ಸರ್ವಿಸಿನಲ್ಲಿರತಕ್ಕ ಜನರ 
ಭಾವನೆಗಳು ಬದಲಾವಣೆಯಾಗಬೇಕೆಂದು ಹೇಳುತ್ತಿದ್ದೇನೆ. 


ಇನ್ನೂ ನನ್ನ ಮೂರನೆಯ ಸಲಹೆ ಏನೆಂದರೆ ಸರ್ಕಾರದವರು ಜನರನ್ನು ನೌಕರಿಗೆ 
ಭರ್ತಿ ಮಾಡಿಕೊಳ್ಳುವ ವಿಚಾರದಲ್ಲಿ ಹಾಲಿ ಇರತಕ್ಕ ಅಮಲು ಬದಲಾವಣೆಯಾಗಬೇಕು. 
ಈ ದಿವಸ ಪಬ್ಬಿಕ್‌ ಸರ್ವಿಸ್‌ ಕಮಿಷನ್ನಿನವರು ಅಭ್ಯರ್ಥಿಗಳನ್ನು ನೇಮಕ ಮಾಡಿದ್ದಾರೆ. 
ಆದರೆ ಹಾಗೆ ಅವರು ಜನರನ್ನೂ ನೇಮಕ ಮಾಡಿಕೊಳ್ಳುವಾಗ ಯೋಗ್ಯರಾದ ಜನರನ್ನು 
ಅವರು ಆರಿಸಿ ನೋಡಿ ನೇಮಕ ಮಾಡುವುದಿಲ್ಲ. ನಾನು ಈ ವಿಚಾರವನ್ನು ಏತಕ್ಕೆ ಹೇಳುತ್ತೇನೆ 
ಎಂದರೆ, ಯಾವ ಯಾವ ಕೆಲಸಕ್ಕೆ ಯಾರಾರು ಯೋಗ್ಯರೆಂಬುದನ್ನು ನೋಡಿ ಅವರಿಗೆ 
ಸೂಕ್ತ ಪರೀಕ್ಷೆಗಳನ್ನು ನಡೆಸಿ ಅವರನ್ನು ನೇಮಕ ಮಾಡಿಕೊಳ್ಳುವುದು ಉಚಿತವೆಂದು 
ಹೇಳುತ್ತೇನೆ. 


ಈ ಹುದ್ದೆಗಳಿಗೆ ಜನೆರನ್ನು ನೇಮಕ ಮಾಡಿಕೊಳ್ಳುವಾಗ ಪ್ರಾಮಾಣಿಕರಾದವರಿಗೆ 
ಪ್ರಾಶಸ್ಟಕೊಡಬೇಕು. ಆದರೆ ಇಲ್ಲಿಯವರೆಗೂ ಸರ್ಕಾರ ಒಕ್ಕಲುತನಕ್ಕೆ ಹೆಚ್ಚಿನ ಗಮನಕೊಟ್ಟಿದೆ. 
ಆದರೆ ನೀರಾವರಿ ಯೋಜನೆಗಳಲ್ಲಿ ಮೇಜರ್‌ ಮತ್ತು ಮೈನರ್‌ ಇರಿಗೇಷನ್‌ ಬಾಬಿಗೆ 
ಹಾಗೂ ಮೀಡಿಯಂ ಪ್ರಾಜೆಕ್ಟ್‌ ಗಳಿಗೆ ವರ್ಷಕ್ಕೆ ಕೇವಲ ಐದು ಕೋಟಿ ರೂಪಾಯಿಗಳನ್ನು 
ಒದಗಿಸಿರತಕ್ಕದ್ದು ಏತಕ್ಕೂ ಸಾಲದು. ಹಾಗೇ ಅಪ್ಪರ್‌ ಕೃಷ್ಣ ಯೋಜನೆಯಲ್ಲಿ ದೊಡ್ಡ 
ದೊಡ್ಡದಾದ ಮಲಪ್ರಭ ಮತ್ತು ಘಟಪ್ರಭಾ ಇಂಥವುಗಳೆಲ್ಲಾ ಸೇರಿರುವುದರಿಂದ ಇದಕ್ಕೆ 
ಒದಗಿಸಿರತಕ್ಕೆ ಹಣ ಏತಕ್ಕೂ ಸಾಲದು. ಇವುಗಳಿಗೆ ನಮ್ಮಸರ್ಕಾರದವರು ಇನ್ನೂ ಹೆಚ್ಚಿನ 
ಪ್ರಾಶಸ್ಯ ಕೊಡಬೇಕು. ಅಂದರೆ ಆಂಧ್ರದಲ್ಲಿ ಅವರು ಆ ನಾಗಾರ್ಜುನ ಸಾಗರಕ್ಕೆ ಎಷ್ಟು 
ಪ್ರಾಶಸ್ಯಕೊಟ್ಟರೋ ಅಷ್ಟನ್ನೂ ಇಲ್ಲಿಯೂ ಕೊಟ್ಟು ಆ ಕೆಲಸವನ್ನು ಹಗಲೂ ರಾತ್ರಿ ಎಂಬುದನ್ನೂ 
ನೊಡದೆ ಪೂರ್ಣಗೊಳಿಸಬೇಕು. ನಮ್ಮ ನಾಯಕರಾದ ಶ್ರೀಮಾನ್‌ ನಿಜಲಿಂಗಪ್ಪನವರು 


68 ಪಿ.ಎಂ. ನಾಡಗೌಡ 


ಕೇಂದ್ರದಿಂದ ಇದಕ್ಕೆ ಹೆಚ್ಚನ ಹಣ ಪಡೆಯಲು ನಾವು ಅವರಿಗೆ ಏನು ಬೇಕಾದ ಬೆಂಬಲ 
ನೀಡುವುದಕ್ಕೆ ಸಿದ್ಧರಾಗಿದ್ದೇವೆ. ಕೇಂದ್ರದವರು ಪೂರ್ಣ ಸಹಕಾರ ಇದಕ್ಕಿ ಅತ್ಯಗತ್ಯ. 

ಇನ್ನು ಸಣ್ಣ ನೀರಾವರಿ ಕೆಲಸಗಳ ಬಗ್ಗೆ ಸರ್ಕಾರದವರು ಕೋಟ್ಯಾಂತರ 
ರೂಪಾಯಿಗಳನ್ನು ವೆಚ್ಚ ಮಾಡಿದ್ದಾರೆ. ಆದರೆ ನಮ್ಮ ರಾಜ್ಯದಲ್ಲಿ ಸಣ್ಣ ನೀರಾವರಿ 
ಕಾಮಗಾರಿಗಳಿಗೆ ಇತರ ರಾಜ್ಯಗಳಿಗಿಂತಲೂ ಹೆಚ್ಚಿನ ಅನುಕೂಲ ಇರುವುದರಿಂದ ಇಲ್ಲಿ 
ಹೆಚ್ಚಿನ ಸಾಧನೆಯಾಗಿದೆ. ಇದೇ ರೀತಿ ಸರ್ಕಾರದವರು ದೊಡ್ಡ ನೀರಾವರಿ ಯೋಜನೆಗಳ 
ಬಗ್ಗೆಯೂ ಹೆಚ್ಚಿನ ಆಸಕ್ತಿಯನ್ನು ವಹಿಸಬೇಕೆಂದು ಹೇಳುತ್ತೇನೆ. 


ಇನ್ನು ಶಿಕ್ಷಣದ ವಿಚಾರಕ್ಕೆ ಬಂದರೆ ಇದು ಒಂದು ಇಂಬ್ಕಾಲೆನ್ನಿನಿಂದ ನಡೆಯುತಿದೆ. 
ಎಂದು ನನಗನ್ನಿಸುತ್ತದೆ. ಈ ದಿವಸ ವಿದ್ಯಾರ್ಥಿಗಳ ತಂದೆ ತಾಯಿಗಳೂ ಕೂಡ ಅವರ 
ಹುಡುಗನಿಗೆ ಎಷ್ಟು ಸಾವಿರ ರೂಪಾಯಿಗಳು ಬೇಕಾದರೂ ಅವನ ಯೋಗ್ಯತೆ ಏನು 
ಎಂಬುದನ್ನು ಆಲೋಚನೆ ಮಾಡದೆ ಎಲ್ಲದನ್ನು ತಾಂತ್ರಿಕ ಮತ್ತು ಮೆಡಿಕಲ್‌ ಜಾಬುಗಳಿಗೇ 
ಸೇರಿಸಬೇಕೆಂಬ ಹುಚ್ಚಾಟ ಜಾಸ್ತಿ ಯಾಗುತ್ತಿದೆ. 

ಜನರಲ್ಲಿ ಹೀಗೆ ಹುಡುಗನಿಗೆ ತಕ್ಕ ವಿದ್ಯೆಯನ್ನು ಕೊಡದೆ ತಮಗೆ ಬೇಕಾದ 
ವಿಡ್ಯೆಯನ್ನೆೇ ಕೇಳುತ್ತಾ ಹೋದರೆ ಕೊನೆಗೆ ಆ ಶಿಕ್ಷಣಕ್ಕೆ ಇರತಕ್ಕ ಗೌರವ ಹೋಗಬಹುದೇನೋ 
ಎಂದು ನನಗನಿಸುತಿದೆ. ಹುಡುಗರ ಮೆರಿಟ್ಟನ್ನು ನೋಡಿ ಅದಕ್ಕೆ ತಕ್ಕಂತೆ ವಿದ್ಯಾಭ್ಯಾಸ 
ಮಾಡಿಸಬೇಕು. ಈಗಾಗಲೇ ನಮಲ್ಲಿ 15-20 ಟೆಕಿಕಲ್‌ ಇನ್‌ಸ್ಟಿಟ್ಯೂಷನ್‌ ಗಳಿವೆ. ಈ 
ದಿವಸ ಟೆಕ್ತಿಕಲ್‌ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾದವರೂ ನಿರುದ್ಯೋಗಿಗಳಾಗಿದ್ದಾರೆ. ಇದನ್ನು 
ಅವರು ಮುಖ್ಯವಾಗಿ ಗಮನಿಸಬೇಕು. ಆದರೆ ನನಗೆ ಹೇಳತಕ್ಕ ವಿಷಯ ಬಹಳವಿದ್ದಾಗ್ಕೂ 
ವೇಳೆಯಾದ್ದರಿಂದ ಅಧ್ಯಕ್ಷರಿಗೆ ವಂದಿಸಿ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. 


ಪ್ರತಿಭಾವಂತ ನಂಸದೀಯ ಹಟು 69 


ರಾಜ್ಯಪಾಲರ ಭಾಷಣಕ್ಕೆ ವಂದನೆ-1960 


ಶ್ರೀ ಪಿ.ಎಂ. ನಾಡಗೌಡ (ನ್ಥಾನೀಯ ಪ್ರಾಧಿಕಾರೀ ಕ್ಷೇತ್ರ: ಈವರೆಗೆ ಮಾನ್ಯ 
ಸದಸ್ಯರುಗಳು ಹೇಳಿದ ಮಾತುಗಳನ್ನು ಕೇಳಿದ ಮೇಲೆ ನಾನು ಒಂದು ವಿಚಾರವನ್ನು ಈಗ 
ತಮ್ಮ ಮುಂದೆ ಇಡಬೇಕೆಂದಿಚ್ಚಿಸಿದ್ದೇನೆ. ರಾಜ್ಯ ಪಾಲರ ಭಾಷಣದಲ್ಲಿ ನಮ್ಮ ಸರ್ಕಾರ 
ಒಂದು ವರ್ಷದಲ್ಲಿನ ಏನೇನು ಕೆಲಸಗಳನ್ನು ಸಾಧಿಸಿ ಪೂರ್ತಿ ಮಾಡಿದೆ ಎಂಬುದು ನಮಗೆ 
ಈ ಭಾಷಣದಲ್ಲಿ ಕಂಡು ಬರುತ್ತಿದೆ. ಅದಕ್ಕಾಗಿ ನಾನು ನಮ್ಮ ಸರ್ಕಾರದವರಿಗೆ 
ವಂದನೆಗಳನ್ನರ್ಪಿಸಲೇಬೇಕಾಗಿದೆ. ರಾಜ್ಯಪಾಲರು ತಮ್ಮಭಾಷಣದಲ್ಲಿ ಎಷ್ಟೊ ವಿಷಯಗಳನ್ನು 
ಪ್ರಸ್ತಾಪಿಸಿರುತ್ತಾರೆ. ಮಾನ್ಯ ಸದಸ್ಯರೂ ಎಷ್ಟೇ ವಿಷಯಗಳನ್ನು ಎತ್ತಿದ್ದಾರೆ. ಆದರೆ ನಮಗೀಗ 
ಇವೆರಡರಲ್ಲಿ ಚೆನ್ನಾಗಿ ಕಂಡುಬರುತ್ತಿರುವ ಒಂದು ವಿಚಾರವೇನೆಂದರೆ ನಮ್ಮಕನ್ನಡ ರಾಜ್ಯಕ್ಕಿ 
ಸೇರಬೇಕಾಗಿದ್ದ ಕನ್ನಡ ಪ್ರದೇಶಕ್ಕೆ ಸರಕಾರದಲ್ಲಿ ಬೇರೆ ಬೇರೆ ಸದಸ್ಯರು ಬೇರೆ ಬೇರೆ 
ರೀತಿಯಲ್ಲಿ ಮಾತನಾಡಿದ್ದಾರೆ. 


ಆದರೆ ಈ ವಿಚಾರದಲ್ಲಿ ಮೈಸೂರು ರಾಜ್ಯ ಸರ್ಕಾರದವರು ತೆಗೆದುಕೊಂಡಿರತಕ್ಕ 
ನಿಲುವನ್ನು ನಾವು ಎಷ್ಟು ಪ್ರಶಂಸೆ ಮಾಡಿದರೂ ಕಡಿಮೆಯೆಂದೇ ಅನ್ನಿಸುತ್ತದೆ. ರಾಜ್ಯಗಳ 
ಪುನರ್ವಿಂಗಡಣೆಯ ಸಂಬಂಧದಲ್ಲಿಆ 5.ಔ.೦. ಅವರು ತಮ್ಮವರದಿಯಲ್ಲಿ ಇದಕ್ಕೊಂದು 
ತೀರ್ಮಾನವನ್ನು ಸೂಚಿಸಿದ್ದರೋ ಅದಕ್ಕನುಗುಣವಾಗಿ ಭಾರತ ಸರ್ಕಾರದವರು ಒಂದು 
ತೀರ್ಮಾನವನ್ನು ಮಾಡಿಬಿಟ್ಟಿದ್ದಾರೆ. ಈಗಾಗಲೇ ತೀರ್ಮಾನ ಮಾಡಿಬಿಟ್ಟಿರತಕ್ಕ ವಿಚಾರವನ್ನೇ 
ನೀವ ಪುನಃ ಪನಃ ಕೆಣಕುವುದಕ್ಕೆ ಹೋದರೆ ನಾವ ಬಹಳ ಸಂಕಟದಲ್ಲಿ ಬೀಳಬೇಕಾಗುವುದು. 


ಈ ದಿವಸ ಆ ಕಾಸರಗೋಡು ಬಿಜಾಪುರ ಜಿಲ್ಲೆಯ ಜತ್ತು ಈ ಭಾಗಗಳಲ್ಲಿ 
ಕರ್ನಾಟಕಕ್ಕೆ ಸೇರಬೇಕಾಗಿದೆ. ಆದರೂ ನಾವು ಆ ಬಗ್ಗೆ ದಾರಿತಪ್ಪಿ ಹೋಗುತ್ತಿಲ್ಲ. ಹೀಗಿರುವಾಗ 
ಮಹಾರಾಷ್ಟ್ರ ಏಕೀಕರಣ ಸಮಿತಿಯವರು ಈ ಗಡಿ ಪ್ರಶ್ನೆಯ ಬಗ್ಗೆ ಪುಂಡಾಟಿಕೆ 
ಮಾಡುತ್ತಿರುವದನ್ನು ನೋಡಿ ನಮ್ಮಸರ್ಕಾರ ಏನು ಒಂದು ನಿಲುವನ್ನು ತೆಗೆದುಕೊಂಡಿದೆಯೋ 
ಅದಕ್ಕೆ ನಾವೆಲ್ಲರೂ ಒಪ್ಪಿಕೊಳ್ಳಲೇಬೇಕು. ಆದಾಗ್ಲೂ ಅವರು ಹೀಗೆಲ್ಲ ಮಾಡುತ್ತಿರುವುದು 
ನಮಗೆಲ್ಲರಿಗೂ ಬಹಳ ಸಂಕಟಕರವಾದ ವಿಚಾರವಾಗಿ ಪರಿಣಮಿಸಿದೆ. 


ಆದರೆ ನಾವ ಈ ವಿಚಾರದಲ್ಲಿ ಪದೇ ಪದೇ ಹೀಗೆಲ್ಲ ಕೈಹಾಕುವುದಕ್ಕೆ ಹೋದರೆ 
ಮುಂದೆ ಏನು ಗತಿಯಾಗಬಹುದೆಂಬುದನ್ನು ನಾವೀಗಲೇ ಇದರಿಂದ ಕಾಣಬಹುದಾಗಿದೆ. 
ಈ ದಿವಸ ಬೆಳಗಾವನಲ್ಲಿ ಅಷ್ಟೊಂದು ಚಳುವಳಿ ನಡೆಯುತ್ತಿರುವಂತೆ ನಮ್ಮ ಕಣ್ಣಿಗೆ 
ಕಾಣಿಸಬಹುದು. ಆದರೆ ಅದರಲ್ಲಿ ಏನೂ ಸತ್ಯಾಂಶವಿಲ್ಲ. ಆ ಜನರು ದೂರ ಪ್ರದೇಶದಿಂದ 
ರೊಕ್ಕೆ ಕೊಟ್ಟು ಜನರನ್ನು ಸತ್ಯಾಗ್ರಹ ನಡೆಸಲು ತರುತ್ತಿದ್ದಾರೆ. ಈ ವಿಚಾರದಲ್ಲಿ 
ಶ್ರೀ ಚಂಪಾರವರೂ, ಶ್ರೀ ಬಾಲಕೃಷ್ಣರಾಯರೂ ಕೆಲವು ವಿಚಾರಗಳನ್ನು ಹೇಳಿದ್ದಾರೆ. ಆದರೆ 
ನನ್ನ ಅಭಿಪ್ರಾಯದಲ್ಲಿ ಈ ವಿಚಾರವನ್ನು ಸರ್ಕಾರಕ್ಕೇ ಬಿಟ್ಟು ಕೊಡುವುದು ಒಳ್ಳೆಯದೆಂದು 


70 ಪಿ.ವಿ೦. ನಾಡಗೌಡ 


ಕಾಣುತ್ತದೆ. ಆ ಕಾಸರಗೋಡು ಇತ್ಕಾದಿ ಅನೇಕ ಭಾಗಗಳು ನಮಗೆ ಸೇರಬೇಕಾದುದೇನೋ 
ನ್ಯಾಯವಾದುದೇ. ಆದರೆ ನಮ್ಮಸರ್ಕಾರ ಅವುಗಳನ್ನು ಬೇಕಿಲ್ಲವೆಂದೇನೂ ಹೇಳಿಲ್ಲ. ಈ 
ವಿಚಾರಗಳನ್ನು ಶಾಸನಸಭೆಗಳ ಮುಂದೆ ತಮ್ಮವರು ಒಬ್ಬರಿಗೆ ಈ ವಿಚಾರ ಸರಿಕಂಡರೆ 
ಇನ್ನೊಬ್ಬರಿಗೆ ಸರಿಕಾಣುವುದಿಲ್ಲ. 

ಈ ದಿವಸ ನಮ್ಮಸರ್ಕಾರದವರು ಪುಂಡಾಟಿಕೆ ನಡೆಸತಕ್ಕ ಜನರ ಬಗ್ಗೆ ಧಿರೋದಾತ್ತ 
ಕ್ರಮವನ್ನು ಕೈಗೊಂಡಿದ್ದಾರೆ; ಮತ್ತು ಈಗಾಗಲೇ ಕೇಂದ್ರ ಸರ್ಕಾರದವರೇನು ಈ 
ವಿಚಾರದಲ್ಲೊಂದು ಸಲಹೆ ಮಾಡಿದ್ದಾರೋ ಅದಕ್ಕನುಗುಣವಾಗಿ ನಡೆಯುತ್ತಿದ್ದಾರೆ. ಇದಕ್ಕಾಗಿ 
ಅವರಿಗೆ ನಮ್ಮವಂದನೆಗಳನ್ನರ್ಪಿಸುತ್ತೇನೆ. ಗಡಿ ಪ್ರಶ್ನೆಯ ಸಂಬಂಧದಲ್ಲಿ ಮೈಸೂರು ಸರ್ಕಾರ 
ಏನೊಂದು ನಿಲುವನ್ನು ತೆಗೆದುಕೊಂಡಿದೆಯೋ ಅದು ಪ್ರಶಂಸನೀಯವಾದುದು. ಅವರ 
ನಿಲುವು ಧೀರೋದತ್ತವಾಗಿದೆ. ಈ ನಿಲುವು ಸಡಿಲವಾಗಬಾರದೆಂದು ವಿನಂತಿ 
ಮಾಡಿಕೊಳ್ಳುತ್ತೇನೆ. 

ಮಾನ್ಯ ರಾಜ್ಯಪಾಲರು ಭಾಷಣದಲ್ಲಿ ಎಲ್ಲ ವಿಷಯಗಳನ್ನು ಚರ್ಚಿ ಮಾಡಿದ್ದಾರೆ. 
ಒಂದು ವಿಚಾರವನ್ನು ಮಾತ್ರ ನಾನು ರಾಜ್ಯ ಸರ್ಕಾರಕ್ಕೆ ಸೂಚನೆ ಮಾಡುತ್ತಿದ್ದೇನೆ. ರಾಷ್ಟ್ರೀಕರಣ 
ಮಾಡುವುದು ಯೋಗ್ಯವೆಂಬ ತತ್ವವನ್ನು ಒಪ್ಪಿಕೊಂಡ ಮೇಲೆ ಇಡೀ ಮೈಸೂರು ರಾಜ್ಕದಲ್ಲಿ 
ಸಾರಿಗೆಯ ವಿಚಾರದಲ್ಲಿ ರಾಷ್ಟ್ರೀಕರಣವಾಗಬೇಕು. ಇದರಿಂದ ದಕ್ಷತೆ ಹೆಚ್ಚಾಗಿ, ಜನತೆಗೆ 
ವಾಹನಗಳ ಸೌಕರ್ಯ ಹೆಚ್ಚಾಗುತ್ತದೆ. 


ಶ್ರೀ ರುಮಾಲೆ ಚೆನ್ನಬಸವಚಯ್ಯ. ರಗಃಗಂrm rats ವಿಚಾರವಾಗಿ 
ಹೇಳುವುದಾದರೆ, ಇತರ ಕಡೆ ಕಡಿಮೆ ಇರುವ ದರಗಳನ್ನು ಅಂಗೀಕರಿಸದೆ ಬೊಂಬಾಯಿ 
ಕರ್ನಾಟಕದಲ್ಲಿರುವ ಹೆಚ್ಚನ ದರಗಳನ್ನೇ ಜಾರಿಗೆ ತಂದಿದ್ದಾರೆ. 

ಶ್ರೀ ಕೆ.ಎಫ್‌. ಪಾಟೀಲ್‌ : ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದೀರಿ. ಉತ್ತರ 
ಕೊಡುವ ತನಕ ತಡೆಯಬೇಕು. 

ಶ್ರೀ ಪಿ.ಎಂ. ನಾಡಗೌಡ : ರಾಷ್ಟ್ರೀಕರಣ ಪೂರ್ತಿಯಾಗಿ ಮಾಡಬೇಕೆಂದು 
ವಿನಂತಿ ಮಾಡಿಕೊಂಡು ರಗಿಂrM rates ಮಾಡಿರುವುದಕ್ಕಾಗಿ ಜನತೆ 
ವಂದನೆಗಳನ್ನರ್ಪಿಸುತ್ತದೆಂದು ಹೇಳುತ್ತೇನೆ. ಹೊಸ ಮೈಸೂರು ರಾಜ್ಯವಾದ ಮೂರು ವರ್ಷಗಳ 
ತನಕ UಗಗಂrM rates ಬರಲಿಲ್ಲ. ಇದರಿಂದ ರಾಜ್ಯದ ಆಡಳಿತದ ಮೇಲೆ 
ಪರಿಣಾಮವಾಗುತ್ತಿತ್ತು. ಇವೊತ್ತಿನ ದಿವಸ ಸರ್ಕಾರ ಈ ಕಾರ್ಯವನ್ನು ತೀವ್ರಗತಿಯಿಂದ 
ಮಾಡಿದುದಕ್ಕಾಗಿ ನಮ್ಮಜನತೆ ಅವರನ್ನು ವಂದಿಸುತ್ತದೆ. 


ಶ್ರೀ ಕೆಎಫ್‌. ಪಾಟೀಲ್‌ :. 1958ರಲ್ಲಿಯೇ Uಗಗಂrm ratೀs ಮಾಡಬೇಕೆಂದು 
ನಿರ್ಣಯವಾಗಿದ್ದುದನ್ನು ಕಾರ್ಯರೂಪಕ್ಕೆ ತಂದಿದ್ದೇವೆ. 


ಪ್ರತಿಭಾವಂತ ಸಂಸದೀಯ ಪಟು 71 


ಶ್ರೀ ರುಮಾಲೆ ಚೆನ್ನಬಸವಯ್ಮ :: ನಮ್ಮಕಡೆ ಮೋಟು ಬಾಲದ ನರಿಯ 
ಕಥೆಯನ್ನು ಹೇಳುತ್ತಾರೆ. ಆ ರೀತಿಯಾಗಿದೆ. 


ಶ್ರೀ ಕೆ.ಎಫ್‌. ಪಾಟೀಲ್‌ : ಮಾನ್ಯ ಸದಸ್ಯರ ದೃಷ್ಟಿಯಲ್ಲಿ ಹಾಗೆ ಕಾಣಬಹುದು. 
ಆದರೆ ರಾಜ್ಯದಲ್ಲಿ ಒಬ್ಬರಿಗೆ ಹೆಚ್ಚು ದರ ಹಾಕಿ ಮತ್ತೊಬ್ಬರಿಗೆ ಕಡಿಮೆ ದರ ಹಾಕುವುದು 
ಸರಿಯಲ್ಲ. 

ಶ್ರೀ ಪಿ.ಎಂ. ನಾಡಗೌಡ : ಈಗ ಮಾಡಿರುವ ದರಗಳನ್ನು ಸರ್ಕಾರ ಪುನರ್ವಿಮರ್ಶೆ 
ಮಾಡಬಹುದು. ಆದರೆ ರಾಷ್ಟ್ರೀಕರಣ ಮಾತ್ರ ಪೂರ್ತಿಯಾಗಿ ಆಗಿ ಎಲ್ಲ ಕಡೆಗೂ 
ವಿಸರಿಸಲ್ಲಡಬೇಕು ಎಂದು ಸೂಚನೆ ಮಾಡುತ್ತೇನೆ. 


ಘಟಪ್ರಭಾ ಯೋಜನೆಯ ಕೆಲಸ ಬಹಳ ವಿಳಂಬವಾಗಿದೆ. ಈ ಯೋಜನೆಯು 
ಪೂರ್ತಿಯಾಬರೆ ಬರಗಾಲ ಪೀಡಿತ ಪ್ರದೇಶಗಳಿಗೆ ಉಪಯೋಗವಾಗುತ್ತದೆ. ಈ ಕೆಲಸಕ್ಕೆ 
ಹೆಚ್ಚು ಪ್ರಾಶಸ್ಕಕೊಟ್ಟು ತೀವ್ರಗತಿಯಿಂದ ಮುಗಿಸಬೇಕು. ಬರಗಾಲ ಪೀಡಿತ ಪ್ರದೇಶಗಳಿಗೆ 
ಸಂಬಂಧಿಸಿದಂತೆ ಕೆಲಸ ಮಾಡಲು ಒಂದು Statutory committee ಮಾಡಬೇಕೆಂದು 
ಹಿಂದಿನ ಬಡ್ಜೆಟ್‌ ಅಧಿವೇಶನದಲ್ಲಿ ತಿಳಿಸಿದ್ದೆ. ಅಸೆಂಬ್ಲಿಯಲ್ಲೂ ಇಂಥ ಕೂಗು ಇದೆ. 
ರೆವಿನ್ಯೂ ಮಂತ್ರಿಗಳು ಕಮಿಟಿಯನ್ನು ಮಾಡುವುದಕ್ಕೆ ಬರುತ್ತದೆಂದು ಹೇಳಿದರು. ಇನ್ನೂ 
ಆಗಿಲ್ಲ. ಬರಗಾಲ ಪೀಡಿತ ಜಿಲ್ಲೆಗಳಿಗಾಗಿ ಕ್ರಮಬದ್ಧವಾದ ಒಂದು ಯೋಜನೆ 
ತಯಾರಾಗಬೇಕು ಮತ್ತು ಎಲ್ಲಿ ಬರಗಾಲ ಬರುತ್ತದೆಯೋ ಅಲ್ಲಿ ಅಮಲ್‌ ಭಜಾವಣೆಗೆ 
ತರುವುದಕ್ಕೆ ತಯಾರಿರಬೇಕು ಎಂದು ಸೂಚನೆ ಮಾಡುತ್ತೇನೆ. 

ಬರಗಾಲ ಪೀಡಿತ ಪ್ರದೇಶಗಳಿಗೆ ಪ್ರಾಶಸ್ಥವನ್ನು ಕೊಟ್ಟು ಎಲ್ಲ ಯೋಜನೆಗಳನ್ನು 
ಕ್ರಮಬದ್ಧವಾಗಿ ತೆಗೆದುಕೊಳ್ಳಬೇಕು. ಇಲ್ಲದೆ ಇದ್ದರೆ ಬರಗಾಲ ಪೀಡಿತ ಜಿಲ್ಲೆಗಳಿಗೆ 
ತೊಂದರೆಯಾಗುತ್ತದೆ. ಸರ್ಕಾರದವರು ಇಂಥ ಪರಿಸ್ಥಿತಿ ಬರಬಾರದೆಂದು ಲಕ್ಸಾಂತರ 
ರೂಪಾಯಿ ರೊಕ್ಕವನ್ನು ಬಿಜಾಪರ, ಚಿತ್ರದುರ್ಗ ಮುಂತಾದ ಬರಗಾಲ ಪೀಡಿತ ಜಿಲ್ಲೆಗಳಿಗಾಗಿ 
ಖರ್ಚು ಮಾಡುತಿದ್ದಾರೆ. ಶಾಸ್ತ್ರೀಯ ದೃಷ್ಟಿಯಿಂದ ಕ್ರಮಬದ್ಧವಾದ ರೀತಿಯಲ್ಲಿ ಕೆಲಸ 
ಮಾಡಲಿಕ್ಕೆ ಕಮಿಟಿ ಇರಬೇಕು ಎಂದು ರಾಜ್ಯ ಸರ್ಕಾರಕ್ಕೆ ವಿನಂತಿ ಮಾಡಿಕೊಳ್ಳುತ್ತೇನೆ. 


ಎರಡನೆಯ ಪಂಚವಾರ್ಷಿಕ ಯೋಜನೆ ಮುಗಿದು ಮೂರನೆಯ ಪಂಚಿವಾರ್ಷಿಕೆ 
ಯೋಜನೆಯತಳಹದಿಗಳು ಆಗುತಿವೆ. ಈ ಸಂದರ್ಭದಲ್ಲಿ ಒಂದು ಮಾತನ್ನು ಸರ್ಕಾರದ 
ಮುಂದೆ ಇಟ್ಟರೆ ತಪ್ಪಾಗುವುದಿಲ್ಲವೆಂದು ನನ್ನ ಭಾವನೆ. ರಾಜ್ಯ ಸರ್ಕಾರಗಳ ವಿಚಾರ ಮಾತ್ರ 
ಇದೆ. ಕೇಂದ್ರ ಸರ್ಕಾರದಿಂದ ಎಷ್ಟು ಯೋಜನೆಗಳು ಆಗುತ್ತವೆಯೋ ಅವುಗಳಲ್ಲಿ ಮೈಸೂರು 
ಪ್ರದೇಶಕ್ಕೆ ಒಂದು ಬಂದಿಲ್ಲ, ಮೈಸೂರು ರಾಜ್ಯಕ್ಕೆ, ರೈಲ್ವೆ ಲೈನ್‌ ಹಾಕುವ ಒಂದು ಸಲಹೆಯೂ 
ಇಲ್ಲ 


72 } ಪಿ.ಎಂ. ನಾಡಗೌಡ 


ನಮ್ಮರಾಜ್ಯ ಸರ್ಕಾರದವರು ಇದನ್ನು ಕೂಲಂಕಷವಾಗಿ ವಿಚಾರಮಾಡಬೇಕು. 
ಕೋಟಿಗಟ್ಟಲೆ ರೊಕ್ಕವನ್ನು ರೈಲ್ವೆ ಇಲಾಖೆಗಾಗಿ ಖರ್ಚು ಮಾಡಿದರೂ. ಫಲವತ್ತಾದ ಭೂಮಿ 
ಮತ್ತು ದೊಡ್ಡ ದೊಡ್ಡ ಬಂದರುಗಳಿರುವ ನಮ್ಮರಾಜ್ಯದ ವಿಷಯದಲ್ಲಿ ಕೇಂದ್ರದವರು 
ಗಮನ ಕೊಡಲಿಲ್ಲವೆನ್ನುವುದು ನನಗೆ ದುಃಖದ ಮಾತು ಎಂದು ಹೇಳುತ್ತೇನೆ. ಕಾರವಾರ 
ಬಂದರು ಇದೆ, ಫಲವತ್ತಾದ ಭೂಮಿ ಇದೆ. ನಮ್ಮಲಅರಣ್ಯವನ್ನು ಅಭಿವೃದ್ದಿ ಮಾಡಿದರೆ 
ಎಷ್ಟೋ ಒಳ್ಳೆಯದಾಗುತ್ತದೆ. ಇದಕ್ಕೆ ರೈಲ್ವೆ ಮಾರ್ಗ ಅವಶ್ಯಕವಾಗಿದೆ ಇದಕ್ಕೆ ರಾಜ್ಯ ಸರ್ಕಾರ 
ಗಮನಕೊಡಬೇಕು. 

ಕೇಂದ್ರ ಸರ್ಕಾರದಿಂದ ಏನೇನು ದೊಡ್ಡ ದೊಡ್ಡ ಯೋಜನೆಗಳು ಬರುತ್ತವೆ. 
ಅವಗಳನ್ನು ರಾಜ್ಯದ ಬೇರೆ ಬೇರೆ ಪ್ರದೇಶಗಳಿಗೆ ಕೊಡುವದು ಅವಶ್ಯವೆಂದು ಸೂಚಿಸುತ್ತೇನೆ. 
ಕೇಂದ್ರ ಸರ್ಕಾರದಿಂದ ನಮಗೆ ದೊಡ್ಡ ಕೈಗಾರಿಕೆಗಳ ಸ್ಥಾಪನೆಗೆ ಸಹಾಯ ದೊರೆಯಲು 
ಪ್ರಯತ್ನ ಮಾಡಬೇಕೆಂದು ಏನಂತಿ ಮಾಣಕೊಳ್ಳುತ್ತೇನೆ. 


ಮೈಸೂರು ವಿಲೇಜ್‌ ಪಂಚಾಯತಿ ಮತ್ತು ಲೋಕಲ್‌ ಬೋರ್ಡಗಳ 
ಕಾಯಿದೆಯನ್ನು ಅಮಲಿನಲ್ಲಿ ತಂದಿದ್ದೀರಿ. ಪಂಚಾಯತಿಗೆ ಚುನಾವಣೆಗಳು ನಡೆದಿವೆ. 
ಲೋಕಲ್‌ ಬೋರ್ಡ್‌ ಸಿಬ್ಬಂದಿಯ ಪರಿಸ್ಥಿತಿ ತ್ರಿಶಂಕು ಸ್ವರ್ಗದಂತಾಗಿದೆಯೆಂದರೆ 
ತಪ್ಪಾಗಲಾರದು. ಇಂಥ ಕಾಯಿದೆಯನ್ನು ಅಮಲ್‌ ಬಜಾವಣೆಗೆ ತರುವಂಥ ಕಾಲಕ್ಕೆ ಯಾವ 
ಪ್ರಶ್ನೆಗಳು ಉದ್ದವವಾಗುತ್ತವೆಯೋ ಅದನ್ನು ನಿರ್ಮೂಲ ಮಾಡಿ ಕಾಯಿದೆಗಳನ್ನು ಅಮಲ್‌ 
ಬಜಾವಣೆಗೆ ತರಬೇಕು. ಉತ್ತರಕರ್ನಾಟಕದ ನಾಲ್ಕು ಜಿಲ್ಲೆಗಳಲ್ಲಿರುವ ಲೋಕಲ್‌ ಸ್ಕೂಲುಗಳ 
ಸ್ತಿತಿ ಸಹ ತ್ರಿಶಂಕು ಸ್ವರ್ಗದಂತಾಗಿದೆ, ಇದರ ಕಡೆಗೆ ಸರ್ಕಾರ ಲಕ್ಷ್ಯ ಕೊಡಬೇಕು. 


ಇದಕ್ಕೆ ಸಂಬಂಧಪಟ್ಟ ಇಲಾಖೆ ಎಂದರೆ P.W.D. ಇಲಾಖೆ ತೆಗೆದುಕೊಳ್ಳಲಿ. 
ಇಲ್ಲಿರುವ ಎಷ್ಟೇ ಇಂಜನೀಯರುಗಳು ಸುಮನ್ಸೆ ಕುಳಿತಿರುತ್ತಾರೆ. ಇವರ ಪರಿಸ್ಥಿತಿ 
ತ್ರಿಶಂಕುವಿನಂತಾಗಿದೆ. ಇಂಥ ಪರಿಸ್ಥಿತಿಯನ್ನು ದೂರ ಮಾಡಬೇಕು ಎಂದು ಸರ್ಕಾರಕ್ಕೆ 
ಸೂಚಿಸುತ್ತೇನೆ. 

ನಮ್ಮ ಜಿಲ್ಲೆಯಲ್ಲಿ ಲೋಕಲ್‌ ಬೋರ್ಡ್‌ಗಳೇ ಮಾಧ್ಯಮ ಶಾಲೆಗಳನ್ನು ನಡೆಸುತ್ತಿವೆ. 
ಇದೇ ರೀತಿ ಉತ್ತರ ಕರ್ನಾಟಕದ ಕೆಲವು ಕಡೆ ಲೋಕಲ್‌ ಬೋರ್ಡಿನ ಶಾಲೆಗಳನ್ನು 
ಬಾಗೇವಾಡಿ ಹೈಸ್ಕೂಲು ಮುಂತಾದ ಶಾಲೆಗಳನ್ನು ವಿದ್ಯಾ ಇಲಾಖೆ ತೆಗೆದುಕೊಂಡು ಒಂದು 
ವ್ಯವಸ್ಥಿತವಾದ ರೀತಿಯಲ್ಲಿ ನಡೆಸುವುದೊಳ್ಳೆಯದು. ಈ ತರಹದ ಪರಿಸ್ಥಿತಿ ಮಂಗಳೂರಿನಲ್ಲಿದೆ 
ಇದನ್ನು ಸರಿಪಡಿಸಬೇಕು ಎಂದು ನಾನು ವಿನಂತಿ ಮಾಡಿಕೊಳ್ಳುತ್ತೇನೆ. 

ಇಲ್ಲಿ Famine Relief Fund ಎಂದು ಮಾಡಿದೆ ಎಂದು ಹೇಳಿದ್ದಾರೆ. ಇದು 


ಒಳ್ಳೆಯದು ಮತ್ತು ಇಂತಹ ಒಂದು F೯೩miಗe Fuಗd ಗಳು ಯೋಜನಾಬದ್ಧವಾದ 
ಕಮಿಟಿಗಳನ್ನು ಏರ್ಪಾಡು ಮಾಡಬೇಕೆಂದು ನಾನು ವಿನಂತಿಮಾಡಿಕೊಳ್ಳುತ್ತೇನೆ. 


ಪ್ರತಿಭಾವಂತ ಸಂಸದೀಯ ಪಟು 73 


ಇಲ್ಲಿ ನಮ್ಮಲಹಾರ ಶಾಖೆಯ ಮಂತ್ರಿಗಳು ಇರುವುದರಿಂದ, ಸಕ್ಕರೆಯ ಬಗ್ಗೆ 
ನಮ್ಮ ಕಡೆ ಬಹಳ ಕಿರಿಕಿರಿಯಾಗಿದೆ. ಇದರ ತಕರಾರುಗಳೇನು ಎನ್ನುವುದನ್ನು 
ವಿಚಾರಮಾಡಬೇಕೆಂದು ನಾನು ಇಲ್ಲಿ ಹೇಳುತ್ತೇನೆ. 


ಕೆಲವು ರೋಡುಗಳನ್ನು ಪಿ.ಡಬ್ಲ್ಯು.ಡಿ. ಯವರು ಎನ್‌.ಇ.ಎಸ್‌. ಲೋಕಲ್‌ 
ಬೋರ್ಡಗಳು ಕೆಲವು ರಸ್ತೆಗಳನ್ನು ತೆಗೆದುಕೊಳ್ಳುತ್ತಾರೆ. ಇದು ಒಳ್ಳೆಯ ಯೋಜನೆ. 
ಆದರೆ ಇಲ್ಲಿ ಒಂದು ಮಾತನ್ನು ಹೇಳಬೇಕಾಗಿದೆ. P.W.D. ಇಲಾಖೆಯವರು ಲೋಕಲ್‌ 
ಬೋರ್ಡಗಳಿಂದ ಕೆಲವು ರಸ್ತೆಗಳನ್ನು ತಮ್ಮ ವಶಕ್ಕೆ ತೆಗೆದುಕೊಳ್ಳುವಾಗ ಯಾವ ಯಾವ 
ವಿಚಾರಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡು ತೆಗೆದುಕೊಳ್ಳುತ್ತಾರೆ ನನಗೆ ತಿಳಿಯಲಾಗಿದೆ. 

ಮುಖ್ಯಿವಾದವುಗಳನ್ನು ಬಿಟ್ಟು ಸಣ್ಣ ಸಣ್ಣ ರಸ್ತೆಗಳನ್ನು ತೆಗೆದುಕೊಳ್ಳುವ ಪರಿಸ್ಥಿತಿ 
ಬರಬಾರದು. ಎರಡನೆಯದಾಗಿ ಮಾನ್ಯ ಮಂತ್ರಿಗಳು ಈಚೆಗೆ 15-20 ಬ್ರಿಡ್ಸ್‌ಗಳ ಆಸ್ತಿ 
ಭಾರವನ್ನು ಹಾಕಿದರು. ಇದನ್ನು ಮಾಡುವುದು ಅವಶ್ಮಕ ಆದರೆ ಇಲ್ಲಿ ಮುಖ್ಯವಾಗಿ 
ಬೆಂಗಳೂರು ಹುಬ್ಬಳ್ಳಿಯಿಂದ ಸೋಲಾಪುರದ ಕಡೆಗೆ ಹೋದ ರಸ್ತೆ ॥ weather 
ಔRಂ೩dೆ ಆಗಿ ಮಾಡಬೇಕಾದುದು ಅವಶ್ಯಕ. 

ಶ್ರೀ ಕೆ.ಎಫ್‌. ಪಾಟೀಲ್‌ : ಮಾನ್ಯ ಮಂತ್ರಿಗಳಾದ ಚನ್ನಬಸಪ್ಪನವರು ಈಚೆಗೆ 
ಆಸ್ತಿ ಭಾರ ಹಾಕುವ ಸೇತುವೆಗಳ, ಪ್ಲಾನುಗಳು ಮತ್ತು ಎಸ್ಟಿಮೇಟ್‌ ಬಹುತೇಕ ಎಲ್ಲಾ 
ಪೂರ್ತಿಯಾಗಿ ಮಂಜೂರಾಗಬೇಕು. ಅಂತಹ ಕೆಲಸಗಳನ್ನು ಆರಂಭಮಾಡುವ ಅವಕಾಶ 
ಮಾಡಿದರು ಇದರಲ್ಲಿ pಗಂy ಪ್ರಶ್ನೆ ಏನಿಲ್ಲ. ಇನ್ನೂ ಕೆಲವು ಕೆಲಸಗಳ ಪ್ಲಾನು 
ಎಸ್ಪಿಮೇಟ್‌'ಗಳು ಮಂಜೂರಾಗದೆ ಉಳಿದಿರಬಹುದು. ಮಹತ್ವವಾದ ರಸೆಗಳಿದ್ದರೆ ಅವನ್ನು 
ಪ್ರಾರಂಭಿಸುತ್ತಾರೆಂದು ನಾನು ಹೇಳಬಯಸುತ್ತೇನೆ. 

ಶ್ರೀ ಪಿ.ಎಂ. ನಾಡಗೌಡ : ಮುಖ್ಯ ರಸ್ತೆಗಳು ಶಾಲೆ, ಹುನಗನಹಳ್ಳಿ ರೋಡು, 
ವೆಂಗುಲ್ಲ ರೋಡ, ಬೆಳಗಾಂನಿಂದ ರಾಯಚೂರುವರೆಗಿನ ರೋಡ, ಹುಬ್ಬಳ್ಳಿಯಿಂದ ಸೋಲಾ 
ಪುರದವರೆಗಿನ ರೋಡ ಇವೆಲ್ಲವೂ ಸ॥ weather Rಂ೩d ಗಳಾಗಬಹುದು. ನೇರವಾದ 
ಸೋಲಾಪುರದ ರೋಡ ಆಗಬಹುದು. ಬೆಳಗಾಂ ರಾಯಚೂರು ರಸ್ತೆಯಲ್ಲಿ ಎಷ್ಟೋ 
ರೋಡಗಳಿವೆ. ಅವಕ್ಕೆಲ್ಲ ಪ್ರಾಶಸ್ಯ ಕೊಟ್ಟು ಯಾವ ೦p port) ಕೊಡಬೇಕೆನ್ನುವುದನ್ನೆಲ್ಲ 
ಮೊದಲೆ ಪರಿಶೀಲನೆ ಮಾಡಬೇಕಾದುದು ಅವಶ್ಮಕೆ. ನಮ್ಮಮಾನ್ಯ ಪ.ಡಬ್ಬುಡಿ. ಮಂತ್ರಿಗಳು 
ಯಾವುದಕ್ಕೆ ಹೆಚ್ಚು ಪ್ರಾಶಸ್ಯ ಕೊಡಬೇಕು ಎನ್ನುವುದನ್ನೆಲ್ಲ ಪರಿಶೀಲಿಸಬೇಕೆನ್ನುವ ಸೂಚಿನೆಯನ್ನು 
ಇಲ್ಲಿ ಮಾಡುತ್ತಿದ್ದೇನೆ. 

ಇನ್ನು ಶಿಕ್ಷಣದ ಬಗ್ಗೆ ಹೇಳಬೇಕಾಗಿದೆ ಮತ್ತು ಇದರ ಬಗ್ಗೆ ಒಂದು ಸೂಚನೆಯನ್ನು 
ಮಾಡಬೇಕಾಗಿದೆ. ಇವೊತ್ತಿನ ದಿವಸ ಅಧಿಕಾರ ವಿಕೇಂದ್ರೀಕರಣವಾಗಿರುವ ಕಾರಣ ಡಿಸ್ಸಿಕ್ಟ್‌ 


ಲ'ಟಿ? 


ಲೋಕಲ್‌ ಬೋರ್ಡಗಳು ಸ್ಕೂಲುಗಳನ್ನು ನಡೆಸುವಾಗ ಹೆಚ್ಚಿನ ಅಧಿಕಾರಗಳನ್ನು ಕೊಟ್ಟು 


74 ಪಿ.ಎಂ. ನಾಡಗೌಡ 


ಅಖಂಡ ಮೈಸೂರೆಲ್ಲಕ್ಕೂ ಅನ್ವಯವಾಗುವಂತೆ ಒಂದು Statutory Body for primary 
ಆರಟಂatಿion ಎಂದು ಮಾಡುವುದು ಉತ್ತಮ ಎಂದು ಸೂಚಿಸುತ್ತಿದ್ದೇನೆ. 


ಇನ್ನು ಮೆಡಿಕಲ್‌ ಡಿಪಾರ್ಟ್‌ಮೆಂಟಿನ ಬಗ್ಗೆ ಒಂದು ಸೂಚನೆಯನ್ನು 
ಕೊಡಬೇಕಾಗಿದೆ. ಇವೊತ್ತಿನ ದಿವಸ ಪ್ರೈಮರಿ ಶಿಕ್ಷಣದ ಅಂಕಿ ಅಂಶಗಳನ್ನು ತೆಗೆದು ನೋಡಿದರೆ 
ನೂರರಲ್ಲಿ ನಲವತ್ತರಷ್ಟು ಹುಡುಗರು "they suffer from tuberculosis" ಎಂದು 
ಒಬ್ಬ €xpಗೆ ಹೇಳಿದ್ದಾರೆ. ಆದುದರಿಂದ ಈ ದಿಶೆಯಲ್ಲಿ ಇಲಾಖೆಯವರು ಸರಿಯಾದ 
ವ್ಯವನ್ನೆ ಮಾಡಬೇಕೆಂದು ಇಲ್ಲಿ ಸೂಚಿಸುತ್ತಿದ್ದೇನೆ. 

ಯಾವುದಾದರೂ ಒಂದು ಟಗ! ಮಾಡಿ ಡಿಸ್ಪಿಕ್ಸ್‌ ಸ್ಕೂಲು ಬೋರ್ಡಗಳ ಮತ್ತು 
ತಾಲ್ಲೂಕು ಬೋರ್ಡಗಳ ಸದಸ್ಯರುಗಳು ಇರುವ ಸಮಿತಿಯನ್ನು ಮಾಡಿ statutory Body 
for primary education ಎಂದು ಮಾಡಿ, ಇವರ ಸಲಹೆಗಳು ಸರಕಾರದ ಮುಂಬೆ 
ಬಂದಾಗ ಪರಿಶಿಲಿಸಬಹುದು. ಇದಕ್ಕೆ District or Taluk Board council ಎಂದು 
ಯಾವ ಹೆಸರನ್ನು ಬೇಕಾದರೂ ಇಡಬಹುದು. ಈ ರೀತಿಯಾಗಿ ವಿದ್ಯೆಯನ್ನು ಅಭಿವೃದ್ಧಿ 
ಪಡಿಸಲು pಗMary Education Aಿಂt ನಲ್ಲೂ ಜನತೆಗೆ ಅನುಕೂಲವಾಗುವಂತಹ 
ಸೌಕರ್ಯಗಳನ್ನು ಒದಗಿಸಲು ಈ ಮೊದಲೇ ತಿಳಿಸಿದಂತೆ ಒಂದು ಮಾಡಲು ಸರಕಾರದವರು 
ವಿಚಾರ ಮಾಡಬೇಕೆಂದು ಹೇಳುತ್ತೇನೆ. 


ಪ್ರತಿಭಾವಂತ ಸಂಸದೀಯ ಪಟು 75 


ರಾಜ್ಯಪಾಲರ ಭಾಷಣಕ್ಕೆ ವಂದನೆ-1962 


ಶ್ರೀ ಪಿ.ಎಂ. ನಾಡಗೌಡ : ಈಗ ಬೆಂಗಳೂರು ನಗರದ ಸರಬರಾಯಿಯ 
ಕುರಿತು ಇಲ್ಲಿ ಅನೇಕ, ಮಾನ್ಯ ಸದಸ್ಯರು ಅನೇಕ ವಿಚಾರಗಳನ್ನು ಹೇಳಿದ್ದಾರೆ. ಇತ್ತೀಚೆಗೆ 
ಬೆಂಗಳೂರು ನಗರದಲ್ಲಿ ನೀರಿನ ಅಭಾವ ಹೆಚ್ಚಾಗುತ್ತಿದೆಯೆಂಬುದು ಎಲ್ಲರಿಗೂ ಗೊತಿದೆ. 
ಬೆಂಗಳೂರು ನಗರ ಬಹಳ ಬೆಳೆದುಕೊಂಡು ಬರುತಿದೆ. ಈಗ ಇದರ ಜನಸಂಖ್ಯೆ 13 
ಲಕ್ಷವಿರುತ್ತದೆ. ಈಗ ತಲಾ 17 ಗ್ಯಾಲನ್‌ ನೀರನ್ನು ಒದಗಿಸಲಾಗುತ್ತಿದೆ. ಆದರೆ ಇದಕ್ಕೆ 
ಇಂಟರಿಂ ಅರೇಂಜ್‌ ಮೆಂಟಿನ್ನ ಮಾಡಿ ತನ್ಮೂಲಕ 63ರ ವೇಳೆಗೆ ಪ್ರತಿಯೊಬ್ಬರಿಗೂ ಈಗ 
ಒದಗಿಸುವ ನೀರಿನ ಪ್ರಮಾಣವೇನಿದೆ ಇದರ ಜೊತೆಗೆ ಹೆಚ್ಚಾಗಿ ಇನ್ನು 11 ಗ್ಯಾಲನ್‌ 
ನೀರನ್ನು ಎಂದರೆ 28 ಗ್ಯಾಲನ್‌ ನೀರನ್ನು ಸರಬರಾಜು ಮಾಡಲು ನಾವು ಈಗಾಗಲೇ 
ಒಂದು ಯೋಜನೆಯನ್ನು ಹಾಕಿಕೊಂಡಿದ್ದೇವೆ. ಈ ಸೌಕರ್ಯ ಜನರಿಗೆ 1963ನೇ. ಇಸ್ತಿನಲ್ಲಿ 
ಸಿಕ್ಕಬಹುದೆಂದು ಕಾಣುತ್ತದೆ. ಆದರೆ ಇದರ ಉದ್ದೇಶವಿರುವುದು ಕನಿಷ್ಟ ಪಕ್ಷ 80 ಗ್ಯಾಲನ್ನಿಗೆ 
ಏರಿಸಬೇಕೆಂದು ಇದೆ. 

ಈ ಬಗ್ಗೆ ಈಗಾಗಲೇ 20 ಲಕ್ಷ ರೂಪಾಯಿಗಳನ್ನೊದಗಿಸಲಾಗಿ. ಈ ಬಗ್ಗೆ ಈಗಾಗಲೆ 
ಸರ್ಕಾರದವರು ಇಂಜಿನಿಯರುಗಳನ್ನೊಳಗೊಂಡ ಒಂದು ಅಡ್ಕಾಕ್‌ ಸಮಿತಿಯನ್ನು ನೇಮಕ 
ಮಾಡಿದ್ದಾರೆ. ಆ ಸಮಿತಿಯವರ ರಿಪೋರ್ಟ ಬಂದಿದೆ. ಅದನ್ನು ಸರ್ಕಾರದವರು ಪರಿಶೀಲನೆ 
ಮಾಡುತಿದ್ದಾರೆ. ಆದಷ್ಟು ಬೇಗ ಸರ್ಕಾರದವರು ಈ ಬಗ್ಗೆ ತೀರ್ಮಾನ ಕೈೆಗೊಳ್ಳತಕ್ಕವರಾಗಿದ್ದಾರೆ. 
ಈಗ ತ್ವರಿತವಾಗಿ ಹಳ್ಳಿಮಾಲಾ ಪ್ರಾಜೆಕ್ಷಿನ ಡೀಟೈೆಲ್‌ ಸರ್ವೆ ಕಾರ್ಯವನ್ನು ಪ್ರಾರಂಭಿಸಬೇಕಾಗಿದೆ. 
ಆದರೆ ಇಂಥ ಸಮಯದಲ್ಲಿ ಜನರು ಈ ವಾಟರ್‌ ಸಪ್ಪೆ ವಿಚಾರದಲ್ಲಿ ಸರಿಯಾಗಿ ತಮಗೆ 
ಗೊತಿಲ್ಲದಿದ್ದರೂ ಏನೇನು ವಿಚಾರಗಳನ್ನು ಹೇಳುತ್ತಿದ್ದಾರೆ. ಈ ನೀರು ಸರಬರಾಯಿಯ 
ಬಗ್ಗೆ ಇಲ್ಲಿಯೂ ಬಹಳ ಚರ್ಚೆಯಾಗಿದೆ; ಕೆಳಮನೆಯಲ್ಲೂ ಚರ್ಚೆ ಆಗಿದೆ. 
ಕಾರ್ಟೊರೇಷನ್ನಿನಲ್ಲೂ ಬಹಳ ಚರ್ಚೆಯಾಗಿದೆ. 


ಪ್ರತಿಯೊಬ್ಬರು ಕಾವೇರಿ ಸ್ಕೀಮನ್ನು ಜಾರಿಗೆ ತರಬೇಕೆಂದು ಹೇಳುತ್ತಿದ್ದಾರೆ. 
ಆದರೆ ಈ ಯೋಜನೆಯ ಕ್ರಮ ಹೇಗಿರುತ್ತೆಂಬುದನ್ನು ಜನರು ಸರಿಯಾಗಿ ತಿಳಿದುಕೊಂಡಿಲ್ಲ. 
ಕಾವೇರಿ ನದಿ ಸ್ಕೀಂ ಏನಿದೆ ಅದು ಲಾಂಗ್‌ ರೇಂಜ್‌ ವಾಟರ್‌ ಸಪ್ಕೆ ಸ್ಕೀಂ. ಇದರಿಂದ 
ಸದ್ಯಕ್ಕೆ ಬೆಂಗಳೂರಿನ ಜನರಿಗೆ ಹೆಚ್ಚು ಪ್ರಯೋಜನವಾಗುವುದಿಲ್ಲ. ಈಗ ಕಾವೇರಿ ನದಿ 
ನೀರಿನ ಯೋಜನೆ ಏನಿದೆ ಇದನ್ನು ಮೂರು ವಿಭಾಗವಾಗಿ ಹಂಚಲಾಗಿದೆ. 


(1)ಹಳ್ಳಿಮಾಲ ಕಂ ಕಾವೇರಿ ನದಿಯೋಜನೆ. (2) ಷಿಂಕ್ಷಾ ಕಂ ಕಾವೇರಿ ನದಿ 
ನೀರಿನ ಯೋಜನೆ. (3) ಬರೀ ಕಾವೇರಿ ನೀರಿನ ಯೋಜನೆ. ಹೀಗೆ ಇರತಕ್ಕ ಈ ಮೂರು 
ಯೋಜನೆಗಳಲ್ಲಿ ಸದ್ಯಕ್ಕೆ ಯಾವುದು ಫಿಜಿಕಲ್‌ ಆಗುತ್ತದೆ ಎಂಬುದನ್ನು ಪರಿಶೀಲನೆ 
ಮಾಡುತ್ತಿದ್ದೇವೆ. ಕಾವೇರಿ ನೀರನ್ನು ಬಿಟ್ಟು ನಾವೇನೂ ಹೊರಗೆ ಹೋಗಿಲ್ಲ. 


76 ಪಿ.ಎಂ. ನಾಡಗೌಡ 


Mr. Chairman : | would like to remind the Honourable 
minister that other colleagues of his are 
yet to reply. So | request him to be rather 
brief. 


Sri. Veerendra Patil. - 1 will conclude with Five minutes. 


ಪಿ.ಎಂ. ನಾಡಗೌಡ.- ಇನ್ನು ಮೂರನೆಯದಾಗಿ ಹೇಳುವುದೆಂದರೆ ಈ ಸ್ಕೀಮಿನಲ್ಲಿ 
ಕಡೆಗೆ ನಾವೆಲ್ಲರೂ ಹೋಗಿ ಮುಟ್ಟಬೇಕಾದದ್ದು ಈ ಕಾವೇರಿ ನದಿಯನ್ನೇ. ಈ ದಿವಸ 
ಜನರು ಈ ನೀರಿನ ತೊಂದರೆಯನ್ನು ತಡೆಯಲು ಸಾಧ್ಯವಿಲ್ಲದಂತಾಗಿದೆ. ಆದ ಕಾರಣ 
ನಾವೀಗ ಪ್ರಥಮತಃ ಹಳ್ಳಿಮಾಲಾ ಸ್ಕೀಮನ್ನು ಕೈಗೊಳ್ಳಬೇಕೆಂದಿದ್ದೇವೆ. ಇದರಿಂದ ಬೇಗ 
ಜನಗಳಿಗೆ 25 ಗ್ಯಾಲನ್‌ ಗಳವರೆಗೆ ನೀರನ್ನು ಮ ಮಾಡಲು ಸಾಧ್ಯ ವಾಗಬಹುದೆಂದು 
ಭಾವಿಸಿದ್ದೇವೆ. 


ಜನರಿಗೆ ಸಾಮಾನ್ಯವಾಗಿ ತಲಾ ಒಂದಕ್ಕೆ 52-53 ಗ್ಯಾಲನ್‌ ನೀರನ್ನು ಕೊಟ್ಟರೆ 
ಸಾಕಾಗಬಹುದು. ನಾವ ನಮ್ಮಎರಡನೇ ಘಟ್ಟಕ್ಕೆ ಬಂದರೆ ಈ ನೀರಿನ ಪರ್‌ ಕ್ಯಾಪಿಟಾಸಸ್ಟೆ 
ಇನ್ನೂ ಜಾಸ್ತಿ ಆಗುತ್ತದೆ. ಅನೇಕರು ಏಕ್‌ ದಂ ಕಾವೇರಿ ಸ್ಕೀಮೆ ಆಗಬೇಕೆಂದು ಹೇಳುತಿದ್ದ? 
ಇದಕ್ಕೆ ಈಗ 22-23 ಕೋಟಿ ರೂಪಾಯಿಗಳು ಬೇಕಾಗುತ್ತೆ. ಹಳ್ಳೀಮಾಲಾ ಸ್ಕೀಮಿಗೆ 
ಇಷ್ಟು ಹಣ ಬೇಕಾಗುವುದಿಲ್ಲ. ಈ ಹಳ್ಳಿಮಾಲಾ ಸ್ಕೀಮಿನಲ್ಲಿ ಇನ್ನು ಒಂದು ಅನುಕೂಲವೇನಿದೆ 
ಎಂದರೆ ನಾವು ನೀರನ್ನು ತರಲು ಕೇವಲ 20-25 ಮೈಲಿ ಪೈಪು ಹಾಕಿದರೆ ಸಾಕು. 


ಕಾವೇರಿ ನದಿ ವಿಚಾರ ಹಾಗೆಲ್ಲ, 60-70 ಮೈಲಿ ಪೈಪು ಹಾಕಿ ನೀರು ತರಲು 10 
12 ವರ್ಷಗಳಿಗೆ ಕಡಿಮೆ ಆಗುವುದಿಲ್ಲ, ಕಾಲ ಬಹಳ ಬೇಕಾಗುತ್ತದೆ. 


ಪ್ರತಿಭಾವಂತ ಸಂನದೀಯ ಹಟು 77 


ರಾಜ್ಯಪಾಲರ ಭಾಷಣದ ಮೇಲಿನ ಚರ್ಚೆ-1963 


ಶ್ರೀ ಪಿ.ಎಂ. ನಾಡಗೌಡ. (ನ್ನಾನೀಯ ಪ್ರಾಧಿಕಾರಿ ಕ್ಲೇತ)- ಈ ಮಹತ್ವದ 
ರಾಜ್ಯಪಾಲರ ಭಾಷಣದ ಮೇಲೆ ನಾನು ನಾಲ್ಕೆಂಟು ವಿಷಯಗಳ ಬಗ್ಗೆ ಹೇಳಬೇಕೆಂದು 
ತಮ್ಮ ಅಪ್ಪಣೆ ಪಡೆದಿದ್ದೇನೆ. ಈಗ ಹೊಸ ಸರ್ಕಾರ ನಿರ್ಮಾಣವಾಗಿದೆ. ಶ್ರೀಮಾನ್‌ 
ದೇವರಾಜ್‌ ಅರಸ್‌ ಅವರಿಗೆ ಒಂದು ವಿಷಯದಲ್ಲಿ ಅಭಿನಂದನೆಗಳನ್ನು ಮತ್ತು ಶಹಬಾಷ್‌ 
ಗಿರಿಯನ್ನು ಕೊಡಬೇಕಾಗುತ್ತದೆ. ಯಾರು ಯಾರು ಪಕ್ಷಾಂತರ ಮಾಡಿದರೋ ಅಂತವರಿಗೆ 
ಮಂತ್ರಿ ಮಂಡಲದಲ್ಲಿ ಅವಕಾಶವನ್ನು ಅವರು ಕೊಡಲಿಲ್ಲ. ಅದಕ್ಕಾಗಿ ಅವರಿಗೆ 
ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. 

ಇನ್ನು ಮುಂದಕ್ಕೂ ಸಹಾ ಶ್ರೀಮಾನ್‌ ದೇವರಾಜ್‌ ಅರಸ್‌ ಅವರು ಪಕ್ಸಾಂತರ 
ಮಾಡುವವರಿಗೆ ಆಶೀರ್ವಾದ ಕೊಡುವುದಿಲ್ಲ. ಆದರೂ ಅವರ ಅನುಯಾಯಿಗಳು ಈ 
ಕಡೆಯವರನ್ನು ಒಳಗಿಂದೊಳಗೇ ಕರೆಯುವುದಕ್ಕೆ ಪ್ರಯತ್ನ ಮಾಡುತಿದ್ದಾರೆ. ಪ್ರಜಾಸತ್ತಾತಕ್ತವಾಗಿ 
ಪಕ್ಸಾಂತರಕ್ಕೆ ತಡೆಹಾಕುವ ಶಕ್ತಿ ಮುಖ್ಯಮಂತ್ರಿಗಳಿಗೆ ಇದೆ. ಅದಕ್ಕಾಗಿ ನಾನು ಅವರಿಗೆ 
ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. 

ಶ್ರೀ ಎ.ಎಚ್‌. ಶಿವಾನಂದ ಸ್ಥಾಮಿ.- ಪಕ್ಷಾಂತರ ಒಳಗಿಂದೊಳಗೆ ಯಾವ 
ರೀತಿ ನಡೆಯುತಿದೆ ಎಂಬುದನ್ನು ಹೇಳುತ್ತೀರಾ? 

ಶ್ರೀ ಪಿ.ಎಂ. ನಾಡಗೌಡ.- ಅದು ನಿಮಗೆ ಗೊತ್ತಿದೆ ಎಂದು ವಾನು 
ಹೇಳುತ್ತಿದ್ದೇನೆ. 


ಶ್ರೀ ಪಿ. ವೆಂಕಟರಮಣ.- ನಿಮ್ಮಹತಶ್ತಿರ ಯಾರು ಬಂದಿದ್ದರು? 

ಶ್ರೀ ಎ.ಕೆ. ಸುಬ್ಬಯ್ಕ.- ಪಕ್ಸಾಂತರ ಅನುಭವವಿರುವವರು ಅದು ಯಾವ 
ರೀತಿ ನಡೆಯುತಿದೆ ಎಂಬುದನ್ನು ತಿಳಿಸಬೇಕು. 

ಶ್ರೀ ಪಿ.ಎಂ. ನಾಡಗೌಡ.- ಆ ಪ್ರಯತ್ನಗಳು ಬಹಳ ನಡೆದಿವೆ. ಶ್ರೀಮಾನ್‌ 
ದೇವರಾಜ್‌ ಅರಸ್‌ ಅವರು ಸಮರ್ಥರಿದ್ದಾರೆ. ಅವರು ಪಕ್ಸಾಂತರಕ್ಕೆ ಅವಕಾಶ 
ಕೊಡುವುದಿಲ್ಲವೆಂದು ನಾನು ತಿಳಿದುಕೊಂಡಿದ್ದೇನೆ. 

ಶ್ರೀ ಕೆ.ಎಸ್‌. ಚೆನ್ನಷ್ಟ- ನಿಮಗೆ ಇಷ್ಟವಿದ್ದರೆ ನಮ್ಮ ಕಡೆಗೆ ಬಂದುಬಿಡಿ. 
ಒಳಗಿಂದೊಳಗೆ ಪ್ರಯತ್ನ ನಡೆಯುತ್ತಿದೆ ಎಂದು ನಮ್ಮಮೇಲೆ ದೂರನ್ನು ಹಾಕಬೇಡಿ. 


ಶ್ರೀ ಪಿ.ಎಂ. ನಾಡಗೌಡ.- ಮಾನ್ಯ ಚನ್ನಪ್ಪನವರು ಆ ರೀತಿ ಹೇಳಬಾರದು 
ಮತ್ತು ಮಂದಿಯನ್ನು ಕೆಡಿಸಬಾರದು ಎಂದು ಕೇಳಿಕೊಳ್ಳುತ್ತೇನೆ. 


ಶ್ರೀ ಬಿ.ಎಸ್‌. ವಿಶ್ವನಾಥ.- ಒಳಗಿಂದೊಳಗೇ ಪಕ್ಷಾಂತರ ಅಂದರೆ ಏನು? 


78 ಪಿ.ಎಂ. ನಾಡಗೌಡ 


ಶ್ರೀ ಪಿ.ಎಂ. ನಾಡಗೌಡ.- ನಾನು ಮಾತನಾಡುವಾಗ ಯಾರಿಗೂ ಈಲ್ಲ್‌ 
ಆಗುತ್ತಿದ್ದೀರಿ? 

ಶ್ರೀ ಎಂ. ಸತ್ಸನಾರಾಯಣರಾವ್‌.- ತಾವು ಮಂತ್ರಿಗಳಾಗಿದ್ದಾಗ ಈಲ್ಲ್‌ 
ಆಗುತ್ತಿದ್ದೀರಿ? 

ಶ್ರೀ ಪಿ.ಎಂ. ನಾಡಗೌಡ.- ಆಗ ಆಗುತ್ತಿದ್ದೆ. ಈಗ ಆಗುವುದಿಲ್ಲ. ಮೊನ್ನೆ ತಾನೆ 
ಸಾರ್ವಜನಿಕ ಚುನಾವಣೆಗಳು ಮುಗಿದವು. ಮತದಾರರ ಪಟ್ಟಿಯಲ್ಲಿ ಅನೇಕ ತಪ್ಪುಗಳು 
ಇದ್ದವು. ನಾನು ಸಹ ಒಬ್ಬ ಅಭ್ಯರ್ಥಿಯಾಗಿದ್ದೆ. ನಾನು ಒಂದು ಮತಗಟ್ಟೆಗೆ ಹೋದಾಗ, 
ಅಲ್ಲಿಗೆ ಓಟು ಮಾಡಲು ಗಂಡ ಹೆಂಡತಿಯರಿಬ್ಬರು ಬಂದರು. ಆ ಹೆಣ್ಣು ್ರ ಮಗಳು ತನ್ನ 
ಓಟಿನ್ನು ಪಡೆದುಕೊಂಡ ಮೇಲೆ ತನ್ನ ಗಂಡನಿಗೂ ಓಟು ಕೊಡಬೇಕೆಂದು ಕೇಳಿದಾಗ 
ಅಲ್ಲಿಯ ಅಧಿಕಾರಿಗಳು ನಿನ್ನ ಗಂಡ ಸತಿದ್ದಾನೆ ಎಂದು ಹೇಳಿದರು. ಇದನ್ನು ಕೇಳಿದ ತಕ್ಷಣ 
ಆಕೆ ಮೂರ್ಛೆ ಹೋದಳು. ನಂತರ ಆಕೆಯನ್ನು ದವಖಾನೆಗೆ ತೆಗೆದುಕೊಂಡು ಹೋದರು. 

ಆ ಗಂಡ ಹೆಂಡತಿಯರಿಬ್ಬರೂ ಒಂದೇ ಊರಿನಲ್ಲಿ ಒಂದೇ ಸಂಸಾರದಲ್ಲಿ ಇದ್ದರೂ 
ಸೆಹ ಅಂತಹವರ ಹೆಸರನ್ನು ಕೈಬಿಟ್ಟಿದ್ದಾರೆ. ಇದನ್ನೆಲ್ಲಾ ಸರ್ಕಾರದವರು ತನಿಖೆ ಮಾಡುತ್ತಾರೆಂದು 
ನಾನು ತಿಳಿದುಕೊಂಡಿದ್ದೇನೆ. ಹಿಂದಿನ ಚುನಾವಣೆಯಲ್ಲಿ ಮತಹಾಕಿ ಈ ಚುನಾವಣೆಯಲ್ಲಿ 
ಮತ ಇಲ್ಲವೆಂದು ಹೇಳುವುದರ ಅರ್ಥವಾದರೂ ಏನು? ಒಂದೇ ಊರಿನಲ್ಲಿ ಇದ್ದರೂ 
ಕೂಡ, ಊರಿನಲ್ಲಿ ಇಲ್ಲ. ಸತ್ತು ಹೋಗಿದ್ದಾರೆ ಎಂಬುದಾಗಿ ಮತದಾರರ ಪಟ್ಟಿಯಲ್ಲಿ 
ಕಾಣಿಸಿದ್ದಾರೆ. ಊರಿನಲ್ಲಿ ಇಲ್ಲ ಎಂದು ಪಟ್ಟಿಯಲ್ಲಿ ಕಾಣಿಸಿದರೆ ಮತದಾರರ ಪಟ್ಟಿ ತಯಾರು 
ಮಾಡುವವರಿಗೆ 10 ಪೈಸೆ ಸಿಗುತ್ತದೆ ಎಂಬ ಕಾರಣದಿಂದ ಆ ರೀತಿ ಮಾಡಿದ್ದಾರೆಂದು 
ಕೆಲವರು ಹೇಳುತ್ತಿದ್ದಾರೆ. 


ನಾನು ಸಹ ಒಬ್ಬ ಹುರಿಯಾಳಾಗಿದ್ದೆ. ಚುನಾವಣೆಯಲ್ಲಿ ಹುರಿಯಾಳಾಗಿದ್ದವರು 
ತಮಗೆ ಯಾರು ಓಟು ಕೊಡುವುದಿಲ್ಲ ಅಂತಹವರ ಹೆಸರನ್ನು ತಿಳಿದುಕೊಂಡು ಅವರ 
ಹೆಸರು ಮತದಾರರ ಪಟ್ಟಿಯಲ್ಲಿ ಇಲ್ಲದಂತೆ ಮಾಡಿರಬಹುದು. ಇದು ಬಹಳ ಮಹತ್ವದ 
ವಿಷಯ. ಇದರ ಜೊತೆಗೆ ಇನ್ನೊಂದು ಸಂಶಯ ಇನ್ನೂ ಉಳಿದಿದೆ. ಚುನಾವಣೆಯಲ್ಲಿ 
ಏನೋ ನಡೆದಿದೆ ಎಂಬುದಾಗಿ ಜನರು ಹೇಳುತ್ತಿದ್ದಾರೆ. ಆ ಜನರ ಅನುಮಾನ 
ಹೋಗಬೇಕಾದರೆ ಸರ್ಕಾರದವರು ಚುನಾವಣೆಯಲ್ಲಿ ಉಪಯೋಗ ಮಾಡಿದ ಕಾಗದ, 
ಮಸಿ ಮತ್ತು ಇತರೇ ಸಲಕರಣೆಗಳನ್ನು ಎಲ್ಲಿಂದ ತರಿಸಲಾಯಿತು ಎಂಬುದನ್ನು ಈ ಮನೆಗೆ 
ತಿಳಿಸಬೇಕೆಂದು ನಮ್ರತೆಯಿಂದ ಕೇಳುತ್ತಿದ್ದೇನೆ. ಇದರ ಬಗ್ಗೆ ನಾವು ಏನು ಹೇಳಿದರೂ 
ಜನರು ನಂಬುವುದಿಲ್ಲ. ಆದ್ದರಿಂದ ಸರ್ಕಾರದವರೇ ವಿವರಣೆ ಕೊಡಬೇಕು. 


ಪ್ರತಿಭಾವಂತ ಸಂಸದೀಯ ಪಟು 79 


ಇನ್ನು 5ನೇ ಪಂಚವಾರ್ಷಿಕ ಯೋಜನೆಯ ಬಗ್ಗೆ ಮಾನ್ಯ ಸಿ. ಸುಬ್ರಹ್ಮಣ್ಯಂ 
ಅವರು ಅನೇಕ ಸ್ಟೇಟ್‌ಮೆಂಟ್‌ಗಳನ್ನು ಕೊಟ್ಟಿದ್ದಾರೆ. ಈ ಪಂಚವಾರ್ಷಿಕ ಯೋಜನೆಗಳು 
ಯಶಸ್ವಿಯಾಗಬೇಕಾದರೆ ಮುಖ್ಯವಾಗಿ ಇವೊತ್ತು ನಮ್ಮ ರಾಜ್ಯದ ಜಿಲ್ಲೆಗಳು ಏನಿವೆ, 
ಅವುಗಳನ್ನು ಪುನರ್ವಿಂಗಡಣೆ ಮಾಡಬೇಕಾಗುತ್ತದೆ. ಈ ಪಂಚವಾರ್ಷಿಕ ಯೋಜನೆಗಳು 
ಕ್ರಮಬದ್ಧವಾಗಿ ನಡೆದು ಅದರ ಒಂದು ಪ್ರತಿಫಲ ಜನತೆಗೆ ಸಿಗಬೇಕಾದರೆ ಸಿಮಿಲರ್‌ 
ರೀಜನ್ಸ್‌, ಸಿಮಿಲರ್‌ ಪ್ರಾಬಮ್ಸ್‌ನ ತಳಹದಿಯ ಮೇಲೆ ಜಿಲ್ಲೆಗಳನ್ನು ರಚನೆ ಮಾಡುವುದು 
ಒಳ್ಳೆಯದೆಂದು ಡಾ. ಮಹಾಲಾನೊಟೀಸ್‌ ಅವರು ಹೇಳಿದ್ದಾರೆ. 


ಈಗ ನಮ್ಮ ರಾಜ್ಯದಲ್ಲಿರುವ ಕೆಲವು ಜಿಲ್ಲೆಗಳು ದೊಡ್ಡದಾಗಿವೆ. ಮತ್ತೆ ಕೆಲವು 
ಜಿಲ್ಲೆಗಳು ಚಿಕ್ಕದಾಗಿವೆ. ಕೆಲವು ಜಿಲ್ಲೆಗಳು ಆಯಕಟ್ಟಿನಲ್ಲಿವೆ. ಕೆಲವು ಜಿಲ್ಲೆಗಳು ಮಲೆನಾಡಿನ 
ಏರಿಯಾದಲ್ಲಿವೆ. ಕೆಲವು ಜಿಲ್ಲೆಗಳಲ್ಲಿ ಯಾವಾಗಲೂ ಅಭಾವವಿರುತ್ತದೆ. ಈ ರೀತಿ 
ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ತರಹದ ಅವ್ಯವಸ್ಥೆಯಿದ್ದರೆ ನಾವು ಕೈಗೊಳ್ಳತಕ್ಕಂಥ 
ಯೋಜನೆಗಳು ಅಷ್ಟು ಯಶಸ್ವಿಯಾಗುವುದಿಲ್ಲವೆಂದು ಹೇಳುತ್ತೇನೆ. ಆದ್ದರಿಂದ ಮುಂದಿನ 
ಪಂಚವಾರ್ಷಿಕ ಯೋಜನೆ ಪ್ರಾರಂಭವಾಗುವದರೊಳಗೆ ಇದನ್ನೆಲ್ಲಾ ಆಧಾರವನ್ನಾಗಿಟ್ಟುಕೊಂಡು 
ಜಿಲ್ಲೆಗಳನ್ನು ಪುನರ್ವಿಂಗಡಣೆ ಮಾಡಬೇಕು. 

ಶ್ರೀ ಜಿ.ಎ. ಗೌಡ.- ನೀವ ಅಧಿಕಾರದಲ್ಲಿ ಇದ್ದಾಗ ಜಿಲ್ಲೆಗಳನ್ನು ಪನರ್ಪಿಂಗಡಣೆ 
ಮಾಡಿ ಎಂದು ಬಾವು ಹೇಳುತ್ತಾ ಇದ್ದೆವು, ಆದರೆ ನೀವು ಮಾಡಲಿಲ್ಲ. 


ಶ್ರೀ ಪಿ.ಎಂ. ನಾಡಗೌಡ.- ಈಗ ನಾವು ಹೇಳುತಿದ್ದೇವೆ, ನೀವು ಮಾಡಿ. 
ಆಯಾ ಜಿಲ್ಲೆಯ ಜನಸಂಖ್ಯೆ, ವಿಸೀರ್ಣ, ಆರ್ಥಿಕ ಪ್ರಗತಿ, ಎಷ್ಟು ಮಳೆ ಬರುತ್ತದೆ. 
ಅಭಾವ ಯಾವ ರೀತಿ ಇರುತ್ತದೆ. ಮಲೆನಾಚು ಏರಿಯಾ, ಮೈದಾನದ ಏರಿಯಾ ಇವೆಲ್ಲಾ 
ತಳಹದಿಯ ಮೇಲೆ ಜಿಲ್ಲೆಗಳನ್ನು ಪನರ್ವಿಂಗಡಣೆ ಮಾಡಿ ಪಂಚವಾರ್ಷಿಕ ಯೋಜನೆಗಳನ್ನು 
ಕೈಕೊಳ್ಳಬೇಕೆಂದು ತತ್ವಜ್ಞಾನಿಯಾದ ಡಾ! ಮಹಾಲಾನೊಬೀಸ್‌ ಅವರು ಹೇಳಿದ್ದಾರೆ. 
ಮತ್ತು ಕಈಗಿರತಕ್ಕಂಥ 19 ಜಿಲ್ಲೆಗಳನ್ನು ಕೂಡಿಸಿ 21 ಜಿಲ್ಲೆಗಳನ್ನಾಗಿ ಮಾಡಬೇಕೆಂದು 
ಅವರು ಯೋಗ್ಯವಾದ ಶಿಫಾರಸ್‌ ಮಾಡಿದ್ದಾರೆ. ಸರ್ಕಾರದವರು ಇದನ್ನು ಅನುಷ್ಠಾನದಲ್ಲಿ 
ತರುವುದು ಅಗತ್ಯವಿದೆ ಎಂದು ನಾನು ಹೇಳುತ್ತಿದ್ದೇನೆ.. 

ಇನ್ನೊಂದು ವಿಷಯ ರಾಜ್ಯಪಾಲರ ಆಳ್ಲಿಕೆ ಏನಿತ್ತು ಆಗ ಬಹಳ ಅನ್ಯಾಯಗಳು 
ಆಗಿವೆ. ಆದರೆ ರಾಜ್ಯಪಾಲರು ಅನ್ಯಾಯ ಮಾಡಿಲ್ಲ. ಎಲ್ಲಾ ಸಾಮೂಹಿಕವಾಗಿ ಆಗ 
ಕೈಗೊಂಡ ಸರ್ಕಾರದ ಆ ಒಂದು ರೀತಿ ನೀತಿಗಳು ಏನಿವೆ ಅವುಗಳ ಮುಖಾಂತರ ಅನೇಕ 
ಅನ್ಯಾಯಗಳು ಆಗಿವೆ. ಈ ಬಗ್ಗೆ ತನಿಖ ನಡೆಯುವುದು ಅವಶ್ಯಕ. 

ಫಾರೆಸ್ಟ್‌ ಡಿಪಾರ್ಟಮೆಂಟಿನಲ್ಲಿ ಮೊದಲು ಚೀಫ್‌ ಕನ್‌ ಸರ್‌ವೇಟರ್‌ ಆಫ್‌ 
ಫಾರೆಸ್ಟರು ಎಂದು ಹೇಳಿ ಒಬ್ಬರು ಇಲಾಖಾಮುಖ್ಯಾಧೀಕಾರಿಗಳು ಇದ್ದರು. ಈಗ 3 
ಇಲಾಖಾ ಮುಖ್ಯಸ್ಥರ ಪೋಸ್ಟಗಳನ್ನು ನಿರ್ಮಾಣ ಮಾಡಿದ್ದಾರೆ. ಇದರಲ್ಲಿ ಸೀನಿಯಾರಿಟಿಯ 


80 ಈಿ.ಎಂ. ನಾಡಗೌಡ 


ಬಗ್ಗೆ ಕೂಡ ಅನ್ಯಾಯವಾಗಿದೆ. ಇಂಥಾ ಅನ್ಮಾಯಗಳು ಬೇಕಾದಷ್ಟು ಆಗಿವೆ. ರಾಜ್ಯಪಾಲರ 
ಆಳ್ಲಿಕೆಯಲ್ಲಿ ಅನೇಕ ಅನ್ಯಾಯಗಳು ಆಗಿವೆ ಎಂದು ಶ್ರೀಮಾನ್‌ ರಾಚಯ್ಯನವರು ಕೂಡ 
ಹೇಳಿದ್ದಾರೆ. ಆದ್ದರಿಂದ ಈ ಬಗ್ಗೆ ತನಿಖೆ ಆಗಬೇಕು. ಈ ಸಂಬಂಧದಲ್ಲಿ ಯಾರು ತಪ್ಪು 
ಮಾಡಿದ್ದಾರೆಯೋ ಅವರಿಗೆ ತಕ್ಕ ಶಿಕ್ಲೆ ಆಗಬೇಕೆಂದು ನಾನು ಹೇಳುತ್ತೇನೆ. ಕೆಲವು 
ಮೇಧಾವಿಗಳಾದ ಅಧಿಕಾರಿಗಳು ಯಾವ ರೀತಿ ಉಪದೇಶ ಮಾಡುತ್ತಿದ್ದರೋ ಆ ರೀತಿ 
ರಾಜ್ಯಪಾಲರು ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಅದರಲ್ಲಿ ಬಹಳ ವೈಖರಿ ಇದೆ. 
ಆದ್ದರಿಂದ ಆ ಬಗ್ಗೆ ತನಿಖೆ ಆಗಬೇಕೆಂದು ನಾನು ಹೇಳುತ್ತೇನೆ. 

ಈಗ ಶಿಕ್ಷಣ ಮಂತ್ರಿಗಳು ಈ ಸಭೆಯಲ್ಲಿ ಇದ್ದಾರೆ. ಅವರು ಶಿಕ್ಷಣದ ವಿಷಯದಲ್ಲಿ 
ಬಹಳ ಆಸಕ್ತಿಯನ್ನು ವಹಿಸುತ್ತಿದ್ದಾರೆ. ಶಿಕ್ಷಣದ ಬಗ್ಗೆ ನಾವೆಲ್ಲರೂ ಕೂಡ ಹೆಚ್ಚು ಆಸಕ್ತಿಯನ್ನು 
ವಹಿಸುತ್ತಿದ್ದೇವೆ. ನಮ್ಮ ರಾಜ್ಯದಲ್ಲಿ ವಿದ್ಯಾಭ್ಯಾಸಕ್ಕಾಗಿ ಸರ್ಕಾರದವರು 60 ಕೋಟಿ 
ರೂಪಾಯಿಗಳನ್ನು ಖರ್ಚು ಮಾಡುತಿದ್ದಾರೆ. ಅದು ಸದುಪಯೋಗ ಆಗಬೇಕಾದರೆ ಗುಣಗ್ರಹಣ 
ಶಿಕ್ಷಣ ತರುವುದು ಅವಶ್ಯಕ ಇದೆ. ಹಳೆಯ ಶಿಕ್ಷಣವನ್ನು ಬದಲಾವಣೆ ಮಾಡಬೇಕು. 
ಕೊಠಾರಿ ಕಮಿಷನ್ನಿನ ರಿಪೋರ್ಟ ಏನಿದೆ ಅದನ್ನು ಒಪ್ಪಿಕೊಂಡು ಅದರಲ್ಲಿರತಕ್ಕ ಮಹತ್ತರವಾದ 
ವಿಷಯಗಳನ್ನು ಕಾರ್ಯಾಚರಣೆಗೆ ತರುವಂತಹ ಒಂದು ವ್ಯವಸ್ಥೆ ಮಾಡಬೇಕು. 

ಹಳೆಯ ಶಿಕ್ಷಣವನ್ನು ಬದಲಾವಣೆ ಮಾಡಿ ನಾಗರಿಕತೆಯ ಸಂಸ್ಕೃತಿಯನ್ನು 
ಪುನರಾಲೋಚನೆ ಮಾಡುವಂತಹ ಶಕ್ತಿ ಇರುವಂತಹ ಶಿಕ್ಷಣವನ್ನು ತರಬೇಕು. ಅದಕ್ಕೆ ಹೆಚ್ಚಿನ 
ಹಣವನ್ನು ಹಾಕಿದರೂ ಕೂಡ ಅದರಿಂದ ಹೆಚ್ಚಿನ ಪ್ರಯೋಜನ ಮಕ್ಕಳಿಗೆ ಸಿಕ್ಕುತ್ತದೆ. ಅದರಿಂದ 
ಮಕ್ಕಳು ನಾಗರೀಕರಾಗುತ್ತಾರೆ. ಅದರಿಂದ ಅವರಿಗೆ ದೇಶದ ಅಗು ಹೋಗುಗಳನ್ನು 
ಕಾಪಾಡಿಕೊಂಡು ಹೋಗುವಂತಹ ಶಕ್ತಿ ಬರುತ್ತದೆ. 


ಈಗ ನಮ್ಮದೇಶಕ್ಕೆ ಹೋರಾಟಗಾರರನ್ನು ತಯಾರು ಮಾಡುವಂತಹ ಒಂದು 
ಶಿಕ್ಷಣ ಬೇಕಾಗಿದೆ. ಆದ್ದರಿಂದ ಈ ಒಂದು ಹೊಸೆ ವಾತಾವರಣದಲ್ಲಿ ಶಿಕ್ಷಣವನ್ನು ಬದಲಾವಣೆ 
ಮಾಡಬೇಕೆಂದು ನಾನು ನಮ್ರತೆಯಿಂದ ಕೇಳಿಕೋಳ್ಳುತ್ತೇನೆ. ಇವೊತ್ತು ಶಿಕ್ಷಣದಲ್ಲಿ ಎರಡು 
ವರ್ಷಗಳ ಜೂನಿಯರ್‌ ಕಾಲೇಜುಗಳು ಬಂದಿವೆ. ಹಿಂದೆ ಕಾಲೇಜು ಶಿಕ್ಷಣದಲ್ಲಿ ಏನು 
ಒಂದು ಪದ್ಧತಿ ಇದ್ದಿತೊ ಈಗ ಅದು ಬದಲಾವಣೆಯಾಗಿದೆ. ಮಹಾರಾಷ್ಟ್ರದಲ್ಲಿ 8-10 
ವರ್ಷಗಳಿಂದಲೂ ಶಿಕ್ಷಣ ಪದ್ಧತಿ ಬದಲಾವಣೆ ಆಗಿಲ್ಲ. ಆದರೆ ನಮ್ಮಲ್ಲಿ ಎರಡು ಸಾರಿ 
ಬದಲಾವಣೆ ಮಾಡಿದ್ದಾರೆ. ಎರಡು ವರ್ಷದ ಜ್ಯೂನಿಯರ್‌ ಕಾಲೇಜು. ಮೂರು ವರ್ಷದ 
ಡಿಗ್ರಿ ಕೋರ್ನ್‌ ಬಂದಿದೆ. 


ಹೀಗೆ ಮೇಲಿಂದ ಮೇಲೆ ಬದಲಾವಣೆ ಆಗುವುದರಿಂದ ನಮ್ಮ ಶಿಕ್ಷಣಕ್ಕೆ ಧಕ್ಕೆ 


ಬರುತ್ತದೆ. ಆದ್ದರಿಂದ ಇದನ್ನು ನಾವು ತುಲನಾತಕ ದೃಷ್ಟಿಯಿಂದ ನೋಡಬೇಕಾಗಿದೆ. 
ಜೂನಿಯರ್‌ ಕಾಲೇಜುಗಳಿಗೆ ಹೆಚ್ಚು ಗ್ರಾಂಟ್‌ ಕೊಡಬೇಕಾಗುತ್ತದೆ. ಆ ಕಾಲೇಜುಗಳಿಗೆ 


ಪ್ರತಿಭಾವಂತ ಸಂಸದೀಯ ಪಟು 81 


ಗ್ರಾಂಟ್‌ ಕೊಡದಿದ್ದರೆ ಅವು ನಡೆಯುವುದಿಲ್ಲ. ಜ್ಯೂನಿಯರ್‌ ಕಾಲೇಜಿನಿಂದ ಹೆಚ್ಚು ಫೀಜು 
ಬರುವುದಿಲ್ಲ. ಆದ್ದರಿಂದ ಈ ಕಾಲೇಜುಗಳಿಗೆ ಯಾವ ರೀತಿಯಿಂದ ಗ್ರಾಂಟ್‌ ಕೊಡುತ್ತೀರಿ 
ಎಂಬುದನ್ನು ಸರ್ಕಾರದವರು ಯೋಚನೆ ಮಾಡಬೇಕು. 

ವದ್ಯಾ ಇಲಾಖೆಯಲ್ಲಿ ಪ್ರಾಥಮಿಕ ಶಾಲೆಯ ಉಪಾಧ್ಯಾಯರಿಗೆ ಮಿಡಲ್‌ ಸ್ಕೂಲ್‌ 
ಉಪಾಧ್ಯಾಯರಿಗೆ, ಹಾಗೂ ಹೈಸ್ಕೂಲ್‌ ಉಪಾಧ್ಯಾಯರಿಗೆ ಟ್ರಿಪ್ಪಿಕೇಟ್‌ ಬೆನಿಫಿಟ್‌ 
ಕೊಟ್ಟಿದ್ದಾರೆ. ಆಬರೆ ಕಾಲೇಜು ಉಪಾಧ್ಯಾಯರಿಗೆ ಟ್ರಿಪ್ಪಿಕೀಟ್‌ ಬೆನಿಫಿಟ್‌ ಏತಕ್ಕೆ ಕೊಡಲಿಲ್ಲ: 7 
ಶೀಘ್ರವಾಗಿ ಕಾಲೇಜು ಉಪಾಧ್ಯಾಯರಿಗೆ ಟ್ರಿಪ್ಪಿಕೇಟ್‌ ಬೆನಿಫಿಟ್‌ ಕೊಡಬೇಕು. ಅವರಿಗೆ 
ಪೆನ್‌ಷನ್‌ ಗ್ರಾಚುಟಿಯೂ ಯಾವುದೂ ಇಲ್ಲ, ಆದ್ದರಿಂದ ಈಗ ಪ್ರಾಥಮಿಕ ಮತ್ತು ಮಾಧ್ಯಮಿಕ 
ಶಾಲೆಗಳ ಶಿಕ್ಷಕರಿಗೆ ಯಾವ ರೀತಿ ಟ್ರಿಪ್ಪಿಕೇಟ್‌ ಬೆನಿಫಿಟ್‌ ಕೊಟ್ಟಿದ್ದೀರೋ ಅದೇ ರೀತಿ 
ಕಾಲೇಜು ಶಿಕ್ಷಕರಿಗೂ ಶೀಘ್ರವಾಗಿ ರೆಟ್ರಾಸ್ಟೆಕ್ಷೀವ್‌ ಆಗಿ ಕೊಡುವ ವ್ಯವಸ್ಥೆ ಮಾಡಬೇಕು. 


ಶ್ರೀ ಎಂ. ಸತ್ಮನಾರಾಯಣರಾವ್‌.- ಶ್ರೀಮಾನ್‌ ಶಂಕರಗೌಡ ಅವರು 
ವಿದ್ಯಾಶಾಖೆಯ ಮಂತ್ರಿಗಳಾಗಿದ್ದಾಗ 1968ನೇ ಇಸವಿಯಲ್ಲಿ ಈ ಬಗ್ಗೆ ಪ್ರಪೋಜಲ್‌ 
ಮಾಡಿ ಸರ್ಕಾರಕ್ಕೆ ಕಳುಹಿಸಿದ್ದೇವೆ. ಆದರೆ ಇದು ಇಲ್ಲಿಯವರೆಗೂ ಫೈನಲೈಜ್‌ ಆಗಿಲ್ಲ. 


ಶ್ರೀ ಪಿ.ಎಂ. ನಾಡಗೌಡ,- ಅದು ಒಂದು ವೇಳೆ ಕ್ಯಾಬಿನೆಟ್‌ಗೆ ಬಂದಿದ್ದರೆ 
ಒಂದು ನಿಮಿಷದಲ್ಲಿ ನಾವು ಅದನ್ನು ಮಾಡುತ್ತಿದ್ದೆವು. ಆದರೆ ಅದು ಆಗ ಬರಲಿಲ್ಲ. ಈಗ 
ಶ್ರೀಮಾನ್‌ ಬದರೀನಾರಾಯಣ್‌ ಅವರು ಅದನ್ನು ಮಾಡುತ್ತಾರೆ. ಎಲ್ಲವನ್ನು ಶಂಕರೇಗೌಡರೇ 
ಮಾಡಿದರೆ ಮುಂದಿನ ಸರ್ಕಾರಕ್ಕೆ ಏನೂ ಉಳಿಯುವುದಿಲ್ಲ ಎಂದು ಅದನ್ನು ಈಗಿನ 
ಸರ್ಕಾರಕ್ಕೆ ಬಿಟ್ಟಿದ್ದೇವೆ. 

ಈಗ ನಮ್ಮರಾಜ್ಕದಲ್ಲಿ ನೀರಾವರಿ ಸೌಕರ್ಯ ಬಹಳ ಕಡಿಮೆ ಇದೆ. ಡ್ರೈ ಫಾರ್ರಿಂಗ್‌ 
ಮೆಥಡ್‌ ಏನಿದೆ ಅದನ್ನು ಅಭಿವೃದ್ದಿ ಮಾಡಬೇಕಾಗುತ್ತದೆ. ಇದರ ಬಗ್ಗೆ ಸಂಶೋಧನೆ 
ಮಾಡುವ ದೃಷ್ಟಿಯಿಂದ ಒಂದು ದೊಡ್ಡ ಸಂಸ್ಥೆ ಬೇಕಾಗುತ್ತದೆ. ಇಂಥಾ ಒಂದು ಸಂಸ್ಥೆಯನ್ನು 
ಕೇಂದ್ರ ಸರ್ಕಾರದವರೂ ಮಾಡಿದ್ದಾರೆ. ನಮ್ಮಕನ್ನಡ ರಾಜ್ಯದಲ್ಲಿ ನಾನಾ ತರಹದ ಮಣ್ಣುಗಳು 
ಇರುವುದರಿಂದ ಅದಕ್ಕೆ ತಕ್ಕಂಥಾ ಕ್ರಾಪ್ಸ್‌ ಬೆಳೆಯಬೇಕಾದರೆ ಡೈಫಾರ್ಮಿಂಗ್‌ ಇನ್‌ಸ್ಟಿಟ್ಯೂಟ್‌ 
ಮಾಡಿದರೆ ಒಳ್ಳೆಯದು. ರೈತರಿಗೆ ಇನ್‌ಸೆಂಟೀವ್‌ ಕೊಟ್ಟು ಉತ್ತೇಜನವನ್ನು 
ಕೊಡಬೇಕಾಗುತ್ತದೆ. 


ಕುಡಿಯುವ ನೀರಿನ ಸೌಲಭ್ಯವನ್ನು ಒದಗಿಸುವಾಗ ಗ್ರಾಮೀಣ ಜನರಿಗೆ 
ಫೈನಾನಿಷಿಯಲ್‌ ಎಂಬಾರ್ಸ್‌ ಮೆಂಟ್‌: ವಿಧಿಸಬಾರದು. ಗ್ರಾಮೀಣ ಜನರು 100ಕ್ಕೆ 10 
ರಷ್ಟು ಕಾಂಟ್ರಿಬ್ಕೂಷನ್‌ ಕೊಡಬೇಕೆಂದು ಏನು ಸರ್ಕಾರದವರು ಗೊತ್ತು ಮಾಡಿದ್ದರೆ. 
ಅದನ್ನು ತೆಗೆದುಕೊಳ್ಳದೆ ಗ್ರಾಮೀಣ ಜನಗಳಿಗೆ ನ್ಯಾಷನಲ್‌ ರೂರಲ್‌ ವಾಟರ್‌ ಸಪ್ಕೆ 


82 ಖಿ.ನಿಂ. ನಾಡಗೌಡ 


ಯೋಜನೆಯ ಮುಖಾಂತರ ಕುಡಿಯುವ ನೀರಿನ ಸೌಲಭ್ಯವನ್ನು ಒದಗಿಸಬೇಕು. ಈ 
ಯೋಜನೆಯನ್ನು ಕಾರ್ಯಗತ ಮಾಡಬೇಕಾದರೆ ಬಾವಿಗಳನ್ನು ತೆಗೆಸಲು ಪಬ್ಬಿಕ್‌ ಹೆಲ್ಫ್‌ 
ಅಥವಾ ಇಂಜಿನಿಯರಿಂಗ್‌ ಇಲಾಖೆಯ ಮೂಲಕ ಇದನ್ನು ಮಾಡಿಸಬೇಕು. ಈ ಕೆಲಸವನ್ನು 
ಮಾಡಿಸಲು ಮಹಾತ್ಮ ಗಾಂಧಿಯವರ ಶತಾಬ್ಲಿಯ ವರ್ಷದಲ್ಲಿಯೇ ಸರ್ಕಾರದವರು 
ಒಪ್ಪಿಕೊಂಡಿದ್ದಾರೆ. ಈ ದೃಷ್ಟಿಯಿಂದ ಇದನ್ನು ಸರ್ಕಾರದವರು ಶೀಘ್ರವಾಗಿ ಕಾರ್ಯಗತ 
ಮಾಡುವುದಕ್ಕೆ ಪ್ರಯತ್ನ ಮಾಡಬೇಕೆಂದು ನಾನು ಸೂಚಿಸುತ್ತೇನೆ. 

ಔದ್ಯೋಗಿಕರಣದ ಬಗ್ಗೆ ಒಂದು ಮಾತನ್ನು ಹೇಳುತ್ತೇನೆ. ಔದ್ಮೋಗಿಕರಣ ಬಗ್ಗೆ 
ಕೇಂದ್ರ ಸರ್ಕಾರದವರೂ ಮಾತನಾಡುತಾರೆ. ರಾಜ್ಯ ಸರ್ಕಾರದವರು ಮಾತನಾಡುತ್ತಾರೆ. 
ಆದರೆ ಡೈವರ್ಸ್‌ ಫಿಕೇಷನ್‌ ಆಫ್‌ ಇಂಡಸ್ಟ್ರೀಸ್‌, ಮತ್ತು ಡಿಸ್‌ ಪರ್ನಲ್‌ ಆಫ್‌ ಇಂಡಸ್ಟ್ರೀಸ್‌ 
ಆಗಿಲ್ಲ. ಇದಕ್ಕೆ ಮಾನ್ಯ ಮಂತ್ರಿಗಳು ಉತ್ತರ ಕೊಡಬೇಕು. ಇದು ಶೀಘ್ರದಲ್ಲಿ ಆಗದಿಧ್ದಿದ್ದರೆ 
ಬಹಳ ಕಷ್ಟವಾಗುತ್ತದೆ. ದೊಡ್ಡ ದೊಡ್ಡ ಟಾಟಾ ಬಿರ್ದಾರವರುಗಳಿಗೆ ಕೈಗಾರಿಕೆಯನ್ನು 
ಸ್ಥಾಪಿಸುವುದಕ್ಕೆ ಲೈಸೆನ್ಸ್‌ ಕೊಡುವುದಿಲ್ಲ ಎಂದು ಹೇಳಿದವರು ಈಗ ಬಿರ್ಲಾ ಕಂಪನಿಯವರಿಗೆ 
ನೈಲಾನ್‌ ಫ್ಯಾಕ್ಷರಿಯನ್ನು ಸ್ಥಾಪನೆ ಮಾಡಲು ಸರ್ಕಾರದವರು ಲೈಸೆನ್ಸ್‌ ಕೊಟ್ಟಿದ್ದಾರೆ. ಇದು 
ಸರಿಯಲ್ಲ. 

ಸಹಕಾರೀ ಕ್ಷೇತ್ರದಲ್ಲಿ ಆ ಫ್ಯಾಕ್ಷರಿಗಳನ್ನು ಸ್ಥಾಪನೆ ಮಾಡಬೇಕು. ಯಾರು ಐದಾರು 
ಮನಾಪಲಿಸ್ಟ್‌ ಇದ್ದಾರೆ ಅವರಿಗೇ ಫ್ಯಾಕ್ಷರಿಯನ್ನು ಸ್ಥಾಪನೆ ಮಾಡುವುದಕ್ಕೆ ಮತ್ತೆ ಸರ್ಕಾರದವರು 
ಲ್ವೆಸನ್ಸ್‌ ಕೊಟ್ಟಿದ್ದಾರೆ. ಮಹಾರಾಷ್ಟದವರು ದೊಡ್ಡ ದೊಡ್ಡ ಉದ್ದಿಮೆಗಳನ್ನು ಕೋ ಅಪರೇಟಿವ್‌ 
ಸೆಕ್ಟಾರಿನಲ್ಲಿ ತೆಗೆಯುತ್ತಿದ್ದಾರೆ. ಆದ್ದರಿಂದ ನಮ್ಮರಾಜ್ಯದಲ್ಲಿಯೂ ಕೂಡ ಕೋ ಅಪರೇಟಿವ್‌ 
ಸೆಕ್ಟಾರಿನಲ್ಲಿ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡುವುದಕ್ಕೆ ಸರ್ಕಾರದವರು ಪ್ರಯತ್ನ ಮಾಡಬೇಕು. 
ನಮ್ಮರಾಜ್ಯದಲ್ಲಿ ಅಭಿವೃದ್ಧಿಯನ್ನು ಸಾಧಿಸಬೇಕಾದರೆ ಆ ಒಂದು ತತ್ವವನ್ನು ಸರ್ಕಾರದವರು 
ಅನುಸರಿಸಬೇಕು. ಎನ್ನುವ ದೃಷ್ಟಿಯಿಂದ ನಾನು ಈ ಸೂಚನೆಯನ್ನು ಸರ್ಕಾರಕ್ಕೆ ಕೊಡುತ್ತಿದ್ದೇನೆ. 

ಇನ್ನೂ ಗ್ರಾಮಗಳ ಅಭಿವೃದ್ದಿ ಬಗ್ಗೆ ನಾವು ವಿಶೇಷವಾದ ಗಮನವನ್ನು 
ಕೊಡಬೇಕಾಗಿದೆ. ಗ್ರಾಮದಲ್ಲಿ ಅಗತ್ಯವಾಗಿ ಆಗಬೇಕಾಗತಕ್ಕ ಒಂದು ಶಾಲೆ, ರಸ್ತೆ ಮತ್ತು 
ಕುಡಿಯುವ ನೀರಿನ ಅವಶ್ಯಕತೆಗಳ ಬಗ್ಗೆ ಆದಷ್ಟು ಹೆಚ್ಚು ಕಾರ್ಯಕ್ರಮಗಳನ್ನು ಸರ್ಕಾರದವರು 
ಹಾಕಿಕೊಳ್ಳಬೇಕಾಗಿದೆ, ಅದಲ್ಲದೆ ಈಗ ಕೇಂದ್ರ ಸರ್ಕಾರದವರು ರೂರಲ್‌ ವರ್ಕ್ಸ್‌ ಪ್ರೋಗ್ರಾಂ 
ಎಂದು ಒಂದು ಯೋಜನೆಯನ್ನು ಹಾಕಿಕೊಂಡಿದ್ದಾರೆ. ಅದು ಬಹಳ ಒಳ್ಳೆಯ ಯೋಜನೆ. 
ಅದರಿಂದ ಗ್ರಾಮಗಳಲ್ಲಿ ಶಾಶ್ವತವಾದ ಅಭಿವೃದ್ಧಿಯನ್ನು ಮಾಡುವುದಕ್ಕೆ ಅವಕಾಶವಾಗುತ್ತದೆ. 
ಅದನ್ನು ಮುಂದುವರಿಸಿಕೊಂಡು ಹೋಗಿ ನಮ್ಮರಾಜ್ಯದ ಎಲ್ಲಾ ಗ್ರಾಮಗಳಲ್ಲೂ ಅತ್ಯಗತ್ಯವಾಗಿ 
ಆಗಬೇಕಗಿರುವ ಕೆಲಸಗಳನ್ನು ನಡೆಸಲು ವ್ಯವಸ್ಥೆಯನ್ನು ಮಾಡಬೇಕೆಂದು ಹೇಳಿ, ನನಗಿಷ್ಟು 
ಮಾತನಾಡಲು ಅವಕಾಶ ಕೊಟ್ಟ ಅಧ್ಯಕ್ಷರಿಗೆ ವಂದಿಸಿ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. 


ಪ್ರತಿಭಾವಂತ ಸಂಸದೀಯ ಪಟು 83 


ರಾಜ್ಯಪಾಲರ ಭಾಷಣಕ್ಕೆ ವಂದನೆೆ-1974 
ಶ್ರೀ ಪಿ.ಎಂ. ನಾಡಗೌಡ (ನ್ನಾನೀಯ ಪ್ರಾಧಿಕಾರಿ ಕ್ಷೇತ್ರ). 


ರಾಜ್ಯಪಾಲರ ಭಾಷಣದ ಮೇಲೆ ಮಾತನಾಡಲು ತಾವು ಅವಕಾಶ 
ಒಬದಗಿಸಿಕೊಟ್ಟಿದ್ದಕ್ಕಾಗಿ ತಮಗೆ ವಂದಿಸಿ ನಾಲ್ಕು ಮಾತುಗಳನ್ನು ಇಲ್ಲಿ ಆಡಬೇಕೆಂದಿದ್ದೇನೆ. 
ರಾಜ್ಯಪಾಲರ ಭಾಷಣದಲ್ಲಿ ಏನು ಹೇಳಿದ್ದಾರೆ, ಅದರಿಂದ ಇವತ್ತು ದೇಶದ ಜನತೆ ನಿರಾಶೆ 
ಹೊಂದಿದ್ದಾರೆ ಎಂದು ಹೇಳಿದರೆ ತಪ್ಪಾಗಲಾರದು. ಹಿಂದಿನ ವರ್ಷದ ರಾಜ್ಯಪಾಲರ 
ಭಾಷಣವನ್ನು ಮತ್ತು ಈ ವರ್ಷದ ಭಾಷಣವನ್ನು ತುಲನಾತಕ್ರ ದೃಷ್ಟಿಯಿಂದ ನೋಡಿದರೆ 
ಈ ವರ್ಷದಲ್ಲಿ ಈ ಸರ್ಕಾರ ಜನತೆಯ ಹಿತಕ್ಕಾಗಿ ಏನು ಮಾಡಿಲ್ಲವೆಂದು ಹೇಳಬಹುದು. 
ಎಲ್ಲಾ ವಿಷಯಗಳ ಬಗ್ಗೆ ಕೇವಲ ಒಂದು ನಾಲ್ಕು ಪಂಕ್ತಿಯಲ್ಲಿ ಹೇಳಿ ಮುಗಿಸಿದ್ದಾರೆ ಇದನ್ನು 
ಸರ್ಕಾರದವರು ಒಂದು ದುರುದ್ದೇಶದಿಂದಲೇ ಮಾಡಿದ್ದಾರೆಂದು ಹೇಳಬಹುದು. ಏಕೆಂದರೆ 
ಅವರಿಗೆ ಹೇಳಿಕೊಳ್ಳುವಷ್ಟು ಅಂಶ ಯಾವುದೂ ಇಲ್ಲ. ಈ ಒಂದು ರಾಜ್ಕಾಂಗದ ಅವಕಾಶವನ್ನು 
ಅವರು ಚೆನ್ನಾಗಿ ಉಪಯೋಗಿಸಿಕೊಂಡು ಸರ್ಕಾರದ ಕಾರ್ಯಕ್ರಮಗಳನ್ನು ಪೂರ್ತಿಯಾಗಿ 
ಹೇಳಬಹುದಾಗಿತ್ತು. ಇದಕ್ಕೆ ಕಾರಣ ಸರ್ಕಾರದ ಕಾರ್ಯಕ್ರಮಗಳು ತೃಪ್ತಿಕರವಾಗಿ ಆಗಲಿಲ್ಲ 
ಎಂದು ಕಾಣುತ್ತದೆ. 


ನಾನು ಕೇವಲ ಕೆಲವು ವಿಷಯಗಳ ಬಗ್ಗೆ ಮಾತ್ರ ಮಾತನಾಡುತ್ತೇನೆ. ಹೋದ ' 
ವರ್ಷ ನಮ್ಮ ರಾಜ್ಯದಲ್ಲಿ ಮಳೆ ಇಲ್ಲದೆ ಬರಗಾಲ ಬಂದಿತ್ತು. ಸುಮಾರು 63 ಕೋಟಿ 
ರೂಪಾಯಿ ಸರ್ಕಾರದವರು ಖರ್ಚು ಮಾಡಿದೆ ಎಂದು ಹೇಳಿದ್ದಾರೆ. ಕುಡಿಯುವುದಕ್ಕೆ 
ನೀರನ್ನು ಒದಗಿಸಲು ಸುಮಾರು 1500 ಬಾವಿಗಳನ್ನು ತೆಗೆದಿದ್ದೇವೆ ಎಂದು ಸಹ ಹೇಳಿದ್ದಾರೆ. 
ಆದರೆ 1500 ಬಾವಿಗಳಲ್ಲಿ ಎಷ್ಟು ಬಾವಿಗಳು ಉಳಿದಿವೆ, ಎಷ್ಟು ಬಾವಿಗಳಲ್ಲಿ ನೀರು ಇದೆ 
ಎಂಬುದನ್ನು ಒಂದು ಕಮೀಶನ್‌ ನೇಮಕ ಮಾಡಿದರೆ ಗೊತ್ತಾಗುತ್ತದೆ. ನಾನಾದರೂ ಅದಕ್ಕೆ 
ಒಂದು ಕಮಿಷನನ್ನು ನೇಮಿಸಬೇಕೆಂದು ಹೇಳುತ್ತೇನೆ. ಅಲ್ಲದೆ ಇವರು ತೋಡಿಸಿದ ಬಾವಿಗಳು 
ಕೆಲವು ನಿಜವಾದ ಬಾವಿಗಳಲ್ಲ. ಕೆಲವು ಹಳ್ಳ ಮತ್ತು ಹೊಳೆಯ ದಂಡೆಯಲ್ಲಿ ನೀರಿಗೋಸ್ಕರ 
ಏನಾದರೂ ಮಾಡಿದ್ದರೆ ಅದನ್ನು ಸಹ ಬಾವಿಯ ಲೆಕ್ಕಕ್ಕೆ ಸೇರಿಸಿದ್ದಾರೆ. ಅಲ್ಲದೆ ಅಂಥ 
ಕೆಲಸವನ್ನು ಮಾಡಿಸುವಾಗ ಅಲ್ಲಿನ ಲೋಕಲ್‌ ಪುಡಾರಿಗಳು ಸೇರಿಕೊಂಡು ಅರ್ಧಕ್ಕೆ ಅರ್ಧ 
ಹೆಣವನ್ನು ಹೊಡೆದಿದ್ದಾರೆ. 

ಇದಕ್ಕೆ ಒಂದು ಪ್ರತ್ಯೇಕವಾದ ಶಾಸಕರ ಅಥವಾ ಇತರ ಉನ್ನತ ಅಧಿಕಾರಿಯ 
ತನಿಖಾ ಸಮಿತಿಯನ್ನು ನೇಮಕ ಮಾಡಿದರೆ ಕಂಡು ಹಿಡಿಯಬಹುದು. ಇದು ಬಹಳ 
ಖೇದಕರವಾದ ಸಂಗತಿ. ಇದೇ ರೀತಿ ಎಲ್ಲಾ ಸ್ಕೋರ್ಲಿಟಿ ಕೆಲಸಗಳನ್ನು ಮಾಡಿದ್ದಾರೆ. 
ರೋಡ್ಸ್‌ ಮಾಡಿದ್ದೇವೆಂದು ಹೇಳುತ್ತಾರೆ, ಆದರೆ ಮಾಡಿರುವುದು ಕೇವಲ ಮಣ್ಣು ಹಾಕುವ 
ಕೆಲಸ ಹೀಗೆ ಮಾಡಿದಂತಹ ಕೆಲಸಗಳಲ್ಲಿ ನೂರಕ್ಕೆ 50ರಷ್ಟು ಹಣವನ್ನು ತಿಂದು ಹಾಕಿದ್ದಾರೆ. 


84 ಹಿ.ನಿಂ. ನಾಡಗೌಡ 


ಆದ್ದರಿಂದ 63 ಕೋಟಿ ರೂಪಾಯಿ ಖರ್ಚುಮಾಡಿದ ಹಣದ ಸದುಪಯೋಗ ಟಗಿದೆಯೇ 
ಎಂದು ನೋಡುವುದಕ್ಕೆ ಒಂದು ಕಮಿಶನ್‌ ನೇಮಕ ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. 


ಮಹಾರಾಷ್ಟ್ರ ಕರ್ನಾಟಕ ಗಡಿಯ ಬಗ್ಗೆ ಮಾನ್ಯ ಶ್ರೀ ಹೆಗ್ಗೆಯವರು ಈಗಾಗಲೇ 
ಹೇಳಿದ್ದಾರೆ. ಒಂದು ಮಾತು. ಈ ಪ್ರಶ್ನೆಯನ್ನು ಇವತ್ತು ಪುನರ್ಮಿಮರ್ಶೆ ಮಾಡಲಿಕ್ಕೆ 
ಆವಕಾಶವನ್ನು ನಮ್ಮ ಮುಖ್ಯಮಂತ್ರಿಗಳು ಮಾಡಿಕೊಟ್ಟಿದ್ದಾರೆ. ಈಗ ಈ ಪ್ರಶ್ನೆಯನ್ನು ರೀ 
ಒಪನ್‌ ಮಾಡಿದ್ದಾರೆ. ಇದು ಎಲ್ಲಿಗೆ ಹೋಗುತ್ತದೆಂದು ಹೇಳಲಿಕ್ಕಾಗುವುದಿಲ್ಲ. ಯಾವ 
ಪ್ರಶ್ನೆ ಮಹಾಜನ್‌ ಕಮಿಷಸನ್ನಿನವರಿಂದ ಪೂರ್ಣ ವಿರಾಮವಾಗಿತ್ತೋ ಅದನ್ನು ಫನರ್ವಿಮರ್ಶೆ 
ಮಾಡಲು ಈ ಸರ್ಕಾರ ಅವಕಾಶ ಕೊಟ್ಟಿದೆ. ಇದರಿಂದ ಮತ್ತೆ ಕರ್ಮಕಾಂಡ ನಡೆಯುವುದಕ್ಕೆ 
ಅವಕಾಶವನ್ನು ಕೊಟ್ಟ ಹಾಗಾಗಿದೆ. 

ಮಹಾಜನ್‌ ಕಮಿಷನ್‌ ವರದಿಯನ್ನು ಒಪ್ಪಬೇಕು, ಇಲ್ಲದಿದ್ದರೆ ಕೇಂದ್ರ ಸರ್ಕಾರ 
ಇದನ್ನು ಪುನರ್ವಿಮರ್ಶೆಮಾಡಿ ಬೆಳಗಾವಿ ವಿಚಾರದಲ್ಲಿ ಯಾವರೀತಿ ತೀರ್ಮಾನ 
ಮಾಡುತ್ತಾರೆಂಬುದು ನನಗೆ ಬಹಳ ಸಂಶಯವಾಗಿ ತೋರುತ್ತಿದೆ. ಅದಕ್ಕೋಸ್ಕರ ನಾನು ಈ 
ಸರ್ಕಾರಕ್ಕೆ ಹೇಳುವುದೇನೆಂದರೆ ಈ ವಿಚಾರವನ್ನು ಪುನರ್ವಿಮರ್ಶೆ ಮಾಡುವುದಕ್ಕೆ ಅವಕಾಶವನ್ನು 
ನೀಡಿ ಈ ಸರ್ಕಾರ ಮಹಾ ತಪ್ಪು ಮಾಡಿದೆ. ಮುಂದೆ ಈ ಒಂದು ತಪ್ಪನ್ನು ತಿದ್ದಿಕೊಳ್ಳುವುದಕ್ಕೆ 
ಈ ಸರ್ಕಾರಕ್ಕೆ ಬಹಳ ಕಷ್ಟವಾಗುತ್ತದೆ ಅವರು ಅಪರಾಧ ಮಾಡಿದ್ದಾರೆಂದರೆ ಅದೇನೂ 
ತಪ್ಪಾಗುವುದಿಲ್ಲ. ಇವತ್ತು ಮಹಾಜನ್‌ ಅವಾರ್ಡ ಏನಿದೆಯೋ ಅದನ್ನು ಕೇಂದ್ರ ಸರ್ಕಾರ 
ಒಪ್ಪದೆ ಇಂತಹ ಒಂದು ಮೂಢವಾದ ಪ್ರಸಂಗವನ್ನು ತಂಜೊಡ್ಡಿದ್ದಾರೆ. ಕೇಂದ್ರ ಸರ್ಕಾರದ 
ಮತ್ತು ನಮ್ಮಸರ್ಕಾರದ ಒಂದು ತಪ್ಪಿಗೆ ನಾವ ಪಶ್ಚಾತ್ತಾಪ ಪಡಬೇಕಾಗಿದೆ. 

ಮತ್ತೊಂದು ವಿಷಯ, ಇವತ್ತು ನಮ್ಮರಾಜ್ಯದಲ್ಲಿ ಒಂದು ಘೋರವಾದ ಪರಿಸ್ಥಿತಿ 
ನಿರ್ಮಾಣವಾಗಿದೆ. ಮಾನ್ಯ ಶ್ರೀ ಕೆ. ಎಚ್‌. ಪಾಟೇಲ್‌ ಅವರು ಹಿಂದೆ ವ್ಯವಸಾಯ 
ಹಾಗೂ ಅರಣ್ಯ ಮಂತ್ರಿಗಳಾಗಿದ್ದರು. ಇವತ್ತು ಆಹಾರ ಮತ್ತು ಅರಣ್ಯ ಶಾಖೆಯ 
ಸಚಿವರಾಗಿದ್ದಾರೆ. ಅವರು ಅನೇಕ ಕಡೆಗಳಲ್ಲಿ ಹೋಗಿ ಅಧಿಕಾರಿಗಳ ಹಿಂದೆ ನಿಂತು ಪ್ರಚೋದನೆ 
ಮಾಡಿ ಅಂಗಡಿಗಳ ಅಬ್ಬಾಕ್‌ ಮಾಡಿಸುತ್ತಿದ್ದಾರೆ. ಅವರು ಪ್ಯಾಡಿ ಗಿರಣಿಗಳ ಮೇಲೆ ರೈಸ್‌ 
ಮಾಡಿ ರೈಡ್‌ ಮಾಡಿ ಯಾವ ರೀತಿ ಜನರಲ್ಲಿ ಕ್ರೋಧ ಉಂಟು ಮಾಡುತ್ತಿದ್ದಾರೆಂಬುದು 
ಈಗ ಎಲ್ಲರಿಗೂ ಗೊತಿದೆ. ಮಾನ್ಯ ಶ್ರೀ ಕೆ.ಎಚ್‌. ಪಾಟೀಲ್‌ ಅವರು ಮಂತ್ರಿಗಳಾಗಿದ್ದಾಗ 
ವಿಶಾಲ ಕರ್ನಾಟಕ ಪೇಪರ್‌ನ ಅಭಿವೃದ್ಧಿಗಾಗಿ ರೊಕ್ಕ ಕೊಡಿ ಎಂಬುದಾಗಿ ಹೇಳುತ್ತಿದ್ದರು. 
ಈಗ ಅವರು ಆರ್ಥಿಕ ಮತ್ತು ಅರಣ್ಯ ಶಾಖಾ ಸಚಿವರಾದ ಮೇಲೆ ಅಲ್ಲೆಲ್ಲಾ ಅದಕ್ಕಾಗಿ 
ಹಣವನ್ನು ಸಂಗ್ರಹ ಮಾಡುತಿರುವುದು ವಿಪರೀತವಾಗಿದೆ. ಯಾರಾದರೂ ವ್ಯಾಪಾರಸ್ಥರು 
ದುಡ್ಡು ಕೊಟ್ಟರೆ ಅಂತಹವರ ಕೇಸನ್ನು ಬಿಟ್ಟುಬಿಡುತ್ತಾರೆ. 


ಶ್ರೀ ಎಲ್‌.ಟ. ಕಾರ್ಟೆ.- ಮಾನ್ಯ ಸದಸ್ಯರು ಲಂಚ ತೆಗೆದುಕೊಳ್ಳುತ್ತಿದ್ದಾರೆಂದು 
ಹೇಳುತ್ತಿದ್ದಾರೆ. ಅದು ಎಷ್ಟರ ಮಟ್ಟಿಗೆ ಸರಿ ಇರಬಹುದು? 


ಪ್ರತಿಭಾವಂತ ಸಂಸದೀಯ ಪಟು 85 


ಶ್ರೀ ಎಂ.ಸಿ. ಹೆರುಮಾಳ್‌.- ಮಂತ್ರಿಗಳು ದುಡ್ಡು ಕೊಡುವವರ ಕೇಸುಗಳನ್ನು 
ಬಿಟ್ಟು ಬಿಡುತ್ತಿದ್ದಾರೆ. ದುಡ್ಡು ಕೊಡದೇ ಇರುವವರ ಮೇಲೆ ಕೇಸುಗಳನ್ನು ಹಾಕುತ್ತಾರೆಂದು 
ಮಾನ್ಯ ಸದಸ್ಥರು ಆರೋಷಣೆ ಮಾಡುತಿದ್ದಾರೆ. ಈ ತರಹ ಈ ಸಭೆಯಲ್ಲಿ ಮಾತನಾಡಬಹುದೆ? 

ಶ್ರೀ ಪಿ.ಎಂ. ನಾಡಗೌಡ.- ಇಲ್ಲಿ ನಾನು ಮಾತನಾಡುವುದಿಲ್ಲ. ಇದು ಕಾಮನ್‌ 
ಆಗಿದೆ. ಜನಗಳೇ ಬಂದು ನಮಗೆ ಹೇಳುತ್ತಿದ್ದಾರೆ. ಅಂತಹ ಮಂತ್ರಿಗಳು ಇಲ್ಲಿದ್ದಾರೆ. 
ಮಾನ್ಯ ಶ್ರೀ ಕೆ.ಎಚ್‌. ಪಾಟೀಲ್‌ ಅವರು ಮತ್ತು ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ 
ಅಂತಹ ಒಳ್ಳೆಯ ಚೆನ್ನಾಗಿರುವಂತಹವರು ಬಂದರೆ ಜನರಿಗೆ ತಪ್ಪು ತಿಳುವಳಿಕೆ ಬರುತ್ತದೆ. 
ಅಂತಹವರನ್ನು ಕಂಟ್ರೋಲ್‌ ಮಾಡಬೇಕೆಂದು ನಾನು ಸೂಚನೆ ಮಾಡುತ್ತೇನೆ. ಇಂತಹ 
ಸಂಶಯಾಸ್ಪದ ಮಂತ್ರಿಗಳು ಏನಿದ್ದಾರೆ ಇದರಿಂದ ಕನ್ನಡ ಜನತೆಗೆ ಕೆಟ್ಟ ಹೆಸರು ಬರುತ್ತದೆ. 
ಅವರ ಜೀವನದಲ್ಲಿ ಇರತಕ್ಕ ಆಗುಹೋಗುಗಳನ್ನು ಮಂತ್ರಿಗಳಾಗಿರುವಾಗ ತೋರಿಸಲಿಕ್ಕೆ 
ಒಂದು ಅವಕಾಶವನ್ನು ಮಾಡಿಕೊಡುವ ಹಾಗೆ ಆಗುತ್ತದೆಂದು ನಾನು ಸೂಚನೆ ಮಾಡುತ್ತೇನೆ. 


ಮಾನ್ಯ ರಾಜ್ಯಪಾಲರು ನೀರಾವರಿಯ ಬಗ್ಗೆ ಕೆಲವು ವಿಚಾರಗಳನ್ನು ಹೇಳಿದ್ದಾರೆ. 
ಇವರು ಎಷ್ಟು ಎಕರೆ ನೀರಾವರಿ ಹೋದ ವರ್ಷ ಮಾಡಿದ್ದಾರೆ, ಮೈನರ್‌ ಇರಿಗೇಷನ್‌ 
ಮಾಡಿದ್ದಾರೆಂಬುದನ್ನು ಹೇಳಿದ್ದಾರೆ, ಆದರೆ ಒಂದು ವಿಷಯ ನನಗೆ ಖೇದ ಅನ್ನಿಸುತ್ತದೆ. 
ನೀರಾವರಿಯನ್ನು ಸರ್ಕಾರ ಮಾಡುವಾಗ ಬಡಜನರಿಗೆ ಹೆಚ್ಚು ಉಪಯೋಗವಾಗಬೇಕು. 
ಇವತ್ತು ದೊಡ್ಡ ದೊಡ್ಡ ಉದ್ದಿಮೆದಾರರಿಗೆ ಹೆಚ್ಚು ಉಪಯೋಗವಾಗುವ ರೀತಿಯಲ್ಲಿ 
ಮಾಡುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಅವರಿಗೆ ಒಂದು 
ವಿಷಯವನ್ನು ಹೇಳುತ್ತೇನೆ. ಇವತ್ತು ಮೈಸೂರು ರಾಜ್ಯದ ರೋಡ್‌ ಟ್ರಾನ್ಸ್‌ ಪೋರ್ಟಿನ 
ಚೇರಮನ್‌ ಶ್ರೀ ಆರ್‌. ಎಂ. ದೇಸಾಯಿ ಅವರಿಗೆ ಸಂಬಂಧಪಟ್ಟ ಹಾಗೆ ಚಿಕ್ಕನೂರು 
ಎಂಬ ಊರಿನಲ್ಲಿ 400 ಎಕರೆ ಫಾರಂ ಇದೆ. ಆ ಊರಿನ ಹತ್ತಿರ ಕೃಷ್ಣಾನದಿ ಇದೆ. ಅವರು 
ಸರ್ಕಾರದ ಮೇಲೆ ಒತ್ತಾಯಮಾಡಿ 27 ಲಕ್ಷ ರೂಪಾಯಿಗಳನ್ನು ಖರ್ಚು ಮಾಡಿಸಿ ಒಂದು 
ಬಂಡಾರವನ್ನು ಕಟ್ಟಿಸಿದ್ದಾರೆ. 


ಅದು ಒಂದು ಪ್ರವೆಟ್‌ ಫಾರಂ, ಅದೊಂದು ಫ್ಯಾಕ್ಟರಿಯಂತಿದೆ. ಅದಕ್ಕೆ 20-25 
ಲಕ್ಷ ರೂಪಾಯಿಗಳನ್ನು ಖರ್ಚು ಮಾಡಿದ್ದಾರೆ. ಇದನ್ನು ಮಾನ್ಯ ಶ್ರೀ ಮಲ್ಲಿಕಾರ್ಜುನ 
ಸ್ಟಾಮಿಯವರು ವಿಚಾರ ಮಾಡಬೇಕು. ಏಕೆಂದರೆ ನೀವು ಇದು ಬಡವರ ಸರ್ಕಾರ ಎಂದು 
ಹೇಳುವಾಗ ಬಡವರ ಹಿತಕ್ಕೋಸ್ಕರ ಏನು ಮಾಡುತ್ತಿದ್ದೀರಿ ಎಂದು ಕೇಳಬೇಕಾಗಿದೆ. ಮೈನರ್‌ 
ಇರಿಗೇಷನ್ನಿನಲ್ಲಿ ದೊಡ್ಡ ದೊಡ್ಡ ಫಾರಂಗೋಸ್ಕರ ಹೆಚ್ಚು ಹೆಚ್ಚಾಗಿ ಹಣ ಖರ್ಚು ಮಾಡುತ್ತಿದ್ದೀರಿ. 
ಮಾನ್ಯ ಶ್ರೀ ಆರ್‌. ಎಂ. ದೇಸಾಯಿ ಅವರ ಫಾರಂನ್ನು ಅಭಿವೃದ್ಧಿಗೊಳಿಸುವುದಕ್ಕಾಗಿಯೇ 
ಒಂದು ಬಂಡಾರವನ್ನು ಕಟ್ಟಿದ್ದಾರೆ. ಇದನ್ನು ಚೆನ್ನಾಗಿ ನೋಟ್‌ ಮಾಡಿಕೊಂಡು ಅದರ ಬಗ್ಗೆ 
ಕ್ರಮ ತೆಗೆದುಕೊಳ್ಳಬೇಕು. 


86 ಪಿ.ಎಂ. ನಾಡಗೌಡ 


ಶ್ರೀ ಎಲ್‌.ಟ. ಕಾರ್ಲೆ.- ಲ್ಯಾಂಡ್‌ ರಿಫಾರಮ್ಸ್‌ ಪ್ರಕಾರ 200 ಎಕರೆ ಕೂಡ 
ಉಳಿಯುವುದಿಲ್ಲ. 

ಶ್ರೀ ಪಿ.ಎಂ. ನಾಡಗೌಡ.- 200 ಎಕರೆ ಉಳಿಯುವುದಿಲ್ಲ. ಆದರೂ ಅವರು 
ಫಾರಂ ಮಾಡಿಕೊಂಡಿದ್ದಾರೆ. 

ಶ್ರೀ ರಾಮಕೃಷ್ಣ ಹೆಗ್ಗಡೆ.- ಅಂತಹವರು ನಿಮ್ಮಪಕ್ಷೆದವರಲ್ಲಿ ಇನ್ನೂ ಯಾರಿದ್ದಾರೆ? 

ಶ್ರೀ ಪಿ.ಎಂ. ನಾಡಗೌಡ.- ಕೇವಲ ದೊಡ್ಡ ದೊಡ್ಡವರಿಗೆ 400 ಎಕರೆಗಳಷ್ಟು 
ಇದ್ದರೂ ಅವರಿಗೆ ಬೇಕಾದಷ್ಟು ಸಾಲವನ್ನು ಬ್ಯಾಂಕುಗಳಿಂದಲಾದರೂ ಕೊಡಿಸುತಾರೆ. 
ನಾನು ಹೇಳಿದಂತವರಿಗೆ ಬ್ಯಾಂಕುಗಳಿಂದಲೂ ಸಹ 30-35 ಲಕ್ಷ ರೂಪಾಯಿಗಳನ್ನು 
ಕೊಡಿಸಿದ್ದಾರೆ. ಬಡವರಿಗೆ ಕೇವಲ 500 ರೂಪಾಯಿಗಳನ್ನು ಕೊಡಿಸಿದ್ದಾರೆ. ಇನ್ನು ಕೆಲ 
ಬಡವರಿಗೆ ಕೇವಲ 500 ರೂಪಾಯಿಗಳನ್ನು ಕೂಡ ಕೊಡುವುದಿಲ್ಲ. 


ಪ್ರತಿಭಾವಂತ ಸಂಸದೀಯ ಪಟು 87 


ಐಡಿಷನೆಲ್‌ ಸಪ್ಲಿಮೆಂಟರಿ ಅನುದಾನ ಕುರಿತು -1959 


ನಮ್ಮ ಮುಂದೆ ಬಂದಿರುವ ಪುರವಣೆ ಎಂದರೆ Supplementary 
estimates ನ್ನು ಸ್ವಾಗತಿಸುತ್ತಾ ಕೇವಲ ಮೂರು ನಾಲ್ಕು ವಿಷಯಗಳ ಮೇಲೆ ನನ್ನ 
ವಿಚಾರಗಳನ್ನು ಹೇಳಬಯಸುತ್ತೇನೆ. 

ಪುಟ (12)ರಲ್ಲಿ ಆ (1) ರಲ್ಲಿ ಅಗ್ತಿಕಲ್‌ಚರಲ್‌ ಇನ್‌ ಕಂಟ್ಕಾಕ್ಸ್‌ ಆಫೀಸರು. 
ಮತ್ತು ಇತರ ಸಿಬ್ಬಂದಿಗಾಗಿ ಖರ್ಚು ಮಾಡಬೇಕೆಂದು ಸೂಚಿಸಲಾಗಿದೆ. ಇದರ ಸಲುವಾಗಿ 
ಬೇರೆ ಸಿಬ್ಬಂದಿ ಅವಶ್ಯವಿಲ್ಲ ಎಂದು ನನ್ನ ಸೂಚನೆ ಇದೆ. 


Agricu!rure income taxes ಕಾನೂಮ ಬಂದಾಗಿನಿಂದ ಇದರ ವಸೂಲಿ 
ಇತ್ಯಾದಿ ಅಂಕಿ ಸಂಖ್ಯೆಗಳನ್ನು ನೋಡಿದರೆ ಒಂದೆರಡು ವರ್ಷಗಳಿಂದ ಬಹಳ ಕಡಿಮೆ 
ಎಂದು ಕಂಡುಬರುತ್ತದೆ. ಆದುದರಿಂದ ಈ ಕೆಲಸಗಳನ್ನು ರೆವಿನ್ಯೂ ಖಾತೆಗೋ ಇಲ್ಲವೇ 
ಂmMmercial 1೩x ನ ಶಾಖೆಗೋ ಕೊಟ್ಟರೆ ಸೂಕ್ತವಾಗುತ್ತದೆ, ಎನ್ನುವ ಸೂಚನೆಯನ್ನು 
ಇಲ್ಲಿ ಮಾಡುತ್ತಿದ್ದೇನೆ. ಇದಕ್ಕಾಗಿ ಸರಕಾರ ಬೇರೆ ಒಂದು ಖಾತೆಯನ್ನಿಟ್ಟು ಇಷ್ಟು ಸಿಬ್ಬಂದಿಯ 
ಮೇಲೆ ಖರ್ಚು ಮಾಡುವುದರಿಂದ ಪ್ರಯೋಜನವಿಲ್ಲ, ಇದನ್ನು ರೆವಿನ್ಯೂ ಖಾತೆಯವರೋ 
ಅಥವಾ cಂMಗerಂial Tax ಶಾಖೆಯವರೋ ಮಾಡಿದರೆ ಸೂಕ್ತ ಎಂದು ಸೂಚನೆ 
ಮಾಡುತ್ತೇನೆ. 


ಪಟ (7ರಲ್ಲಿ em (12)ರಲ್ಲಿ,.. 
"Loans transferred from Bombay 
for the second half of 1958-59-,” ಎಂದಿದೆ 


ಇದರ ಬಗ್ಗೆ ಒಂದು ಮಾತನ್ನು ಹೇಳಬಯಸುತ್ತೇನೆ. ರಾಜ್ಯ ಪನರ್‌ ವಿಂಗಡಣೆಯಾದ 
ಮೇಲೆ ಬೇರೆ ಸಾಲವನ್ನು ಟ್ರಾನ್ಸ್‌ಫರ್‌ ಮಾಡದೆ ಇಷ್ಟನ್ನು ಮಾತ್ರ Trans ಮಾಡಿದರೇ? 
ಆಗಿನ ಮುಂಬಯಿ ಸರಕಾರದವರು ಸಿಮೆಂಟು ಕಂಪನಿಯ NvestMeಗ 25 ಲಕ್ಷಗಳನ್ನು 
ಸೇರಿಸಿದ್ದರು. ಇದರಲ್ಲಿ 15 ಲಕ್ಷಗಳಷ್ಟು ಆಗಿನ ಸರಕಾರ $8ecury ಯ ಸಲುವಾಗಿ 
ಹಾಕಿತ್ತು. ಅದರಂತೆ ನೋಡಿದರೆ ಸುಮಾರು 20 ರಿಂದ 30 ಲಕ್ಷ ಬರಬಹುದೆಂದೆನಿಸುತ್ತದೆ. 


ಈ ಹಣವು ಪುನರ್ವಿಂಗಡಣೆಯಾದಾಗ ಮೈಸೂರು ರಾಜ್ಯಕ್ಕೆ ಆಗ Transfer 
ಆಗಿರಲಿಲ್ಲ. ಎಂದು ನನಗನಿಸುತ್ತದೆ. ಇದನ್ನು r೩ಗsfer ಮಾಡಿದರೆ ಮೈಸೂರು ರಾಜ್ಯ 
ಈ ಸಿಮೆಂಟು ಕಂಪನಿಯನ್ನು ತನ್ನ ಹತೋಟಿಯಲ್ಲಿಟ್ಟು ಕೊಳ್ಳಬಹುದಾಗಿತ್ತು. ಆಗ ಈ 
ಕಂಪನಿಯಲ್ಲಿ ಮೈಸೂರು ಸರ್ಕಾರದ ಇಬ್ಬರು D।reಂtಂr's ನ್ನು ನೇಮಕ ಮಾಡಲು ಬರುತ್ತದೆ. 
ಮುಂಬಯಿನಲ್ಲಿದ್ದಾಗ ಅಲ್ಲಿನ Directors of industries ಮತ್ತು ಸರ್ಕಾರದಿಂದ 
ನಿಯೋಜಿತವಾದವರು ಈ ಕಂಪನಿಯ ಸದಸ್ಯರಾಗಿದ್ದರು. 


88 ಪಿ.ಎಂ. ನಾಡಗೌಡ 


ಇಲ್ಲದಿದ್ದರೆ ಬಾಗಲಕೋಟೆ ಸಿಮೆಂಟ್‌ ಕಂಪೆನಿ ಒಂದು ಹಿಡಿತಕ್ಕೆ ಬರಲಿಕ್ಕಿಲ್ಲ. 
ಇಲ್ಲಿಗೆ ಮೂರು ವರ್ಷಗಳಾದರೂ ಅದರ ಅಸೆಟ್ಸ್‌ ಮತ್ತು ಲೈಯಬಿಲಿಟೀಸ್‌ ಗೊತ್ತಿಲ್ಲ. 
ಅದನ್ನೆಲ್ಲಾ ಸರಿಯಾಗಿ ವಿಚಾರ ಮಾಡಬೇಕು. 


ಇನ್ನು ಡಿಮ್ಯಾಂಡ್‌ ನಂಬರ್‌ 13, ಇದರಲ್ಲಿ Department of efficiency 
Audit Anti-corruption ಎ೦ದು ಮಾಡಿದ್ದೀರಿ. ಅಲ್ಲಿ ಅಂಟಿ ಕರಪ್‌ಷನ್ಸ್‌ ಆಫೀಸರ್ಸ್‌ 
ಒಂದೇ ಜಿಲ್ಲೆಯೊಳಗೇ 8-10 ವರ್ಷಗಳಾದರೂ ಇದ್ದಾರೆ. ಒಬ್ಬ ಅಧಿಕಾರಿ ಪೋಲೀಸ್‌ 
ಖಾತೆಯೊಳಗೆ 8-10 ವರ್ಷಗಳಾದರೂ ಒಂದೇ ಸ್ಥಳದಲ್ಲಿ ಇರುವುದು ಪ್ರಜಾ ಸತ್ತಾತಕ್ರವಾಗಿ 
ಒಪ್ಪದ ಮಾತಲ್ಲ, ಈ ರೀತಿ ಇರಬಾರದೆಂದು ನಾನು ಸೂಚಿಸುತ್ತೇನೆ. 

ಇನ್ನು ಡಿಮ್ಯಾಂಡ್‌ ನಂ.19 ಇದು Depanment of mines Geology 
under the Second Five-year plan ಗೆ ಸಂಬಂಧಿಸಿದೆ, ಈ ವಿಷಯದಲ್ಲಿ ನಾನು 
ಬಂದು ಮಾತನ್ನು ಹೇಳಬೇಕಾಗಿದೆ. ಬಿಜಾಫುರ ಜಿಲ್ಲೆಯಲ್ಲಿ ಒಂದು ಫಲವಶ್ತಾದ ಭೂಮಿ 
ಇದೆ. ಇಲ್ಲಿ ಜಿಯಾಲಜಿಗೆ ಬಹಳ ಅನುಕೂಲವಾಗಿದೆ. ಹೋದ ವರ್ಷವೂ ಸಪ್ಪಿಮೆಂಟರಿ 
ಡಿಮ್ಯಾಂಡ್‌ ಬಂದಾಗ್ಗೆ ಇದನ್ನೇ ಹೇಳಿದ್ದೇನೆ. ಅದು ಒಳ್ಳೊಳ್ಳೆಯ ಮೈನ್ಸ್‌ ಇರತಕ್ಕ ಭೂಮಿ. 
ಅಂತಹ ಫಲವತ್ತಾದ ಭೂಮಿಯನ್ನು ಸರಿಯಾಗಿ ಮಾಡಿದರೆ ಒಳ್ಳೆಯದು; ಸರ್ಕಾರಕ್ಕೆ 
ಲಾಭದಾಯಕವಾದುದು ಎಂದು ನನ್ನ ಅಭಿಪ್ರಾಯ. 

ಇನ್ನೂ ಡಿಮ್ಯಾಂಡ್‌ ನಂ.20 ಇದರಲ್ಲಿ middle cum-high schools ವಿಷಯ 
ಅಡಕವಾಗಿದೆ. ರಾಯಚೂರು ಜಿಲ್ಲೆಯ ಹನುಮಸಾಗರದ ಮತ್ತು ಬೀದರ್‌ ಜಿಲ್ಲೆಯ 
ಮಡ್ಡಿಯಗiddle-cum-ಗhigh school ಗಳನ್ನು ಸರ್ಕಾರದವರು ಅವರ ಕಂಟ್ರೋಲಿಗೆ 
ತೆಗೆದುಕೊಂಡು ನಡೆಸುವವರಾಗಿದ್ದಾರೆ. ಈ ಬಗ್ಗೆ ಎಲ್ಲಾ ಪ್ರಾದೇಶಿಕ ಬೇಡಿಕೆಗಳನ್ನು ವಿಚಾರ 
ಮಾಡಬೇಕು. ಏಕೆಂದರೆ ಉತ್ತರ ಕನಾಟಕದೊಳಗೆ ಸರ್ಕಾರೀ ಹೈಸ್ಕೂಲುಗಳು ಕಡಿಮೆ. 
ವೈಯಕ್ತಿಕವಾಗಿ ಸಂಘ ಸಂಸ್ಥೆಗಳು ಮಾಧ್ಯಮಿಕ ಶಾಲೆಗಳನ್ನು ನಡೆಸುತ್ತಿದೆ. ಅಲ್ಲಿ ಸರ್ಕಾರಿ 
ಹೈಸ್ಕೂಲುಗಳಿರುವುದಿಲ್ಲ. ಅವುಗಳನ್ನು ಹೆಚ್ಚು ಮಾಡಬೇಕು. ಒಂದು ಏರಿಯಾದಲ್ಲಿ ಮಾತ್ರ 
ಬಾಗೇವಾಡಿ ಹೈಸ್ಕೂಲು ಎಂಬುದಾಗಿ ಬಂದಿದೆ. ಹಿಂದೆ ಅದನ್ನು ಡಿಸ್ಟಿಕ್ಸೆ ಬೋರ್ಡಿನವರು 
ತೆಗೆದುಕೊಂಡು ಅದನ್ನು ಡೆಪ್ಕೂಟಿ ಕಮಿಷನರವರ ಕುಟ್ರೋಲಿಗೆ ಕೊಟ್ಟಿದ್ದಾರೆ. ಈ ರೀತಿಯಾಗಿ 
ಸಂಘ ಸಂಸ್ಥೆಗಳು ನಡೆಸತಕ್ಕ ಸ್ಕೂಲುಗಳನ್ನು ಸರ್ಕಾರದವರು ತಮ್ಮ ಕಂಟ್ರೋಲ್‌'ಗೆ 
ತೆಗೆದುಕೊಳ್ಳಬೇಕೆಂದು ಸೂಚನೆ ಮಾಡುತ್ತೇನೆ. ಇನ್ನು ಡಿಮ್ಮಾಂಡ್‌ ನಂಬರ್‌ 24, ಇಂಡಿಯಾ 
ಸರ್ಕಾರದ ಸ್ಕಾಲರ್‌ ಷಿಪನ್ನು ಹಿಂದುಳಿದವರಿಗೆ ಸ್ಥಾನಿಕ ಸರ್ಕಾರದವರು ಏನು ಕೊಡುತ್ತಾರೋ 
ಅದನ್ನು ನೇರವಾಗಿ ವಿದ್ಯಾರ್ಥಿಗಳಿಗೆ ಉಪಯೋಗವಾಗುವಂತೆ ಅವಸರವಾಗಿ ಕೊಡಬೇಕು. 
ವೇಳೆಗೆ ಸರಿಯಾಗಿ ವಿದ್ಯಾರ್ಥಿ ವೇತನ ಸಿಕ್ಕುಶಿಲ್ಲವೆಂಬುದನ್ನು ಅನೇಕ ವಿದ್ಯಾರ್ಥಿಗಳಿಂದ 
ನಾನು ದೂರುಕೇಳಿದ್ದೇನೆ. ಆದುದರಿಂದ ಕೇಂದ್ರ ಸರ್ಕಾರದ ವಿದ್ಯಾರ್ಥಿ ವೇತನವನ್ನು ವೇಳೆಗೆ 
ಸರಿಯಾಗಿ ವಿದ್ಯಾರ್ಥಿಗಳಿಗೆ ಸೇರುವ ಹಾಗೆ ಕೂಡಲೇ ವ್ಯವಸ್ಥೆ ಮಾಡಬೇಕೆಂದು ಸೂಚಿಸುತ್ತೇನೆ. 


ಪ್ರತಿಭಾವಂತ ಸಂಸದೀಯ ಪಟು 89 


ಇನ್ನು ಡಿಮ್ಮಾಂಡ್‌ ನಂಬರ್‌. 32, ಇದರಲ್ಲಿ ಥ್ರಾಮಿನ್‌ ಮಿಸಿಲೇನಿಯಸ್‌ ಐಟಂನಲ್ಲಿ 
Other items of expenditure, Belgaum Division Grant in Aid to Local 
Bodies for relief works ಬಾಬಿಗೆ ಖರ್ಚಾಗಿರುವುದನ್ನು ನಮೂದಿಸಿದ್ದಾರೆ. ಎಲ್ಲಿ 
ಬರಗಾಲ ಬಂದಿದೆಯೋ ಅಲ್ಲಿ ಎಷ್ಟೋ ಕೆಲಸಗಳನ್ನು ಮಾಡಿದ್ದಾರೆ. ಆದರೆ ಎಲ್ಲಾ ಕೆಲಸಗಳು 
ಅರ್ಧಮರ್ಧ ಆಗಿವೆ. 12 ಲಕ್ಷ ರೂಪಾಯಿಗಳನ್ನು ಸರ್ಕಾರದವರು ಹೋದ ವರ್ಷ ಖರ್ಚು 
ಮಾಡಿದ್ದರು. ಇಷ್ಟು ರೊಕ್ಕ ಖರ್ಚುಮಾಡಿ ಅರ್ಧ ಕೆಲಸವೂ ಪೂರ್ತಿಯಾಗಿಲ್ಲ, ಅಂತಹ 
ಕೆಲಸಗಳನ್ನು ಈಗ ಹೊಸದಾಗಿ ಮಾಡಿ ರೂರಲ್‌ ಕಮ್ಯೂನಿಕೇಷನೆನಲ್ಲಿ ಆಗಬೇಕಾದಂತಹ 
ಕೆಲಸಗಳನ್ನು ಅವಸರದಿಂದ ಪೂರ್ತಿ ಮಾಡಬೇಕು. ಇಲ್ಲದಿದ್ದರೆ ಸಪ್ಪಿಮೆಂಟರಿ ಎಸ್ಪಿಮೇಟ್ಸ್‌ 
ನಲ್ಲಿ ಈ ಬಾಬಿಗೆ ಒದಗಿಸಿರುವ 11 ಲಕ್ಷ ರೂಪಾಯಿಗಳನ್ನು ಕ್ಲಾಮ ಪರಿಹಾರಕ್ಕಾಗಿ 
ವಿನಿಯೋಗಿಸುವುದರಿಂದ ಯಾವೊಂದು ಪ್ರಯೋಜನವೂ ಆಗುವುದಿಲ್ಲ. ಅಲ್ಲಿ ಎಲ್ಲಾ 
ರಸೆಗಳನ್ನೂ ಸ್ಟೇಟ್‌ ಲೆವೆಲ್‌ ರಸ್ತೆಗಳನ್ನಾಗಿ ತರಬೇಕೆಂದು ನಾನು ಸೂಚನೆ ಮಾಡುತ್ತೇನೆ. 

ಇಷ್ಟು ಹೇಳಿ, ಈ ಸಪ್ಪಿಮೆಂಟರಿ ಎಸ್ಪಿಮೇಟ್ಟನ್ನು ನಾನು ಸಂಪೂರ್ಣವಾಗಿ 
ಅನುಮೋದಿಸುತ್ತೇನೆ. 

ವಷಯ: ಲೋಕಸೇವಾ ಆಯೋಗದ ವರದಿ ಮೇಲಿನ ಚರ್ಚೆ-1959 

ಮಾನ್ಯ ಅಧ್ಯಕ್ಷರೇ, 

ನಮ್ಮಸರ್ಕಾರದ ಮುಖ್ಯಮಂತ್ರಿಗಳಾದ ಶ್ರೀಮಾನ್‌ ಜತ್ತಿಯವರು ಪಬ್ಬಿಕ್‌ ಸರ್ವಿಸ್‌ 
ಕಮಿಷನ್ನಿನ ಮೂರು ವರ್ಷಗಳ ವರದಿಗಳನ್ನು ಈ ಸಭೆಯ ಸದಸ್ಕರ ಅವಗಾನೆಗಾಗಿ ಇಟ್ಟಿದ್ದಾರೆ. 
ಈ ವರದಿಯನ್ನು ನಾವು ನೋಡಿದಾಗ ನಮಗೆ ಒಂದು ವಿಚಾರ ಹೊಳೆಯುತ್ತದೆ. 
ಅದೇನಂದರೆ, ವಿಧಾನ ಸಭೆಯಲ್ಲಿ ಎರಡು-ಮೂರು ದಿವಸಗಳಿಂದ ಇದೇ ವರದಿಯ 
ವಿಚಾರವಾಗಿ ಹೇಳಿದ್ದಾರೆ. ಹೊಸ ರಾಜ್ಯವಾದ ಮೇಲೆ ಐದು ಘಟಕಗಳು ಬಂದು ಸೇರಿವೆ. 
ಜನಸಂಖ್ಯೆ ಪ್ರಮಾಣಕ್ಕನುಸಾರವಾಗಿ ಸರಕಾರದವರು ಜನರಿಗೆ ನೌಕರಿಗಳನ್ನು ಕೊಡುವದಿಲ್ಲ. 
ಆದರೆ ಪ್ರಾದೇಶಿಕ ವಿಚಾರಗಳು ಹೆಚ್ಚು ಪ್ರಾಮುಖ್ಯಿತೆಗೆ ಬಂದಿವೆ ಎಂದು ಹೇಳಿದ್ದಾರೆ, 
ಇದನ್ನು ಮುಖ್ಯಮಂತ್ರಿಗಳು ವಿಚಾರ ಮಾಡಬೇಕೆಂದು ಹೇಳಿದ್ದಾರೆ. ಇದನ್ನು ಚೆನ್ನಾಗಿ 
ವಿಚಾರ ಮಾಡಬೇಕೆಂದು ನಾನು ಸರಕಾರದ ಮುಂದೆ ಹೇಳುತ್ತಿದ್ದೇನೆ. 

ಪಬ್ಬಿಕ್‌ ಸರ್ವಿಸ್‌ ಕಮಿಷನ್‌ ಆಗಲಿ, ವಿದ್ಯುಚ್ಛಕ್ತಿ ಬೋರ್ಡ ಆಗಲಿ. ಇತರ 
Autonomous Bodies ಆಗಲಿ ಅವರ ಕಾರ್ಯಕ್ರಮವನ್ನು ವಿಚಾರ 
ಮಾಡುವುದಕ್ಕಾಗುವುದಿಲ್ಲವಾದರೂ, ಬೇರೆ ಬೇರೆ ಘಟಕಗಳಲ್ಲಿ ಯಾವ ತಪ್ಪೆ ಕೆಲಸವನ್ನು 
ಯಾರು ಮಾಡಿದರೂ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುತ್ತದೆ. ಈ ದೃಷ್ಟಿಯಿಂದ ಸರ್ಕಾರ 
ವಿಚಾರ ಮಾಡಬೇಕೆಂದು ಹೇಳುತ್ತೇನೆ. 

ಪಬ್ಲಿಕ್‌ ಸರ್ವಿಸ್‌ ಕಮಿಷನ್‌ ನಲ್ಲಿ ಮೂರು ಮಂದಿ ಸದಸ್ಯರಿದ್ದಾರೆ. ಹೊಸ ರಾಜ್ಯವಾಗಿ 
ಎರಡು ಕೋಟಿ ಜನಸಂಖ್ಯೆ ಇರುವಾಗ ಅಗತ್ಯವಾದ ಎಲ್ಲ ಕೆಲಸ ಇವರು 


90 ಹಿ.ಎಂ. ನಾಡಗೌಡ 


ಮಾಡುವುದಕ್ಕಾಗುವದಿಲ್ಲ. ಮೂರು ಸದಸ್ಯರು ಮಾತ್ರ ಸೇರಿ ಗೆಜೆಟೆಡ್‌ ಆಫಿಸರುಗಳನ್ನು 
ಗೆಜೆಟೆಡ್‌ ಆಫಿಸರುಗಳು, ಮೂರು, ನಾಲ್ಕನೆಯ ದರ್ಜೆಯ ನೌಕರರು ಇವರೆಲ್ಲರ ನೇಮಕ 
ಇತ್ಯಾದಿ ಕೆಲಸ ಮಾಡಲು ಕಷ್ಟವಾಗುತ್ತದೆ. ಉದಾಹರಣೆಗೆ, ಗ್ರಾಮ ನೌಕರರ ಕೆಲಸಗಳಿಗೆ 
ಅರ್ಜಿಗಳನ್ನು ಕರೆದು ಎರಡು ವರ್ಷಗಳಾದವು, ಮೊನ್ನೆ ತಾನೆ ಇಂಟರ್‌ವ್ಯೂ ಮಾಡಿದ್ದಾರೆ. 
ಬಹಳ ಕೆಲಸವಿರುವುದರಿಂದ ಇಷ್ಟು ವಿಳಂಬವಾಗುತ್ತದೆಂದು ನನ್ನ ಆಭಿಪ್ರಾಯ. 


ಇದಕ್ಕೆ ನನ್ನ ಸಲಹೆಯೇನೆಂದರೆ, ಮೂರು ಮಂದಿ ಸದಸ್ಯರಿಗೆ ಬದಲು ಆರು 
ಮಂದಿಯನ್ನು ನೇಮಿಸಬೇಕು. ಹ್ಸೆದರಾಬಾದು ಪ್ರದೇಶ, ಮೈಸೂರು, ಮಂಗಳೂರು. 
ಉತ್ತರ ಕರ್ನಾಟಕ, ಕೊಡಗು ಈ ಪ್ರದೇಶಗಳಿಂದ ಒಬ್ಬೊಬ್ಬರನ್ನು ತೆಗೆದುಕೊಂಡರೆ ಹೊಸ 
ರಾಜ್ಯಕ್ಕೆ ತಕ್ಕಂತೆ ಕೆಲಸ ಮಾಡಬಹುದು. ಆದಕಾರಣ ಇದನ್ನು ಮಾಡಬೇಕು. 


ಇನ್ನೊಂದು ಸೂಚನೆಯೇನೆಂದರೆ ನಾನ್‌ ಗೆಜೆಟೆಡ್‌ ಹುದ್ದೆಗಳಿಗೆ ಸಂಬಂಧಪಟ್ಟ 
ಕೆಲಸಗಳನ್ನು ಪಬ್ಲಿಕ್‌ ಸರ್ವಿಸ್‌ ಕಮಿಷನ್ನಿನಿಂದ ತೆಗೆದುಹಾಕಿ ಜಿಲ್ಲೆಗೊಂದೊಂದು 
ಸಮಿತಿಮಾಡಿ, ಅದಕ್ಕೆ ಡೆಪ್ಯೂಟಿ ಕಮಿಷನರನ್ನು ಅಧ್ಯಕ್ಷರನ್ನಾಗಿ ಮಾಡಿ, ಅಸೆಂಬ್ಲಿ ಕೌನ್ಸಿಲ್‌ 
ಸದಸ್ಯರು, ಡಿಸ್ಪಿಕ್ಸ್‌ ಎಜ್ಯುಕೇಷನ್‌ ಆಫೀಸರು ಇವರನ್ನೊಳೆಗೊಂಡ ಸಮಿತಿಗಳನ್ನು 
ಮಾಡಬೇಕು. 

ಒಬ್ಬನು ನಾನ್‌ ಗೆಜೆಟೆಡ್‌ ಹುದ್ದೆಗಾಗಿ ಬೀದರ್‌ ನಿಂದ ಇಲ್ಲಿಗೆ ಹಣ ಖರ್ಚು 
ಮಾಡಿಕೊಂಡು ಬರಬೇಕೆಂದರೆ ಎಷ್ಟು ಕಷ್ಟವೆಂಬುದನ್ನು ನೋಡಬೇಕು. ಜಿಲ್ಲೆಗೊಂದು 
ಇಂಥ ಸಮಿತಿಗಳನ್ನು ಮಾಡುವುದಕ್ಕೆ ಆಗದೇ ಹೋದರೂ ಡಿವಿಜನ್ನಿಗೆ ಒಂದೊಂದು - 
ಮಾಡಿ ನಾನ್‌ ಗೆಜೆಟೆಡ್‌ ಆಫೀಸರ ನೌಕರಿಗಳಿಗೆ ಸಂಬಂಧವಾದ ಕೆಲಸವನ್ನು ಇವರಿಗೆ 
ಕೊಟ್ಟು ಗೆಜೆಟೆಡ್‌ ಹುದ್ದೆಗಳನ್ನು ಮಾತ್ರ ಪಬ್ಬಿಕ್‌' ಸರ್ವಿಸ್‌ ಕಮಿಷನ್ನಿಗೆ ಕೊಟ್ರೆ ಒಳ್ಳೆಯದು. 
ಈಗ ಹೈದರಾಬಾದ ಪ್ರದೇಶಕ್ಕೆ ಮತ್ತು ಕೊಡಗಿಗೆ ಅನ್ಮಾನವಾಗುತಿದೆ ಎಂಬ ಕೂಗು ಜನರ 
ಕಿವಿಯಲ್ಲಿ ಬೀಳುತ್ತಿದೆ. 


ಶ್ರೀ ಬಿ.ಡಿ. ಜತ್ತಿ : ಜನರು ಕೂಗುತ್ತಾರೆಂದು ಮಾಡಬೇಕೋ ಅಥವಾ 
ಆಧಾರವಿದೆಯೋ ಹೇಳಿ, ಕೂಗಾಡುವರೆಂದು ಮಾಡುವುದಕ್ಕಾಗುವುದಿಲ್ಲ. 


ಶ್ರೀ ಪಿ.ಎಂ. ನಾಡಗೌಡ : ಮಾನ್ಯ ಮುಖ್ಯಮಂತ್ರಿಗಳು ಅಂಕಿ ಅಂಶಗಳನ್ನು 
ಕೊಟ್ಟಿದ್ದಾರೆ. ಅದನ್ನೂ ಹೇಳುತ್ತೇನೆ. ಹೊಸ ರಾಜ್ಯವಾದ ಮೇಲೆ ಎಷ್ಟು ಮಂದಿಯನ್ನು 
ನೌಕರಿಗಳಿಗೆ ತೆಗೆದುಕೊಂಡಿದ್ದಾರೆ. ಯಾವ ಯಾವ ಪ್ರದೇಶದಿಂದ ಎಷ್ಟೆಷ್ಟು ಅಧಿಕಾರಿಗಳನ್ನು 
ತೆಗೆದುಕೊಂಡಿದ್ದಾರೆಂದು ಹೇಳಿದರೆ ಸ್ಪಷ್ಟವಾಗುತ್ತದೆ. 


ಪೆಬ್ಬಿಕ್‌ ಸರ್ವಿಸ್‌ ಕಮಿಷನ್‌ ನವರು ಸರಕಾರದವರು ನಮಗೆ ಅನ್ಮಾಯ 
ಮಾಡುತ್ತಿದ್ದಾರೆಂದು, ಹಳೆಯ ಮೈಸೂರು ಪ್ರದೇಶದವರಿಗೇ ಹೆಚ್ಚಿನ ಹುದ್ದೆಗಳನ್ನೇ 
ಕೊಡುತ್ತಿದ್ದಾರೆಂದು.... 


ಪ್ರತಿಭಾವಂತ ಸಂಸದೀಯ ಪಟು 91 


ಶ್ರೀ ಬಿ.ಡಿ: ಜತ್ತಿ : ಆ ಅಂಕಿ ಅಂಶಗಳಲ್ಲಿ ಬೊಂಬಾಯಿ ಮತ್ತು ಹೈದರಾಬಾದು 
ಕರ್ನಾಟಕದ ಮೂರನೆಯ ದರ್ಜೆಯ ನೌಕರರ ಸಂಖ್ಯೆ ಸೇರಿಲ್ಲವಾದುದರಿಂದ ಹಾಗೆ ಕಾಣುತ್ತದೆ. 
ಅದನ್ನು ಸೇರಿಸಿದ ನಂತರ ಅನ್‌ ಯವಾಗಿದೆಯೆ ಇಲ್ಲವೆ ಎಂಬುದನ್ನು ಹೇಳಬಹುದು. 
ಆಧಾರವಿಲ್ಲದೆ ಹೇಳಿದರೆ ಪ್ರಯೋಜ ನವಿಲ್ಲ. 


ಶೀ ಪಿ.ಎಂ. ನಾಡಗೌಡ ; 1957ರಲ್ಲಿ 5,600 ಜನರನ್ನು ತೆಗೆದುಕೊಂಡಿದ್ದಾರೆ, 
ರೀ ಆರ್‌ ಗನೇಜೆಷನ್‌ ಆದ ಮೇಲೆ ಕೊಟ್ಟಿರುವ ಅಂಕಿ ಅಂಶಗಳಿವು. 


ಸಬಾಪತಿಯವರು : 3ನೆಯ ತರಗತಿ ಸೇರಿಸಿಲ್ಲ. ಆದುದರಿಂದ ಆ ವ್ಯತ್ಯಾಸ 
ಕಾಣುತ್ತಾ ಇದೆ ಎಂದು ಹೇಳುತ್ತಾ ಇದ್ದಾರೆ. ಪುನಃ ಅದನ್ನೇ ಹೇಳುತ್ತಾ ಇದ್ದೀರಿ. 


ಶ್ರೀ ಪಿ.ಎಂ. ನಾಡಗೌಡ : ಅದಕ್ಕೇ ನನ್ನ ಸೂಚನೆ ಏನೆಂದರೆ 'ಡವಿಜನಲ್‌ 
ಕಮಿಷನ್‌ ಮಾಡಿ ನಾನ್‌ ಗೆಜೆಟೆಡ್‌ ಪೋಸ್ಟನ್ನು ಭರ್ತಿಮಾಡುವ ಕೆಲಸ ಆ ಡಿವಿಜಿನಲ್‌ 
ಕಮಿಷನ್ನಿಗೆ ಕೊಡಬೇಕು. ಸಹಜವಾದ ಮಾತು ಏನೆಂದರೆ, ಯಾವ ಪ್ರದೇಶದಿಂದ ಜನತೆ 
ಬರುತ್ತದೆ. ಆ ಪ್ರದೇಶಕ್ಕೆ ಒಂದು ಹೆಚ್ಚನ ಆಸ್ಟದವನ್ನು ಕೊಡಬೇಕಾಗುತ್ತದೆ. ಇಲ್ಲದೇ ಇದ್ದರೆ 
ಆ ಜನತೆಗೆ ಅನ್ಯಾಯವಾಗುತ್ತದೆ. ಅದನ್ನು ಸರ್ಕಾರದವರು ವಿಚಾರ ಮಾಡಬೇಕು. ಮತ್ತು 
ಈ ಪಬ್ಬಿಕ್‌ ಸರ್ವಿಸ್‌ ಕಮಿಷನ್‌ ನಿಂದ ನೇರವಾಗಿ ಕಾರ್ಯ ನಡೆಯುತ್ತಿದೆ. 

ಆದುದರಿಂದ ರೂಲ್ಸ್‌ ರೆಗ್ಯುಲೇಷನ್‌ ಮಾಡುವಾಗ ಈ ಸಭೆಯ ಸದಸ್ಕರ ಮುಂದೆ 
ಇಡಬೇಕೆಂದು ಸರ್ಕಾರದವರಿಗೆ ಸೂಚನೆ ಕೊಡುತ್ತೇನೆ. ಮತ್ತು ಅಸ್ಕಾಯಗಳು ನಡೆಯದಂತೆ 
ತೀಕ್ಷ್ಣವಾಗಿ. ನೋಡಿಕೊಳ್ಳಬೇಕು. ಇಲ್ಲದೇ ಇದ್ದರೆ ಹೆಚ್ಚಿನ ದೋಷಣೆಗಳು ಬರುತ್ತವೆ 
ಎಂದು ಹೇಳುತ್ತೇನೆ. Constitutionally the public service commission 
is protected ಎಂದರೂ ಕೂಡ ಅವರು ಮಾಡುತ್ತಾ ಇರತಕ್ಕ ಕೆಲಸದ ಪ್ರತಿಕ್ರಿಯೆ 
ಸರ್ಕಾರದ ಮೇಲೆ ನೇರವಾಗಿ ಬೀಳುತ್ತದೆ. ಆದುದರಿಂದ ಜತ್ತಿ ಅವರು ಒಳ್ಳೆಯ ಕೆಲಸ 
ಮಾಡಿ ಸರ್ಕಾರದ ಮೇಲೆ ಕೆಟ್ಟ ಹೆಸರು ಏಕೆ ಬರಬೇಕು? 


ಈಗ ಹೊಸ ರಾಜ್ಯವಾದ ಮೇಲೆ ದೂರ ಪ್ರದೇಶದಲ್ಲಿರುವವರ ಅನಾನುಕೂಲತೆ 
ಏನಿದೆ ಎಂಬುದನ್ನು ನೋಡಬೇಕು. ಬಿಜಾಪುರ, ಬೀದರ್‌ ನಿಂದ ಇಂಥ ಸಣ್ಣ ನೌಕರಿ 
ಸಲುವಾಗಿ ಬೆಂಗಳೂರಿಗೆ ಬರಬೇಕೆಂದರೆ ಬಹಳ ಕಷ್ಟವಾಗುತ್ತದೆ. ಫಾರೆಸ್ಟ್‌ ಆಪಿಸರ್‌ಗೆ 
ಅಡ್ಪರ್ಟೆಸ್‌ಮೆಂಟು ಬಂದಾಗ ಪಬ್ಬಿಕ್‌ ಸರ್ವಿಸ್‌ ಕಮಿಷನ್‌ ಮುಂದೆ ಮೂರು ದಿವಸಗಳಲ್ಲಿ 
ಇಂಟರ್‌ವ್ಯೂಗೆ ಬರಬೇಕೆಂದು ತಿಳಿಸಿದ್ದರು. ಬಿಜಾಪೂರದಿಂದ ಇಲ್ಲಿ ಬರಬೇಕಾದರೆ ನಾಲ್ಕು 
ಐದು ದಿವಸಗಳು ಬೇಕಾಗುತ್ತದೆ. ಸರ್ಕಾರದವರು ಇದನ್ನು ಯೋಜನೆ ಮಾಡಬೇಕಾಗುತ್ತದೆ. 
ಆದುದರಿಂದ ಇವೊತ್ತಿನ ದಿವಸ ಡಿವಿಜನಲ್‌ ಕಮಿಷನ್‌ ಏರ್ಪಾಟು ಮಾಡುವುದು ಬಹಳ 
ಅವಶ್ಯಕವಗಿದೆ. ಇದನ್ನು ಸರ್ಕಾರದವರು. ಪರಿಶಿಲನೆ ಮಾಡಬೇಕಿದು'ವಿನಂತಿ ಮಾಡಿಕೊಂಡು 
ಈ ರಿಪೋರ್ಟಿನ ಬಗ್ಗೆ ನಾಲ್ಕು ಮಾತುಗಳನ್ನು ಮುಗಿಸುತ್ತೇನೆ. 


92 ಪಿ.ಎಂ. ನಾಡಗೌಡ 


1959-60ನೇ ಸಾಲಿನ ಆಯವ್ಯಯದ ಮೇಲಿನ ಸಾಮಾನ್ಮ ಚರ್ಚೆ 
ಮಾನ್ಯ ಸಭಾಪತಿಗಳೇ, 


ಸರ್ಕಾರದವರು 1959-60ನೆಯ ಸಾಲಿನ ಏನೊಂದು ಆಯವ್ಯಯ ಪಟ್ಟಿಯನ್ನು 
ನಮ್ಮಮುಂದಿಟ್ಟಿದ್ದಾರೋ ಅದನ್ನು ಪೂರ್ಣವಾಗಿ ಅನುಮೋದನೆ ಮಾಡುತ್ತಿದ್ದೇನೆ. ಸರ್ಕಾರ 
ಈ ಒಂದು ವರ್ಷದಲ್ಲಿ ಛಲೋ ರೀತಿಯಿಂದ ಕೆಲಸ ಮಾಡುತ್ತದೆಂದು ಹೇಳಿದರೆ 
ಅತಿಶಯೋಕ್ತಿಯಾಗಲಾರದು, ಹೆಚ್ಚು ವೇಳೆ ತೆಗೆದುಕೊಳ್ಳದೆ ಮುಖ್ಯವಾಗಿ ಏನೇನೋ 
ಹೇಳಬೇಕೆಂದಿದ್ದೇನೋ ಆ ವಿಷಯಗಳನ್ನು ಮಾತ್ರ ಹೇಳುತ್ತೇನೆಯೇ ಹೊರತು ಹೆಚ್ಚಾಗಿ 
ಹೇಳುವುದಿಲ್ಲ. 


ಈ ದಿವಸ ಗೋರ್ವಾಲಾ ವರದಿಯನ್ನು ಈ ಸಭೆಯಲ್ಲೂ, ಕೆಳಮನೆಯಲ್ಲೂ 
ಪರಿಶೀಲಿಸಿ ಸೂಕ್ತ ಕಾರ್ಯಕ್ರಮ ತೆಗೆದುಕೊಳ್ಳುವುದಕ್ಕೆ ಅವಕಾಶವಿದೆ. ಜನರಲ್‌ ಆಡಿನಿಸ್ಟೇಷನ್ಸ್‌ 
ಬಗ್ಗೆ ಶಿಫಾರಸ್ಸೇನಿದೆ ಆದನ್ನು ಕಾರ್ಯಗತ ಮಾಡುತ್ತಿದ್ದೇವೆಂದು ಮುಖ್ಯಮಂತ್ರಿ ಹೇಳಿದರು. 
ಅದೇ ರೀತಿ ಮಾನ್ಯ ಸದಸ್ಯರ ಸೂಚನೆಗಳನ್ನು ಗಮನಿಸಿ ಯಾವ ವಿಧವಾದ ವಿವಾದಕ್ಕೂ 
ಆಸ್ಪದವಿಲ್ಲದಂತೆ ಸೂಕ್ತ ಕ್ರಮ ಕೈಗೊಳ್ಳಬೇಕಾದುದು ಸೂಕ್ತ. 

ಈ ದಿವಸ ಸ್ಟೇಟ್‌ ಕಾರ್ಪೊರೇಷನ್‌ ಮಾಡಬೇಕೆಂದು ಹೇಳುತಿದ್ದೇವೆ. ಅದನ್ನು 
ಅವಸರದಿಂದ ಮಾಡಬೇಕು, ಪಾನ ವಿರೋಧ ಉತ್ತಮ ರೀತಿಯಿಂದ ಯಶಸ್ವಿಯಾಗಬೇಕಾದರೆ 
ಅದು ಅವಶ್ಯಕ. 

ಇನ್ನೊಂದು ಪಬ್ಲಿಕ್‌ ಸರ್ವಿಸ್‌ ಕಮಿಷನ್‌ ವಿಚಾರ, ಈಗ ಹೊಸದಾಗಿ ಪಬ್ಲಿಕ್‌ 
ಸರ್ವಿಸ್‌ ಕಮಿಷನ್‌ ಆದ ಮೇಲೆ ಯಾವ ಯಾವ ಜಿಲ್ಲೆಗಳಿಂದ ಎಷ್ಟೆಷ್ಟು ಜನರು 
ಅರ್ಜಿಹಾಕಿದ್ದರೆಂದು ವಿಚಾರಮಾಡಿ ನಮಗೆ ಅಂಕಿ ಅಂಶಗಳನ್ನು ಕೊಡಬೇಕು. ಈಗಿರುವ 
ಕಮಿಷನ್ನಿಗೆ ಮೂರು ಮಂದಿ ಸದಸ್ಯರು ಯಾವ ಯಾವ ಜಿಲ್ಲೆಯವರಿಗೆ ಹೆಚ್ಚು ಪ್ರಾತಿನಿದ್ಯ 
ಕೊಡುತ್ತಿದ್ದರೆಂಬುದನ್ನು ಗಮನಿಸಬೇಕು. ಅವರಿಗೆ ಸಂಬಂಧ ಪಟ್ಟ ಪ್ರದೇಶಗಳವರನ್ನು 
ಇಂಟರ್‌ವ್ಯೂಗೆ ಕರೆಸಿ ಅವರಿಗೆ ಹೆಚ್ಚು ಅವಕಾಶ ಕೊಡುತ್ತಿದ್ದಾರೆ. ಇತರರಿಗೆ ಅಷ್ಟಾಗಿ 
ಅವಕಾಶ ದೊರೆಯುತ್ತಿಲ್ಲ ಎಂಬ ದೂರಿದೆ. ಇದನ್ನು ಪರಿಶೀಲಿಸಬೇಕು, 


ಸಾಮಾನ್ಯವಾಗಿ ಯಾರೇ ಆಗಲಿ ತಮ್ಮ ಜಿಲ್ಲೆಯ ಜನರಿಗೆ ಹೆಚ್ಚು ಉತ್ತೇಜನ 
ಕೊಡುವುದು ಸ್ವಾಭಾವಿಕ. ಹೈದ್ರಾಬಾದ ಕರ್ನಾಟಕದವರು ಅಲ್ಲಿಯವರೆಗೇ, ಮುಂಬಯಿ 
ಕರ್ನಾಟಕ ದವರು ಅವರ ಕಡೆಯವರೆಗೇ ಹೆಚ್ಚು ಸ್ಥಾನಗಳನ್ನು ದೊರಕಿಸಿ ಕೊಡುತ್ತಿರುವರೆಂಬ 
ಸಂಶಯವಿದೆ. 


ಇದನ್ನು ವಿಚಾರಮಾಡಿ ಹೆಚ್ಚು ಸದಸ್ಯರನ್ನು ತೆಗೆದುಕೊಳ್ಳುವುದನ್ನು ಪರಿಶೀಲನೆ 
ಮಾಡಬೇಕು. ಪಬ್ಬಿಕ್‌ ಸರ್ವಿಸ್‌ ಕಮಿಷನ್ನಿಗೆ ಕೆಲಸ ಹೆಚ್ಚಾಗಿರುವುದರಿಂದ ಇದನ್ನು ರೇ- 
centralise ಅಂದರೆ ವಿಕೇಂದ್ರಿಕರಣ ಮಾಡಬೇಕು. 


ಪ್ರತಿಭಾವಂತ ಸಂಸದೀಯ ಪಟು 93 


ಗೆಜೆಟೆಡ್‌ ರಿಕ್ರೂಟ್‌ ಮೆಂಟನ್ನು ಅಷ್ಟೇ ಪಬ್ರಿಕ್‌ ಸರ್ವಿಸ್‌ ಕಮಿಷನನ್ನವರು 
ಮಾಡಿ ಉಳಿದ ಎಲ್ಲ ಕೆಳದರ್ಜೆಯ ನೌಕರರ ನೇಮಕಗಳನ್ನು ಡಿವಿಜಿನಲ್‌ ಕಮಿಷನ್‌ನವರು 
ತಮ್ಮಡಿವಿಜನ್ನಿನಲ್ಲಿಯೇ ಮಾಡುವಂತೆ ಆಗಬೇಕು. ಸದ್ಯಕ್ಕೆ ಎಲ್ಲ ಅಪಾಯಂಟ್‌ಮೆಂಟುಗಳೂ 
ಪಬ್ರಿಕ್‌ ಸರ್ವಿಸ್‌ ಕಮಿಷನ್ನಿನ ಚೌಕಟ್ಟಿನಲ್ಲಿಯೇ ಬರುವಂತಾಗಬೇಕು. 

ಇನ್ನು ಹೋಮ್‌ ಡಿಪಾರ್ಟಿಮೆಂಟಿನ ಬಗ್ಗೆ ಹೇಳುವದಾದರೆ, ಪೋಲಿಸ್‌ 
ಇಲಾಖೆಯವರು ಬೆಳಗಾವಿ ಜಿಲ್ಲೆಯಲ್ಲಿ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಈ ಇಲಾಖೆಯಲ್ಲಿಯ 
ಎಷ್ಟೋ ಅಧಿಕಾರಿಗಳ €9೪೩tion ೦ pಂsts ಇನ್ನು ಆಗಿಲ್ಲ. ತೀವ್ರಗತಿಯಿಂದ ಈ 
ಕೆಲಸವನ್ನು ಮುಗಿಸಬೇಕು. ಪೋಲಿಸ್‌ ಇಲಾಖೆಯನ್ನು ಅನಾದರದಿಂದ ನೋಡಬಾರದು. 
Security Department ಮತ್ತು Law and order Department. ಇವೆರಡನ್ನು 
ಸೇರಿಸಬಾರದು. ಬೇರೆ ಬೇರೆಯಾಗಿ ಇದನ್ನು ಇಟ್ಟರೆ ಹೆಚ್ಚು ದಕ್ಷತೆ ಬರುತ್ತದೆ. 


. ಇನ್ನೂ ರೆವಿನ್ಕೂ ಡಿಪಾರ್ಟಮೆಂಟಿನ ಬಗ್ಗೆ ಒಂದು ಮಾತು ಹೇಳುತ್ತೇನೆ. 
ಶ್ರೀಮಾನ್‌ ಕಡಿದಾಳ್‌ ಮಂಜಪ್ಪನವರು ಒಳ್ಳೆಯ ಅಭಿಮಾನದಿಂದ ತೀವ್ರಗತಿಯಿಂದ 
ಭೂ ಸುಧಾರಣೆಯ ಮಸೂದೆಯನ್ನು ಪಾಸು ಮಾಡಿಸಿಕೊಂಡು ಈ ಕಾನೂನನ್ನು ಜಾರಿಗೆ 
ತರಬೇಕೆಂದು ನಾನು ಅವರನ್ನು ಕೇಳಿಕೊಳ್ಳುತ್ತೇನೆ. 

ಇನ್ನೂ ಶಿಕ್ಷಣ ಇಲಾಖೆಯ ಬಗ್ಗೆ ಹೇಳುವುದಾದರೆ ಮುಂಬಯಿ ಕರ್ನಾಟಕ 
ಪ್ರದೇಶದಲ್ಲಿ ಪ್ರಾಥಮಿಕ ಶಿಕ್ಷಣವು ಕಡ್ಡಾಯವಾಗಿ ಇದೆ. ಕಡ್ಡಾಯದ ಪ್ರಾಥಮಿಕ ಶಿಕ್ಷಣವನ್ನು 
ಎಲ್ಲಾಕಡೆ ಜಾರಿಗೆ ತರುವುದಕ್ಕಾಗಿ ಈ ವರ್ಷದ ಬಜೆಟ್ಟಿನಲ್ಲಿ ಹೆಚ್ಚು ಹಣ ಪ್ರೊವಿಜನ್‌ 
ಮಾಡಿಲ್ಲ, ಕೇಂದ್ರ ಸರಕಾರದಿಂದ ಬರತಕ್ಕ ಹಣವನ್ನು ತೆಗೆದುಕೊಂಡು ಇದಕ್ಕೆ ಪೂರ್ತಿಯಾಗಿ 
ಹಣ ಒದಗಿಸಿಲ್ಲ. ಜಿಲ್ಲಾ ಬೋರ್ಡಗಳಿಗಾಗಿ ಕೊಟ್ಟಿಲ್ಲ. ಉತ್ತರ ಕರ್ನಾಟಕದ ಪ್ರದೇಶದಲ್ಲಿ 
ಶಾಲೆಗಳು ಮತ್ತು ವಿದ್ಯಾರ್ಥಿಗಳ ಬಗ್ಗೆ ಅಂಕಿ ಅಂಶಗಳನ್ನು ನೋಡಿದರೆ ಹೊಸ ಶಾಲೆಗಳನ್ನು 
ತೆಗೆಯುವುಕ್ಕೆ ಅವಶ್ಯಕತೆಯಿಲ್ಲವೆಂದು ನನಗನನಿಸುತ್ತದೆ. 

ಪ್ರಾಥಮಿಕ ಶಿಕ್ಷಣವನ್ನು ಮುಂದುವರಿಸಬೇಕು. ಕಡ್ಡಾಯದ ಪ್ರಾಥಮಿಕ ಶಿಕ್ಷಣದ 
ಕಾರ್ಯವನ್ನು ಸರಕಾರದವರೇ ನೇರವಾಗಿ ತೆಗೆದುಕೊಳ್ಳಬೇಕೆಂದು ಮೇಲಿಂದ ಮೇಲೆ 
ಹೇಳುತ್ತಿದ್ದೇವೆ. ಕಡ್ಡಾಯದ ಪ್ರಾಥಮಿಕ ಶಿಕ್ಷಣವು ಯಶಸ್ವಿಯಾಗಬೇಕಾದರೆ ಅದಕ್ಕೆ ಜನತೆಯ 
ಸಹಾಯವೂ ಆಗತ್ಯ. ಎಲ್ಲಕಡೆಗೆ ಶಾಲಾ ಕಟ್ಟಡ ಕಲ್ಪಿಸಿಕೊಡುವುದು ಸರಕಾರಕ್ಕೆ ಆಗುವುದಿಲ್ಲ. 
ನಮ್ಮ ಜಿಲ್ಲೆಯಲ್ಲಿ ಜನರು ಹಣಕೂಡಿಸಿ 857 ಶಾಲಾ ಕಟ್ಟಡಗಳನ್ನು ಕಟ್ಟಿಸಿದ್ದಾರೆ. 


ಶಿಕ್ಷಣ ಇಲಾಖೆಯವರು 12 ವರ್ಷಗಳಲ್ಲಿ 19 ಶಾಲೆಗಳನ್ನು ಕಟ್ಟಿಸಿಕೊಟ್ಟಿದ್ದಾರೆ. 
ಹಿಂದಿನ ಮುಂಬಯಿ ಸರಕಾರದ ಕಾನೂನಿನ ಪ್ರಕಾರ ಡಿಸ್ಪಿಕ್ಟ್‌ ಬಿಲ್ಲಿಂಗ್‌ ಕಮಿಟಿಯಲ್ಲಿ 
ಜನರ ಪ್ರತಿನಿಧಿಗಳು ಇರಬೇಕು ಎಂದು ಇದೆ. ಅದರಲ್ಲಿ ಸರಕಾರದ ಆಫೀಸರು ಇರುವುದು 
ಅಗತ್ಯವಿಲ್ಲ ಎಂದು ಇದೆ. ಇದನ್ನು ಸರಕಾರ ವಿಚಾರ ಮಾಡಬೇಕು. ಹಳೆಯ ಮೈಸೂರಿನಲ್ಲಿ 


94 ಪಿ.ಎಂ. ನಾಡಗೌಡ 


ಸ್ಥಳೀಯ ಸಂಸ್ಥೆಗಳಿಗೆ ಕೆಲಸ ಹೆಚ್ಚಾಗಿದೆ. ಆದುದರಿಂದ ಜಿಲ್ಲಾ ಸ್ಕೂಲ್‌ ಬೋರ್ಡಿನ ಶಿಕ್ಷಣ 
ಸಮಿತಿಗೆ ಈ ಕೆಲಸವನ್ನು ಮಿಸಿಕೊಡಬೇಕು. ಕಡ್ಡಾಯವಾಗಿ ಪ್ರಾಥಮಿಕ ಶಿಕ್ಷಣ ಯೋಜನೆಯ 
ಕೆಲಸ ಸರಿಯಾಗಿ ನಡೆಯಲು ಒಂದು ಸ್ಟಾಚ್ಮುಟರಿ ಮಾಡಿ ಕೆಲಸ ನಡೆಸುವಂತೆ ಮಾಡಬೇಕು. 
ಪ್ರಾಥಮಿಕ ಶಿಕ್ಷಣಕ್ಕೆ ಹೆಚ್ಚು ಖರ್ಚು ಮಾಡಬೇಕಾಗುತ್ತದೆ. ಇದಕ್ಕಾಗಿ ಸರಕಾರದವರು 
ಪುಸಕಗಳನ್ನು ಒದಗಿಸಿ ಕೊಡಬೇಕು. ಇನ್ನು ಶಾಲೆಗೆ ಬರುವ ಹುಡುಗರ ಮೆಡಿಕಲ್‌ 
ಎಗ್ದಾಮಿನೇಷನ್‌ ಮಾಡಿಸುವುದು ಸೂಕ್ತವಾಗಿದೆ. ಮೆಡಿಕಲ್‌ ರಿಪೋರ್ಟ ಕಂಪಷಲ್ಲಿರಿ 
ಮಾಡಬೇಕು. ಇನ್ನೊಂದು ವಿಷಯವನ್ನು ಸರಕಾರಕ್ಕೆ ಬಿನ್ನಯಿಸಿಕೊಳ್ಳಬೇಕಾಗಿದೆ. 


ಪ್ರತಿಭಾವಂತ ಸಂಸದೀಯ ಪಟು 95 


ಆಯವ್ಯಯ ಅನುದಾನ ಕುರಿತು 1961-62 
ಮಾನ್ಯ ಅಧ್ಯಕ್ಷರೇ, 


ಈ ನಾಲ್ಕೈದು ದಿವಸಗಳಿಂದ 1961-62ನೆಯ ಸಾಲಿನ ಬಡ್ಡಟ್ಟಿನ ಮೇಲೆ ಚರ್ಚಿ 
ನಡೆಯುತ್ತಿದೆ. ಈ ಬಡ್ಡೆಟ್ಟು ಬರುವ ವಿಪ್ರಿಲ್‌ 1 ರಿಂದ ಜಾರಿಗೆ ಬರುವ ಮೂರನೆಯ 
ಪಂಚವಾರ್ಷಿಕ ಯೋಜನೆಯ ದೆಸೆಯಿಂದ ಒಂದು ಮಹತ್ವವುಳ್ಳದ್ದಾಗಿದೆ. 


ಇನ್ನು ಈ ಬಡ್ಗೆಟ್ಟಿನ ವಿಷಯದಲ್ಲಿ ಮಾತನಾಡುವುದಾದರೆ, ಬರುವ ವರ್ಷ 
ಪಂಚವಾರ್ಷಿಕ ಯೋಜನೆಯ ಅಂಗವಾಗಿ 43 ಕೋಟಿ ರೂಪಾಯಿಗಳನ್ನು ಖರ್ಚು 
ಮಾಡುವವರಾಗಿದ್ದಾರೆ. ಎರಡನೆಯದಾಗಿ ಖೋತಾವನ್ನು ಸ್ವಲ್ಪಮಟ್ಟಿಗೆ ತೇಲಿಸುವ 
ದೃಷ್ಟಿಯಿಂದ ಆರ್ಥಿಕ ಮಂತ್ರಿಗಳು ಕೆಲವು ಸೂಚನೆಗಳನ್ನು ಕೊಟ್ಟಿದ್ದಾರೆ. ಲ್ಯಾಂಡ್‌ ರೆವಿನ್ಯೂ 
ಬಾಬಿನಲ್ಲಿ ಒಂದು ಸರ್‌ಚಾರ್ಜ ಹಾಕಬೇಕೆಂದಿರುವುದಾಗಿ ತಿಳಿಸಿದ್ದಾರೆ. ಈ ವಿಚಾರವೇನೋ 
ಯೋಗ್ಯವೇ ಆದರೂ, ಇತರೇ ಕೆಲವು ಯೋಜನೆಗಳನ್ನು ಮಾಡುವುದರ ಮೂಲಕ ಒಕ್ಕಲಿಗರ 
ಮೇಲೆ ಬೀಳುವ ಈ ಹೊರೆಯನ್ನು ತಪ್ಪಿಸಬಹುದು, ಎಂದು ಭಾವಿಸುತ್ತೇನೆ. ಈ ದೃಷ್ಟಿಯಿಂದ 
ನಾನು ಐದು ಸೂಚನೆಗಳನ್ನು ಸರ್ಕಾರದವರ ಮುಂದೆ ಇಡುತ್ತೇನೆ. 

ಈಗ ನಮಲ್ಲಿ ಹಾಲಿ ಜಾರಿಯಲ್ಲಿರುವ ತೆರಿಗೆಗಳನ್ನೇ ಸರಿಯಾದ ರೀತಿಯಲ್ಲಿ 
ವಸೂಲು ಮಾಡುವುದಾದರೆ ಎಷ್ಟೋ ಹೆಚ್ಚಿಗೆ ಹಣ ಬರುತ್ತದೆ. ಈ ಕಡೆಗೆ ಸರ್ಕಾರದವರು 
ಹೆಚ್ಚು ಲಕ್ಷ್ಮ ಕೊಡಬೇಕು. ಆಮೇಲೆ ಈಗ ಸದ್ಯದಲ್ಲೇ ಮೂರನೆಯ ಫೈನಾನ್ಸ್‌ ಕಮೀಷನ್‌ 
ಬರುವುದಿದೆ. ಆ ಕಮಿಷನ್ನಿನವರ ಮುಂದೆ ಇಡುವ ಬಹುಶಃ ನೀವು ಈ ಖೋತಾ ಬಡೆಟ್ಟನ್ನು 
ತಯಾರಿಸುವಂತೆ ಕಾಣಬರುತ್ತದೆ. ಹಾಗಿದ್ದರೂ, ಈ ರೀತಿ ಮಾಡುವುದೂ ಅವಶ್ಯಕವೇ 
ಏಿಕೆಂದರೆ ಫೈನಾನ್ಸ್‌ ಕಮೀಷನರ್‌ ಮುಂದೆ ನಮ್ಮಕೇಸನ್ನು ಸರಿಯಾಗಿ ಇಡಬೇಕು. 


ಎರಡನೆಯದಾಗಿ ಕೇಂದ್ರ ಸರ್ಕಾರದಿಂದ ನಮಗೆ ಡಿವಿಜನಲ್‌ಗೆ ಪಾಲ್‌ ನಿಂದ 
ತೆರಿಗೆಗಳ ಒಂದು ಭಾಗ ಬರುತ್ತಿದೆ. ಆದರೆ ಅವರು ಈಗ ಯಾವ ಆಧಾರದ ಮೇಲೆ 
ಕೊಡುತ್ತಿದ್ದಾರೆಂಬುದನ್ನು ನೋಡಬೇಕು. ಅವರು ಕೇವಲ ಜನ ಸಂಖ್ಯೆಯ ಆಧಾರದ 
ಮೇಲೆ ಇದನ್ನು ಕೊಡುತ್ತಿದ್ದಾರೆ. ವಾಸ್ತವವಾಗಿ ಇದನ್ನು ಜನಸಂಖ್ಯೆಯ ಆಧಾರದ ಮೇಲೆ 
ಮಾತ್ರದಲ್ಲಿ ೦ಂಗsumption ಮೇಲೆಯೂ ನೋಡಿ ಕೊಡಬೇಕಾಗಿದೆ. ಈ ಅಂಶವನ್ನು 
ಹಿಂದೆಯೇ ನಮ್ಮಸರ್ಕಾರ ಕೇಂದ್ರ ಸರ್ಕಾರದ ಮುಂದೆ ಇಟ್ಟಿದೆ. ಆದರೆ ಅಂಕಿ-ಅಂಶಗಳೂ 
ಈ ಬಗ್ಗೆ ಸರಿಯಾಗಿ ಸಿಕ್ಕದ ಕಾರಣ 100ಕ್ಕೆ 90 ರಷ್ಟು ಕೊಟ್ಟು ಆ ಮೇಲೆ AdJustment 
ಮಾಡೋಣವೆಂದು ಒಪ್ಪಿದ್ದಾರೆ. ಈಗ ತಾವ ಮತ್ತೆ ಕೇಂದ್ರ ಸರ್ಕಾರದ ಮುಂದೆ ಈ 
ಅಂಶವನ್ನು ಒತ್ತಿ ಹೇಳಿ ಡಿವಿಜನಲ್‌ ಪೊಲ್‌ ನಿಂದ ಹೆಚ್ಚಿಗೆ ಬರಮಾಡಿಕೊಳ್ಳಬಹುದೆಂದು 
ಹೇಳುತ್ತೇನೆ. 


96 ಪಿ.ಎಂ. ನಾಡಗೌಡ 


ಇನ್ನೊಂದೇನೆಂದರೆ ನಮಲ್ಲಿರುವ ಸೇಲ್ಸ್‌ ಟ್ಯಾಕ್ಸ್‌ ನಾವೀಗ ಸಾಮಾನ್ಯವಾಗಿ 
ಮದ್ರಾಸ್‌ ಮಾದರಿಯಲ್ಲಿಯೇ ಈ ತೆರಿಗೆಯನ್ನು ವಿಧಿಸಿದ್ದೇವೆ. ಆದರೂ ಕೆಲವು ವಸ್ತುಗಳ 
ವಿಷಯದಲ್ಲಿ ನಾವು ಅಲ್ಲಿಗಿಂತ ಕಡಿಮೆ ತೆರಿಗೆ ಹಾಕಿದ್ದೇವೆ. ಇದನ್ನು ಪುನರ್ವಿಮರ್ಶೆ 
ಮಾಡಬೇಕಾಗಿದೆ. ಮೈಸೂರು ಮತ್ತು ಮದ್ರಾಸಿನದನ್ನು ಹೋಲಿಸುವುದಾದರೆ ನಮಲ್ಲಿ 
ಟೈಪ್‌ ರೈಟರ್‌ಗಳಿಗೆ 4% ಇದು ಮದ್ರಾಸಿನಲ್ಲಿ 7% ವಿಧಿಸಿದ್ದಾರೆ. ಬೊಂಬಾಯಿನಲ್ಲಿ 
10% ರಷ್ಟಿದೆ. ಸಿನಿಮೆಚೋಗ್ರಾಫ್‌ ಸಲಕರಣೆಗಳ ವಿಷಯದಲ್ಲಿ ಮೈಸೂರಿನಲ್ಲಿ 7% 
ಇದೆ, ಮದ್ರಾಸಿನಲ್ಲಿ 7% ಇದೆ. ಬೊಂಬಾಯಿನಲ್ಲಿ 10% ಇದೆ. ಎಲೆಕ್ಟಿಕಲ್‌ ಸಾಮಾನುಗಳಿಗೆ 
ಮೈಸೂರಿನವರು 2% ಮಾತ್ರ ಹಾಕಿದ್ದಾರೆ. ಮದ್ರಾಸಿನವರು 5% ಹಾಕಿದ್ದಾರೆ. 
ಬೊಂಬಾಯಿನವರು ಹಾಕಿಲ್ಲ. ವನಸ್ಪತಿ ಎಣ್ಣೆಗಳಿಗೆ ಮೈಸೂರಿನಲ್ಲಿ 5% ಮದ್ರಾಸಿನಲ್ಲಿ 
6% ಬೊಂಬಾಯಿನಲ್ಲಿ 3% ಇದೆ. ಇಟ್ಟಿಗೆಗಳಿಗೆ ಮೈಸೂರಿನವರು 3%, ಮದ್ರಾಸಿನಲ್ಲಿ 
ಇಲ್ಲ, ಬೊಂಬಾಯಿನಲ್ಲಿ 5% ಇಂಥ ವಸ್ತುಗಳು ಎಷ್ಟೋ ಇವೆ. ಇವುಗಳ ಮೇಲಿನ 
ತೆರಿಗೆಯನ್ನು ಪುನರ್ವಿಮರ್ಶೆ ಮಾಡುವುದಾದರೆ ಎಷ್ಟೋ ಹೆಚ್ಚಿಗೆ ಹಣ ಬರುತ್ತದೆಂದು: 
ನಾನು ತಿಳಿಸಬಯಸುತ್ತೇನೆ. 

ಅಲ್ಲದೆ, ಈಗ ನೀವ ಲ್ಮಾಂಡ್‌ ರೆವಿನ್ಮೂವಿನ ಮೇಲೆ ಸರ್‌ ಚಾರ್ಜ ಹಾಕಬೇಕೆಂದು 
ಏನು ಹೇಳುತ್ತಿದ್ದೀರೋ, ಅದನ್ನೇ ನೋಡುವುದಾದರೂ, ಅದರಲ್ಲಿ ಒಂದು ನ್ಯಾಯ ದೃಷ್ಟಿ 
ಇರಬೇಕು. ಈ ಹೊತ್ತಿನ ದಿವಸ ನೀವು ರೈತರುಗಳಿಗೆ ನಾನಾ ರೀತಿಯಲ್ಲಿ ಸೌಲಭ್ಯಗಳನ್ನು 
ಕೊಡುತ್ತಿದ್ದೀರಿ. ಈ ದೃಷ್ಟಿಯಿಂದ ಈ ಸರ್ಥಾರ್ಜ ಹಾಕುವುದಕ್ಕೆ ಅಡ್ಡಿಯಿರಬಾರದು-ಜೊತೆಗೆ 
30 ವರ್ಷಗಳಿಂದ ಈಚೆಗೆ ನಮಲ್ಲಿ ಲ್ಯಾಂಡ್‌ ರೆವಿನ್ಮೂ ಪುನರ್ಮಿಮರ್ಶೆಯೇ ಆಗಿಲ್ಲ. 
ಆದ್ದರಿಂದ ನಾವು ಈ ತೆರಿಗೆ ಹೆಚ್ಚಿಗೆ ಹೇರುವದಕ್ಕೆ ನಿರ್ಧರಿಸಿದ ಮೇಲೆ, ನೀವ ಕೊಡುತ್ತಿರುವ 
ಸೌಲಭ್ಯಗಳು ಎಲ್ಲರಿಗೂ ಸರಿಯಾದ ರೀತಿಯಲ್ಲಿ ಇದು ಮುಟ್ಟುವಂತೆ ಮಾಡಬೇಕು. 


ಮುಂಬಯಿ ಕರ್ನಾಟಕದ ವಿಷಯ ಇಲ್ಲಿ ಸ್ವಲ್ಪ ಹೇಳುವುದಾದರೆ, ಅಲ್ಲಿ ಬಾದಲಿ 
ನಾರಾಯಣ ಟ್ಯಾಕ್ಸ್‌ ಹಾಕಿರುವುದು ಈಗಲೂ ಇದೆ. ಇದನ್ನು ಪುನರ್ವಿಮರ್ಶೆ 
ಮಾಡಬೇಕಾಗುತ್ತದೆ. ಆದ್ದರಿಂದ ಸರ್ಕಾರದವರು ಈ ಸರ್‌ಚಾರ್ಜ ಹಾಕುವುದಾದರೂ 
ಇದನ್ನೆಲ್ಲಾ ನೋಡಿಕೊಂಡು ಯಾರಿಗೂ ಹೆಚ್ಚು ಭಾರವಾಗದ ರೀತಿಯಲ್ಲಿ ಹಾಕಿದರೆ ಹೆಚ್ಚು 
ತೊಂದರೆಯಾಗಲಾರದೆಂದು ಹೇಳುತ್ತೇನೆ. 


ನಮ್ಮ ಸಂಸ್ಥಾನದಲ್ಲಿ ಎರಡು ಪಂಚವಾರ್ಷಿಕ ಯೋಜನೆಗಳನ್ನು ಕೈಕೊಂಡು 
ಸಾಧಿಸಿದ್ದಾಗಿದೆ. ಇದರಿಂದಾಗಿ ಉಂಟಾಗಿರುವ ಫಲದ ದೃಷ್ಟಿಯಿಂದ Development 
೦5s ಎಂದು ಕೂಡ ಹಾಕುವುದಕ್ಕೆ ಅವಕಾಶವಿದೆ. ಎಲ್ಲೆಲ್ಲಿ ಅಭಿವೃದ್ಧಿ ಕಾರ್ಯಗಳು ನಡೆದಿವೆ 
ಅಲ್ಲಿ ಎಷ್ಟು ಮಟ್ಟಿಗೆ ಈ ಸೆಸ್ನನ್ನು ಹಾಕಬಹುದೆಂಬುದನ್ನು ಯೋಚನೆ ಮಾಡಬೇಕೆಂದು 
ನಾನು ಸೂಚಿಸುತ್ತೇನೆ. 


ಪ್ರತಿಭಾವಂತ ಸಂಸದೀಯ ಪಟು 97 


ಇನ್ನೊಂದು ಸಲಹೆ, ನಾವು ಈಗ 19 ಕೋಟಿ ರೂಪಾಯಿಗಳ ಸಾಲವನ್ನು 
ಇಂಡಿಯಾ ಸರ್ಕಾರಬವರಿಂದ ತಂದಿದ್ದೇವೆ. ಈ ಸಾಲ ನಮಗೆ ನಾನಾ ರೀತಿಯಲ್ಲಿ, ನಾನಾ 
ಸಂದರ್ಭಕ್ಕೂ ನಮಗೆ ಕೊಟ್ಟಿದೆ. ಆದರೂ ಈ ಸಾಲಗಳನ್ನೆಲ್ಲಾ ಕ್ರೋಢೀಕರಿಸಿ ಒಂದು 
ನ್ಯಾಯವಾದ ಬಡ್ಡಿಯ ದರದ ಮೇಲೆ ಅದನ್ನು ಪರಿವರ್ತಿಸುವುದು ಸೂಕ್ತ. ಕೇಂದ್ರ 
ಸರ್ಕಾರದವರ ಜೊತೆಗೆ ಈ ವಿಚಾರದಲ್ಲಿ ವಿಚಾರ ವಿನಿಮಯ ಮಾಡಿ ಈ ರೀತಿಯ 
ಒಂದು ಏರ್ಪಾಡಿಗೆ ಬರುವುದಾದರೆ ನಮ್ಮ ಸಂಸ್ಥಾನಕ್ಕೆ ಹೆಚ್ಚಿಗೆ ಉಳಿತಾಯವಾಗುತ್ತದೆ. 
ಉದಾಹರಣೆ ಹೇಳುವುದಾದರೆ, ಕೇಂದ್ರ ಸರ್ಕಾರದವರು ್ಕಂಟipMeಗt ಗಳ ವಿಷಯದಲ್ಲಿ 
ಹೆಚ್ಚಿಗೆ ಬಡ್ಡಿ ದರ ಹಾಕಿದ್ದಾರೆ. ಕುಡಿಯುವ ನೀರಿನ ಸರಬರಾಜು ಸಂಬಂಧದಲ್ಲಾದರೆ 
ಕಡಿಮೆ ಬಡ್ಡಿ ದರ ವಿಧಿಸಿದ್ದಾರೆ. ಇಂಥವೆಲ್ಲವನ್ನೂ ಕ್ರೋಢೀಕರಿಸಿ, ಸ್ವಲ್ಪ ಮಟ್ಟಿಗೆ Right 
off ಕೂಡ ಮಾಡಬೇಕೆಂದು ಸೂಚಿಸಿ ಒಂದು ಧರ್ಮ ಸಮತವಾದ ಬಡ್ಡಿ ದರವನ್ನು 
ಗೊತ್ತು ಮಾಡಿಕೊಳ್ಳಬೇಕೆಂದು ಹೇಳುತ್ತೇನೆ. 


ಇನ್ನು ವ್ಯವಸಾಯ ಖಾತೆಯ ವಿಚಾರದಲ್ಲಿ ನಾಲ್ಕು ಮಾತುಗಳನ್ನು ಹೇಳುತ್ತೇನೆ, 
ಪಂಚವಾರ್ಷಿಕ ಯೋಜನೆಯಲ್ಲಿ ಒಕ್ಕಲುತನದ ನಲಗರ್‌ ಸಮಿತಿ ಕೊಟ್ಟಿರುವ ವರದಿ 
ಬಹಳ ಮಹತ್ವದ್ದು. ನಲಗಲ್‌ ಸಮಿತಿಯ ವರದಿಯನ್ನು ಪೂರ್ಣವಾಗಿ ಅಮಲು 
ಮಾಡಬೇಕೆಂದು ಕೇಂದ್ರ ಸರ್ಕಾರ ತೀರ್ಮಾನ ಮಾಡಿಲ್ಲ. ನಲಗರ್‌ ಸಮಿತಿಗೆ ನಮ್ಮ 
ಧನ್ಯವಾದಗಳನ್ನರ್ಪಿಸ ಬೇಕಾಗಿದೆ. 

ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿದ್ದ ಎಷ್ಟೋ ಜನ Agricultural graduates 
ಬೊಂಬಾಯಿ ಮತ್ತು ಇತರ ಕಡೆ ಹೋಗುತ್ತಿದ್ದಾರೆ. ಏಕೆಂದರೆ ಅಲ್ಲಿ ಅವರಿಗೆ ಉತ್ತಮ 
ವೇತನ ಮತ್ತು ಭವಿಷ್ಯವಿದೆ. ಹೀಗೆ ನಮ್ಮರಾಜ್ಯದಿಂದ ಬೇರೆ ಕಡೆಗೆ ವ್ಯವಸಾಯ ಶಿಕ್ಷಣ 
ಪಡೆದ ಪಧವೀದರರು ಹೋಗುತ್ತಿರುವುದು ಒಳ್ಳೆಯದಲ್ಲ. ನಲಗರ್‌ ಸಮಿತಿಯ ವರದಿ 
ಚಲೋ ಇದೆ. ನಮ್ಮಸರ್ಕಾರದ ಆದಾಯ ಮತ್ತು ವೆಚ್ಚವನ್ನು ನೋಡಿಕೊಂಡು, ಇದು ಕೃಷಿ 
ರಾಜ್ಯವಾಗಿರುವುದರಿಂದ, ನಲಗರ್‌ ಸಮಿತಿಯ ಸಲಹೆಯ ಪ್ರಕಾರ ಈ ವ್ಯವಸಾಯ 
ಪದವೀಧರರಿಗೆ ಒಳ್ಳೆಯ ಸಂಬಳ ಕೊಡುವುದು ನಮ್ಮದೇಶದ ದೃಷ್ಟಿಯಿಂದ ಒಳ್ಳೆಯದು. 
ಇದೇ ಸಮಿತಿಯ ಸಲಹೆಯ ಪ್ರಕಾರ ಜಿಲ್ಲೆಗೊಂದು ವ್ಯವಸಾಯದ ಸ್ಕೂಲನ್ನು ಏರ್ಪಡಿಸಬೇಕು. 
ಅಲ್ಲಿ ರೈತರು ಒಕ್ಕಲುತನವನ್ನು ಮಾಡುವುದಕ್ಕನುಗುಣವಾಗಿ ಬೇಸಾಯ ಶಿಕ್ಷಣ ನಡೆಯಬೇಕು. 
ಈ ದೃಷ್ಟಿಯಿಂದ ಆ ಸಮಿತಿಯವರು ಶಿಫಾರಸ್ಸು ಮಾಡಿದ್ದಾರೆ. ನಾನು ಅನೇಕ ವೇಳೆ ಈ 
ರೀತಿ ಶಾಲೆಗಳನ್ನು ಪ್ರಾರಂಭಮಾಡಬೇಕೆಂದು ಹೇಳಿದ್ದೇನೆ. 


ವ್ಯವಸಾಯ ಇಲಾಖೆಯಲ್ಲಿ ವಿಕೇಂದ್ರಿಕರಣ ಅಗತ್ಯವಾಗಿ ಆಗಬೇಕು. ಒಂದು 
ಸಣ್ಣ ವಿಷಯಕ್ಕೂ ಮೇಲಿನವರೆಗೂ, ಸರ್ಕಾರದವರೆಗೂ ಬರುವುದು ತಪ್ಪು. ಒಕ್ಕಲುತನ 
ಬಹಳ ಚಂಚಲವಾದ ಕೆಲಸ. ರಾಷ್ಟ್ರದ ಸ್ವಾತಂತ್ರ, ಒಕ್ಕಲುತನದ ಮೇಲಿದೆ. 


98 - ಪಿ.ಎಂ. ನಾಡಗೌಡ 


ವಿಕೇಂದ್ರೀಕರಣವಾಗಬೇಕು. ಈ ಬಗ್ಗೆ ಒಂದು ಯೋಜನೆಯನ್ನು ಮಾಡಬೇಕು. ಒಕ್ಕಲಿಗರಿಗೆ 
ಚಲೊ ಬೀಜ ಸಿಕ್ಕುತ್ತಿದೆಯೇ ಎನ್ನುವುದನ್ನು ನೋಡಬೇಕು. ವ್ಯವಸಾಯದ ಪ್ರಗತಿಯ 
ಸೆಲುವಾಗಿ 86ರ ೩೦! ಮಾಡಬೇಕು. ಒಕ್ಕಲುತನದ ಅಧಿಕಾರಿಗಳ 
ಶಿಫಾರಸ್ಸುಯಿಲ್ಲದೆಯಿರುವ ಬೀಜಗಳನ್ನು ಕೊಡಬಾರದೆಂದು ಕಾಯಿದೆ ಮಾಡಬೇಕು. 
ಯಾವುದಾದರೂ ಕೆಟ್ಟು ಹೋದ ಬೀಜವನ್ನು ಒಕ್ಕಲಿಗರಿಗೆ ಕೊಟ್ಟರೆ ಅದರಿಂದ ಒಕ್ಕಲುತನ . 
ಕೆಟ್ಟು ಹೋಗುತ್ತದೆ. ಹಾಗಾಗುವುದನ್ನು ಸರ್ಕಾರ ತಡೆಗಟ್ಟಬೇಕು. ೮d Act 
ಮಾಡಬೇಹಿದು ನಲಗರ್‌ ಸಮಿತಿಯ ವರದಿಯಲ್ಲಿ ನಮೂದು ಮಾಡಿದ್ದಾರೆ. ಮುಖ್ಯವಾಗಿ 
ಒಕ್ಕಲುತನದ ಪ್ರವೀಣರು ಎಂದರೆ, Agronomist, entometosists, Agricultural 
ಅcಂಗಂMists ಮುಂತಾದ ಅಧಿಕಾರಿಗಳು ವ್ಯವಸಾಯ ಇಲಾಖೆಯಲ್ಲಿರಬೇಕು. ರೈತರೂ 
ಏನಾದರೂ ಮಾಹಿತಿ ಕೇಳಿದರೆ ಅದನ್ನು ಕೊಟ್ಟು ಅವರಿಗೆ ಆಗಿಂದಾಗ ಸಲಹೆ ಕೊಡುವ 
ವ್ಯವಸ್ಥೆಯಿರಬೇಕು. ಇಂಥ ತಜ್ಞಧನ್ನು ನೇಮಕ ಮಾಡಬೇಕೆಂದು ಹೇಳುತ್ತೇನೆ. ಇಂಥ ವ್ಯವಸ್ಥೆ 
ಏರ್ಪಟ್ಟಲ್ಲಿ ಒಕ್ಕಲುತನದ ಅಭಿವೃದ್ಧಿಯಾಗುತ್ತದೆ. 

ಇನ್ನು ಕೋರ್ಟಗಳ ವಿಷಯ. ಈಗ ಬೇಗ ಬೇಗ ಕೇಸುಗಳು ಇತ್ಯರ್ಥ 
ವಾಗುತ್ತಿಲ್ಲವೆಂದು ದೂರುಗಳು ಕೇಳಿ ಬರುತಿವೆ. ಕಾನೂನುಗಳ ಸಮೀಕರಣವಾಗಿದೆ. 
ಅಲ್ಲಿಂದೀಚಿಗೂ ಎಷ್ಟೋ ಕೇಸುಗಳು ಇತೃರ್ಥವಾಗದೆ ಇಟ್ಟಿದ್ದಾರೆ. ಬಿಜಾಪುರ, ಬೆಳಗಾವಿ, 
ಕಾರವಾರ ಜಿಲ್ಲೆಗಳಲ್ಲಿ ಒಂದೊಂದು ಸೆಷನ್‌ ಕೋರ್ಟಿದೆ. ಹಳ್ಳಿಗಳಿಂದ ಅಲ್ಲಿಗೆ ಬರಬೇಕೆಂದರೆ 
ನೂರಾರು ಮೈಲಿಗಳಿಂದ ಬರಲು ನಾಲ್ಕು ಐದು ದಿವಸವಾಗುತ್ತದೆ. ಒಂದೊಂದು ಅಡಿಷನಲ್‌ 
ಸೆಷನ್‌ ಕೋರ್ಟನ್ನು ಅನುಕೂಲವಾದ ಸ್ಥಳದಲ್ಲಿ ಮಾಡಬೇಕು. 


ಒಂದೇ ಕಡೆ ಎರಡೆರಡು ಕೋರ್ಟಗಳಿರುವ ಬದಲು ಜಿಲ್ಲೆಯ ಬೇರೆ ಬೇರೆ 
ಸ್ಥಳಗಳಲ್ಲಿಟ್ಟರೆ ಜನರಿಗೆ ಅನುಕೂಲವಾಗುತ್ತದೆ. ಬಾಗಲುಕೋಟೆಯಲ್ಲಿ ಒಂದು ಅಡಿಷನಲ್‌ 
ಸೆಷನ್‌ ಕೋರ್ಟ ಮಾಡಿದರೆ ಜನರಿಗೆ ಅನುಕೂಲವಾಗುತ್ತದೆ. ಎಲ್ಲ ಜನರಿಗೂ ಸುಲಭವಾಗಿ 
ನ್ಯಾಯ ಸಿಕ್ಕಬೇಕು. ಹೀಗೆ ಬಾಗಲುಕೋಟೆಗೆ ಕೋರ್ಟನ್ನು ವರ್ಗ ಮಾಡಬೇಕೆಂದು ಸಲಹೆ 
ಮಾಡುತ್ತೇನೆ. 

ಪೋಲೀಸ್‌ ಇಲಾಖಿಗೆ ಪುನರ್ವೃವಸ್ಥೆಯಾಗಬೇಕು, ಪನ ರ್ಪಟನೆಯಾಗಬೇಕು, 
ಪ್ರಜಾಸತ್ತೆಗನುಗುಣವಾಗಿ ಮಾಡಬೇಕು. ಈಗ ಈ ಖಾತೆಗೆ ಶ್ರೀಮಾನ್‌ ಚನ್ನಬಸಪ್ಪನವರು 
ಬಂದಿದ್ದಾರೆ. ಮಾನ್ಯ ಸದಸ್ಯರಿಗೆ ಗೊತ್ತಿರುವಂತೆ ಮೊನ್ನೆ ಹುಬ್ಬಳ್ಳಿಯಲ್ಲಿ ಒಂದು ಘಟನೆ 
ನಡೆಯಿತು. ಪ್ರಜಾಸತ್ತಾತಕೆ ರಾಜ್ಯದಲ್ಲಿ ಇಂಥ ಅಧಿಕಾರಿಗಳನ್ನು ಹಿಡಿತದಲ್ಲಿಡಬೇಕು. 
ಸರಿಯಾಗಿ ಕೆಲಸ ಮಾಡುವಂತೆ ಮಾಡಬೇಕು. ಬಿಜಾಪುರದಲ್ಲಿ ಯಾರೋ ಒಬ್ಬರು 
ಕಾಂಟ್ರಿಬ್ಯೂಷನ್‌ ಕೊಡಲಿಲ್ಲವೆಂದು ಅವರನ್ನು ಪೊಲೀಸ್‌ ಕಾನ್‌ ಸ್ಟೇಬಲ್‌ ಪೊಲೀಸ್‌ 
ಸ್ಟೇಷನ್ನಿನಲ್ಲಿಟ್ಟಿದ್ದನೆಂದು ಕೇಳಿದ್ದೇನೆ. ಹಾಗೆಲ್ಲ ನಡೆಯದಂತೆ ಪೊಲೀಸರನ್ನು 
ಹಿಡಿತದಲ್ಲಿಟ್ಟಿರಬೇಕು. ಜನರ ಹಕ್ಕು ಬಾಧ್ಯತೆಗಳಿಗೆ ತೊಂದರೆಯಾಗಬಾರದು. ಅಂತೂ 


ಪ್ರತಿಭಾವಂತ ಸಂಸದೀಯ ಪಟು 99 


ಪೊಲೀಸ್‌ ಖಾತೆಯ ಪುನರ್‌ವ್ಯವಸ್ಥೆಯಾಗಬೇಕು. ಹೆಚ್ಚು ಸುಸಂಸ್ಕೃತರಿದ್ದರೆ ಅವರನ್ನು 
ತೆಗೆದುಕೊಂಡು ಅವರ ಕೀರ್ತಿ ಸಾಮರ್ಥ್ಯಗಳಿಗೆ ಬೆಲೆ ಕೊಡಬೇಕೆಂದು ಸೂಚಿಸುತ್ತಿದ್ದೇನೆ. 

ನೀರಾವರಿ ಸಲುವಾಗಿ ನಮ್ಮ ಪ್ರಾಂತದಲ್ಲಿ rrigation high power 
ಂMMssion ನೇಮಕ ಮಾಡಬೇಕೆಂದು ಹೇಳುತ್ತಿದ್ದೇನೆ. ಹಿಂದೆ ಬೊಂಬಾಯಿ ರಾಜ್ಯದಲ್ಲಿ 
ಸರ್‌. ಎಂ. ವಿಶ್ವೇಶ್ವರಯ್ಯನವರ ಅಧ್ಯಕ್ಷತೆಯಲ್ಲಿ ಒಂದು ಹೈ ಪವರ್‌ ಕಮಿಷನ್‌ ನೇಮಕ 
ಮಾಡಿದ್ದರು. ಅವರು ಮೂರು ನಾಲ್ಕು ಯೋಜನೆಗಳನ್ನು ಮಾಡಿ ಇಡೀ ಬೊಂಬಾಯಿ 
ರಾಜ್ಯದಲ್ಲಿ ಹೀಗೆ ಯೋಜನೆಗಳು ನಡೆಯಬೇಕೆಂಬ ಬಗ್ಗೆ ಸಾಧ್ಯಂತವಾದ ವರದಿಯನ್ನು 
ಕೊಟ್ಟಿದ್ದರು. ಈ ವರದಿಯನ್ನು ಮಹಾರಾಷ್ಟ್ರ ಸರ್ಕಾರ ಕಾರ್ಯಗತ ಮಾಡುತ್ತಿದ್ದಾರೆ. ಹಾಗೆಯೇ 
ಇಲ್ಲಿಯೂ gh Technical experts ಎರಡು ಮೂರು ಮಂದಿ ಸದಸ್ಯರನ್ನುಳ್ಳ 
ಒಂದು ಸಮಿತಿಯನ್ನು ಮಾಡಿ, ಅವರು ಇಡೀ ರಾಜ್ಯದಲ್ಲಿ ಅಡ್ಡಾಡಿ ಎಷ್ಟು ದೊಡ್ಡ ದೊಡ್ಡ 
ಯೋಜನೆಗಳನ್ನು, ಸಣ್ಣ ಸಣ್ಣ ಯೋಜನೆಗಳನ್ನು ಮಾಡಲು ಸಾಧ್ಯವೆಂಬುದನ್ನು ಶಾಸ್ತ್ರೀಯ 
ದೃಷ್ಟಿಯಿಂದ ಪರಿಶೀಲಿಸಿ ಅದನ್ನು ಅಮಲು ಬಜಾವಣೆ ಮಾಡಿದರೆ ಒಳ್ಳೆಯದು. 

ಸರ್‌. ಎಂ. ವಿಶ್ವೇಶ್ವರಯ್ಯನವರಂಥ ಚಲೋ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಒಂದು 
ಸಮಿತಿ ಮಾಡಿ ಆ ಸಮಿತಿಯವರು ಇಡೀ ರಾಜ್ಯದಲ್ಲಿ ಅಡ್ಡಾಡಿ ಚಲೋ ಯೋಜನೆ 
ಮಾಡಿದರೆ ಒಳ್ಳೆಯದು. ಕೇಂದ್ರ ಸರ್ಕಾರದವರು ಅನೇಕ ದೊಡ್ಡ ದೊಡ್ಡ ಯೋಜನೆಗಳಿಗೆ 
ರೊಕ್ಕ ಕೊಟ್ಟಿದ್ದಾರೆ . ನೀರಾವರಿ ಬಾವಿಗಳಿಗೆ ಧನ ಸಹಾಯ ಕೊಟ್ಟಿದ್ದಾರೆ. ಈ ಹೊತ್ತು 
ವೈಯಕಿಕವಾಗಿ ಬಾವಿಗಳನ್ನು ರೈತರು ತೆಗೆಸಲು ಸಹಾಯ ಮಾಡುತ್ತಿದ್ದಾರೆ. ಇದಕ್ಕಿಂತ ೭೦- 
operative wells ತೆಗೆಯಲು ಪ್ರೋತ್ಸಾಹ ಕೊಟ್ಟರೆ ಒಳ್ಳೆಯದೆನಿಸುತ್ತದೆ. ಮಹಾರಾಷ್ಟ್ರ 
ಸರ್ಕಾರದವರು $ocities 10" dಃಲಗg we!s ಎಂದು ಮಾಡಿದ್ದಾರೆ. ಒಂದೊಂದು 
ತಾಲ್ಲೂಕಿಗೆ ಒಂದೊಂದು ಇಂಥ ಸೊಸ್ಸೆಟಿಗಳಿವೆ. ಎಲ್ಲೆಲ್ಲಿ ನೀರಿನ ಉಪಲಬ್ಬವಿದೆ 
ಎಂಬುದನ್ನು ನೋಡಿ ಹಳ್ಳಿಗಳಲ್ಲಿ ಬಾವಿಗಳನ್ನು ತೆಗೆಯುತ್ತಿದ್ದಾರೆ. 


ಬಂದು ಬಾವಿಯಲ್ಲೇ ಹೆಚ್ಚು ನೀರಾವರಿ ಆಗುವಂತೆ ಹೆಚ್ಚು ಪ್ರಮಾಣದಲ್ಲಿ 
ನೀರು ಬರಬಹುದು. ಕೆಲವು ಕಡೆ ನೀರಿರುತ್ತದೆ. ಆದರೆ ಅದರ ಹತ್ತಿರ ಹೊಲ ಇರುವುದಿಲ್ಲ. 
ಇದನ್ನೆಲ್ಲಾ ನೋಡಬೇಕು. w೩!ೀ' Table ಒಂದೇ ರೀತಿ ಉಳಿಯಬೇಕು. ಇದು ಹೇಗೆ 
ಆಗಬೇಕಂಬ ದೃಷ್ಟಿಯಿಂದ ಮಾಡಬೇಕು. 


ಅಷ್ಟೇ ಅಲ್ಲ ವೈಯಕ್ತಿಕವಾಗಿ ಬಾವಿ ತೆಗೆದರೆ ಹೆಚ್ಚು ಖರ್ಚು ಬರುತ್ತದೆ, ಸಿಬ್ಬಂದಿ 
ವೆಚ್ಚ ಬರುತ್ತದೆ. ಆದುದರಿಂದ ಕೋ ಅಪರೇಟಿವ್‌ ಬೆಸಿಸ್‌ ಮೇಲೆ ಬಾವಿ ತೆಗೆಸುವುದು 
ಉತ್ತಮ. ಸರ್ಕಾರ ಈ ರೀತಿ ಕೆಲಸ ಮಾಡಿದರೆ ಉಪಯೋಗವಾಗಬಹುದು. ಇದನ್ನು 
ವಿಚಾರ ಮಾಡಬೇಕು. ಎಂದು ವಿನಂತಿ ಮಾಡುತ್ತಿದ್ದೇನೆ. 


100 ಪಿ.ಎಂ. ನಾಡಗೌಡ 


ಇನ್ನು ಶಿಕ್ಷಣದ ವಿಷಯದಲ್ಲಿ ಹೇಳಬೇಕಾದರೆ ಸರ್ಕಾರ ಮುಂದಿನ ಸಾಲಿನಿಂದ 
ಇಡೀ ರಾಜ್ಯದಲ್ಲಿ ಉಚಿತ ಕಡ್ಡಾಯ ಶಿಕ್ಷಣ ಜಾರಿಗೆ ತರಲು ಮನಸ್ಸು ಮಾಡಿದೆ. ಈ 
ಸಂಬಂಧದಲ್ಲಿ ಸಮರ್ಪಕವಾದ ರೀತಿಯಿಂದ ಜಗತ್ತಿಗೆ ಉಪಯೋಗವಾಗಬೇಕಾದರೆ ಶಿಕ್ಷಕರು 
ಎಷ್ಟು ಬೇಕೋ ಅಷ್ಟು ಮಂದಿ ಒದಗಿಸಬೇಕು. ಮತ್ತು ಅಟೆಂಡೆನ್ಸ್‌ ಆಫೀಸರಿರಬೇಕು. 
ಯಾರು ಶಾಲೆಗೆ ಮಕ್ಕಳನ್ನು ಕಳುಹಿಸುವುದಿಲ್ಲವೋ ಅವರಿಗೆ ಚುಟಿಕೆ ಹಾಕುವ 
ಕಾಯಿದೆಯಿರಬೇಕು. ಏಕೆಂದರೆ ಈ ದಿವಸ ಶಿಕ್ಷಣದಲ್ಲಿ human element "is an 
important factor.” ಮುಂಬಯಿ ಪ್ರಾಂತದಲ್ಲಿ ಜನರು ಕೆಲವರು ಹುಡುಗರನ್ನು ಶಾಲೆಗೆ 
ಬಲಾತ್ಕಾರ ಮಾಡಿದರೂ ಕಳುಹಿಸುವುದಿಲ್ಲ. ಆದುದರಿಂದ ಕಳುಹಿಸದಿದ್ದವರಿಗೆ ಶಿಕ್ಷೆ ವಿಧಿಸಲು 
ಅವಕಾಶ ವಿರುವ ಕಾಯಿದೆ ಮಾಡುವುದು ಯೋಗ್ಯ. 

ಈ ದಿವಸ ನಮ್ಮ ಉತ್ತರ ಕರ್ನಾಟಕದಲ್ಲಿ ನೋಡಿದರೆ ಶಿಕ್ಷಣ ಎಷ್ಟು ಮಟ್ಟಿಗೆ 
ದೊರೆಯಬೇಕೋ ಅಷ್ಟು ಮಟ್ಟಿಗೆ ದೊರೆತಿಲ್ಲ. ಬಾಲಕರು ಬಾರದಿರುವುದು ಅಲ್ಲದೆ 
ಸರ್ಕಾರ ಸಹ ಸಾಕಷ್ಟು ಪ್ರಮಾಣದಲ್ಲಿ ಶಿಕ್ಷಕರನ್ನು ಒದಗಿಸುತ್ತಿಲ್ಲ; ಛಲೋ ರೀತಿ ಪ್ರತಿಫಲ 
ದೊರಕಿಲ್ಲ ಮುಖ್ಯವಾಗಿ ಈ ದಿವಸ ಪ್ರಜಾಸತ್ತಾತಕ ರಾಜ್ಯ ಉಳಿಯಬೇಕಾದರೆ ಮತ್ತು 
ಇಡೀ ಹಿಂದೂ ಸ್ಥಾನದಲ್ಲಿ ಸ್ವಾತಂತ್ರ, ಉಳಿಯಬೇಕಾದರೆ ಶಿಕ್ಷಣ ಪ್ರಸಾರ ಬಹಳ 
ಅಗತ್ಯವಾದುದು "Education is the Foundation of universe” ಎಂದು 
ಹೇಳುತ್ತಾರೆ. 

ಆದುದರಿಂದ ಒತ್ತಾಯ ಶಿಕ್ಷಣದ ಸಾಹಸ ಮಾಡುವಾಗ ಸಮರ್ಪಕವಾದ 
ರೀತಿಯಿಂದ ಮಾಡಬೇಕು. ಮಾಡುವಾಗ ಒಂದು ಪ್ರಶ್ನೆ. ಇವತ್ತಿನ ದಿವಸ ಶಿಕ್ಷಣ ಮತ್ತು 
ಶಿಕ್ಷಕರ ವಿಷಯ ಬೇರೆ ಚೇರೆ ವಿಚಾರ ಮಾಡುವುದಕ್ಕೆ ಬರುವುದಿಲ್ಲ. 


ಶಿಕ್ಷಣದ ಪ್ರಗತಿಯಾಗಬೇಕಾದರೆ ಶಿಕ್ಷಕರಿಗೆ ಸರಿಯಾದ ವೇತನ ಕೊಡಬೇಕು. 
ಅವರು ನೆಮದಿಯಿಂದಿರಬೇಕು. ಇಲ್ಲದಿದ್ದರೆ ಬಹಳ ಕಷ್ಟವಾಗುತ್ತದೆ. ವಿದ್ಯಾಭ್ಯಾಸಕ್ಕೆ 
ಮಹತ್ವವಿರುವಾಗ ಶಿಕ್ಷಕರಿಗೆ ಚಪ್ರಾಸಿಗಳಿಗಿಂತ ಕಡಿಮೆ ವೇತನ ಈ ದಿವಸ ಇದೆ; 
ಹಾಗಾಗಬಾರದು. ಕೇಂದ್ರ ಸರ್ಕಾರದ ಶಿಕ್ಷಣ ಮಂತ್ರಿಗಳಾದ ಶ್ರೀ ಮಾಲಿಯವರು ಮೊನ್ನೇ 
it is an insult to culture & education ಎಂದು ಹೇಳಿದ್ದಾರೆ, ಸಾಕಷ್ಟು ವೇತನ 
ಕೊಡದಿದ್ದರೆ ಶಿಕ್ಷಣ ಪ್ರಗತಿಪಾರ್ವಕವಾಗಿ ಮುಮದುವರಿಯುವುದಿಲ್ಲ, ಅದಕ್ಕಾಗಿ ಶಿಕ್ಷಕರಿಗೆ 
ಒಂದು ತಿಂಗಳಿಗೆ ನೂರು ರೂಪಾಯಿಗಳಾದರೂ ಸಿಕ್ಕುವಂತೆ ಮಾಡಿದರೆ ಛಲೋ ರೀತಿಯಿಂದ 
ಕೆಲಸ ನಡೆಯಬಹುದು. ಸರ್ಕಾರ ಇದನ್ನು ಗಮನಿಸಿ ಯಾವ ರೀತಿ ಫಾಯಿದೆ ಆಗಬೇಕೋ 
ಆ ರೀತಿ ಆಗಲು ಶಕ್ಯ ವ್ಯವಸ್ಥೆ ಮಾಡಬೇಕು. ಈ ಸಂಬಂಧದಲ್ಲಿ ಪ್ರಶ್ನೆ ಹಾಕಿದ್ದೆ. ಮಾಧ್ಯಮಿಕ 
ಮತ್ತು ಪ್ರಾಥಮಿಕ ಶಾಲೆಗಳ ಶಿಕ್ಷಕರಿಗೆ ಟ್ರಿಪಲ್‌ ಬೆನಿಫಿಟ್‌ ಕೊಡಬೇಕೆಂದು ಕೇಳಿದ್ದಕ್ಕೆ 
ಪರಿಶೀಲಿಸುವುದಾಗಿ ಮಂತ್ರಿಗಳು ಹೆ”ಇದ್ದಾರೆ. 


ಪ್ರತಿಭಾವಂತ ಸಂಸದೀಯ ಪಟು 101 


ಆದರೆ ತೀವ್ರಗತಿಯಿಂದ ಪರಿಶೀಲಿಸಿ ಪೆನ್ಸನ್‌, ಪ್ರಾವಿಡೆಂಟ್‌ ಫಂಡ್‌, ಮೆಡಿಕಲ್‌ 
ಟ್ರೀಟ್‌ಮೆಂಟ್‌ ಮುಂತಾದವುಗಳ ಸೌಲಭ್ಯ ಕಲ್ಪಿಸಬೇಕು. ಇತರ ಅಧಿಕಾರಿಗಳಿಗೆ ಈ 
ಸೌಲಭ್ಯವಿರುವಾಗ ಶಿಕ್ಷಕರಿಗೂ ಏಕೆ ಒದಗಿಸಬಾರದು? ಈ ವಿಚಾರದಲ್ಲಿ ಅಮಲು ಬಜಾವಣೆ 
ಮಾಡಿದರೆ 3 ಲಕ್ಷ ರೂಪಾಯಿಗಳ ಖರ್ಚು ಬರುತಿದೆ. 10 ವರ್ಷಗಳಲ್ಲಿ ಅದು ಹೆಚ್ಚಬಹುದು. 
ಇತರ ಕೆಲಸಗಳಿಗಾಗಿ ಬೇಕಾದಷ್ಟು ರೊಕ್ಕ ಖರ್ಚಾಗುವಾಗ ಟ್ರಿಪಲ್‌ ಬೆನಿಫಿಟ್‌ ಕೊಡಲು 
ಮನಸ್ಸು ಮಾಡಿ ಅವಕಾಶ ಮಾಡಿಕೊಳ್ಳಬೇಕು. ಸೆಂಟ್ರಲ್‌ ಬೋರ್ಡ್‌ ಆಫ್‌ ಎಜುಕೇಷನ್‌ 
ಈ ಪ್ರಶ್ನೆ ಪರಿಶಿಲಿಸಿದೆ. ಈ ಸೌಲಭ್ಯಕ್ಕಾಗಿ ಶೇಕಡ 75ರಷ್ಟೋ ಏನೋ ರಾಜ್ಯ ಸರ್ಕಾರಕ್ಕೆ 
ಸಹಾಯ ಮಾಡಬಹುದು. ಆದುದರಿಂದ ಸರ್ಕಾರದವರು ಆದಷ್ಟು ತೀವ್ರಗತಿಯಿಂದ ಈ 
ಸ್ಕೀಂ ಜಾರಿಗೆ ತಂದರೆ ಮೈಸೂರು ಸಂಸ್ಥಾನದಲ್ಲಿ ಶಿಕ್ಷಕರ ಪ್ರಗತಿಯಾಗಲು ಆವಕಾಶ 
ವಾಗುತ್ತದೆ. 


ಇನ್ನು ಮೇಲೆ ಸರ್ಕಾರದವರು ಯಾವ ಸಂಸ್ಥೆಯನ್ನು ಮಲತಾಯಿ ಭಾವನೆಯಿಂದ 
ನೋಡಬಾರದು ey are the trustees of everything. ಮೈಸೂರು 
ಯೂನಿವರ್ಸ್ಗಿಟಿಯೇ ಬೇರೆ. ಕರ್ನಾಟಕ ಯೂವಿವರ್ಸಿಟಿಯೇ ಬೇರೆ ಎಂದು ಬೇದ 
ಭಾವನೆ ಮಾಡಬಾರದು. ಎಲ್ಲ ಸಂಸ್ಥೆಗಳನ್ನು ಸರ್ಕಾರ ಸಮದೃಷ್ಟಿಯಿಂದ ಸೋಡಿ 
ಪೋಷಿಸಚೀಕು. ಅಭಿವೃದ್ಧಿಗಾಗಿ ಸಾಲ ಕೊಡುವಾಗ ಕರ್ನಾಟಕ ಯೂನಿವರ್ಸಿಟಿಗೆ ಕಡಿಮೆ 
ಕೊಟ್ಟಿದ್ದಾರೆ. ಹಾಗೆ ಮಾಡದೆ ಸಮದೃಷ್ಟಿಯಿಂದ ನೋಡಿ ವ್ಯವಸ್ಥೆ ಮಾಡಬೇಕೆಂದು ವಿನಂತಿ 
ಮಾಡುತ್ತೇನೆ. 


ಬಂದರುಗಳ ಅಭಿವೃದ್ಧಿ ವಿಚಾರ ತೆಗೆದುಕೊಂಡರೆ ಮಂಗಳೂರು 
ಬಂದರಾಗುತ್ತದೆಯೆಂಬ ಆಶ್ಲಾಸನೆಯಿದೆ. ಹಾಸನದಿಂದ ಮಂಗಳೂರಿಗೆ ರೈಲ್ವೆಯಾಗುವುದಿದೆ. 
ಈ ಪ್ರಶ್ನೆ ಪರಿಶೀಲಿಸುವಾಗ ಯಾವ ಬಂದರನ್ನು ಯಾವ ರೀತಿ ಅಭಿವೃದ್ಧಿ ಮಾಡಿದರೆ 
ಹೆಚ್ಚು ಪ್ರತಿಫಲ ಬರುತ್ತದೆ ಎಂದು ನೋಡಬೇಕು. ಮಂಗಳೂರು ಬಂದರಾದರೂ ಕಾರವಾರದ 
ಬಂದರಿನ ಅವಶ್ಯಕತೆಯಿಬೆ. ಈ ಎರಡೂ ಕೂಡ ಆಗಬೇಕು. ಅಷ್ಟೇ ಅಲ್ಲ, ಕರ್ನಲ್‌ 
ಕಮಿಟಿ ವರದಿಯಿಂದ ನಮ್ಮರಾಜ್ಯಕ್ಕೆ ಹೆಚ್ಚು ಸಹಾಯವಾಗಬಹುದು. ಕೇಂದ್ರ ಸರ್ಕಾರ 
ಸರ್ವೇಮಾಡಿ ಸೊಂಡುರು ಮತ್ತು ಹೊಸಪೇಟೆ ಬಳಿ ಜೊರೆಯುವ ಅದಿರು ವಗ್ಗೆರೆ 
ಮದ್ರಾಸ್‌ ಬಂದರಿಗೆ ಕಳುಹಿಸಲು ಅವಕಾಶವಾಗುವಂತೆ ಗುಂತಕಲ್‌ನಿಂದ ಹೊಸಪೇಟೆಗೆ 
ಬ್ರಾಡ್‌ ಗೇಜ್‌ ಹಾಕಿ ಡೈವರ್ಟ್‌ ಮಾಡಬೇಕೆಂಬ ಸುದ್ದಿಯಿದೆ. 


ಕೇಂದ್ರದವರು ನಮ್ಮ ಮೈಸೂರು ಸರ್ಕಾರವನ್ನು ಮಲತಾಯಿ ಭಾವನೆಯಿಂದ 
ನೋಡುತ್ತಿದ್ದಾರೆ. ಮೂರನೆಯ ಪಂಚವಾರ್ಷಿಕ ಯೋಜನೆ ಪ್ರಾರಂಭವಾಗುವ ಸಮಯ 
ಬಂದರೂ ಒಂದು ಇಂಚು ರೈಲ್ವೆ ಲೈನನ್ನೂ ನಮ್ಮದೇಶದಲ್ಲಿ ಹಾಕಿಲ್ಲ. ಎರಡನೆಯವರಿಗೇ 
ಫಾಯಿದೆಯಾಗುತ್ತದೆ. ಗುಂತಕಲ್‌ನಿಂದ ಬ್ರಾಡ್‌ ಗೇಜ್‌ ಹಾಕಿ ಮದ್ರಾಸಿಗೆ ಡೈವರ್ಟ 


102 ಪಿ.ಎರಿ. ನಾಡಗೌಡ 


ಮಾಡುವದನ್ನು ತಡೆಯಲು ಕಾರವಾರ ಬಂದರನ್ನು ಮಾಡಬೇಕು; ಮಾಡಿದರೆ ಈ ಬಂದರಿನ 
ಮೂಲಕ ಸಾಗಾಣಿಕೆ ನಡೆಯಬಹುದು. ಇದು ಆಲ್‌ ವೆದರ್‌ ಪೋರ್ಟ ಆಗಬೇಕು. ಈ 
ದಿವಸ ಇಲ್ಲಿ ಅರಣ್ಯ ಸಂಪತ್ತು ಹೇರಳವಾಗಿದೆ, ಎಷ್ಟೋ ಕೈಗಾರಿಕೆಗಳಿವೆ. ಕಾರವಾದ 
ಬಂದರಿನ ಅವಶ್ಯಕತೆ ವಿಚಾರವನ್ನು 50 ವರ್ಷಗಳಿಂದ ಹೇಳುತ್ತಿದ್ದೇವೆ. ಆದರೆ ಅದಕ್ಕೆ 
ಗಮನ ಕೊಟ್ಟಿಲ್ಲ. ಆದುದರಿಂದ ಒತ್ತಾಯ ಮಾಡಿ ಮಂಗಳೂರು ಮತ್ತು ಕಾರವಾರ 
ಬಂದರುಗಳನ್ನು ಆಲ್‌ ವೆದರ್‌ ಪೋರ್ಟ್ಸ್‌ ಮಾಡುವಂತೆ ಕೇಳಿಕೊಳ್ಳಬೇಕು. ಹುಬ್ಬಳ್ಳಿಯಿಂದ 


ಕಾರವಾರಕ್ಕೆ ರೈಲ್ವೆ ಲೈನು ಹಾಕಬೇಕು ಎಂದು ಒತ್ತಾಯ ಮಾಡಬೇಕು. 


ಇನ್ನು ವ್ಯವಸಾಯದ ವಿಚಾರದಲ್ಲಿ ಒಂದು ಮಾತು. ಸಾಯಿಲ್‌ ಕನ್‌ ಸರ್ಮೇಷನ್‌ 
ಆಗಬೇಕು. ಅದರಿಂದ ಉಪಯೋಗವಿದೆಯೆಂದು ಸರ್ಕಾರ ತಿಳಿದು ಆ ಕೆಲಸಕ್ಕೆ ಗಮನ 
ಕೊಟ್ಟಿದೆ. ಅದಕ್ಕೆ ತಕ್ಕಂತೆ ಈ ಸಂಬಂಧವಾದ ಕಾಯಿದೆಗೆ ಟಾಪ್‌ ಪ್ರಯಾರಿಟಿ ಕೊಟ್ಟು 
ಜಾರಿಗೆ ತರಬೇಕು. ಬರಗಾಲ ಪ್ರದೇಶವಿರುವ ಕಡೆ ಇದು ಮಹತ್ವವುಳ್ಳದ್ದು. ಮಣ್ಣಿನಲ್ಲಿರುವ 
ಸತ್ವ ತಡೆಯಲು ಬಂಡಿಂಗ್‌ ಹಾಕಬೇಕು, ಎಂಬ ತತ್ವವನ್ನು ಸರ್ಕಾರ ಒಪ್ಪಿದೆ. ಈ ಬಗ್ಗೆ 
ಸಮಿತಿಯ ವರದಿ ಸಹ ಇದೆ. ಅದನ್ನು ಪರಿಶಿಲಿಸಬೇಕು. ಈಗ ಬರಗಾಲ ಬಂದಿರುವ ಕಡೆ 
ಬರಗಾಲ ಕಾಮಗಾರಿ ಕೈಕೊಳ್ಳುತಿದ್ದಾರೆ. ನೀರಾವರಿ ಮತ್ತು ರಸ್ತೆ ಕೆಲಸ ಮಾಡುತ್ತಿದ್ದಾರೆ. 
ಲಕ್ಸಾಂತರ ರೂಪಾಯಿ ಖರ್ಚಾಗಿದೆ. 


ಏಕೆಂದರೆ ಇದು ಮಹತ್ವದ ಪ್ರಶ್ನೆ ಮೇಲಿಂದ ಮೇಲೆ ಮಾಡಬೇಕು. ಫಾರೆಸ್ಟ್‌ 
ಇಲಾಖೆಯಲ್ಲಿ ಅಫಾರೆಸ್ಟೇಷನ್‌ ಸ್ಕೀಂ ಏನಿದೆ ಅದರ ಪ್ರಕಾರ ಗಿಡ ಹೆಚ್ಚುವ ಕೆಲಸ 
ತೀವ್ರಗತಿಯಿಂದ ಮಾಡಬೇಕೆಂದು ಸೂಚನೆ ಮಾಡುತ್ತಾ ಇದ್ದೇನೆ. 

ಟೂರಿಸ್ಥ ಬಗ್ಗೆ ಪಂಚವಾರ್ಷಿಕ ಯೋಜನೆಯಲ್ಲಿ ಕೊಟ್ಟಿರುವ ಹಣ ಬಹಳ 
ಕಡಿಮೆಯಾಗುತ್ತದೆ. ಮೈಸೂರು ರಾಜ್ಯದಲ್ಲಿ ಟೂರಿಸ್ವ ಅಶ್ತಿವಿಟಿ ಹೆಚ್ಚಾಗುವದಕ್ಕಿ ಆಸ್ಟದವಿದೆ. 
ಅದರಿಂದ ಸರ್ಕಾರಕ್ಕೆ ಆದಾಯ ಬರುತ್ತದೆ. ನಮ್ಮದೇಶದ ಸಂಸ್ಕೃತಿಯನ್ನು ಪುನರುಜ್ಜೀವನ 
ಮಾಡಬೇಕಾಗಿರುವಾಗ, ಪರದೇಶದವರು ನಮ್ಮದೇಶಕ್ಕೆ ಬರುತ್ತಿರುವಾಗ, ನಮ್ಮದೇ ನಮಗೆ 
ಗೊತಿಲ್ಲದ ಪರಿಸ್ಥಿತಿಯಲ್ಲಿ 5 ಅಥವಾ 8 ಲಕ್ಷ ರೂಪಾಯಿ ಕೊಟ್ಟಿರುವುದು ಬಹಳ ಕಡಿಮೆ. 
ಅದನ್ನು ಪುನರ್ವಿಮರ್ಶೆ ಮಾಡಬೇಕು. 

ಬಿಜಾಪುರದಲ್ಲಿ ಪಟ್ಟದ ಕಲ್ಲನ್ನು ಪನರುಜ್ನೀವನ ಮಾಡುವಂಥ ಒಂದು ಯೋಜನೆ 
ಸರ್ಕಾರ ಮಾಡಬೇಕು. ಅದನ್ನು ಮಾಡಿದರೆ ಸರ್ಕಾರಕ್ಕೆ ರೊಕ್ಕ ಬರುತ್ತದೆ. ಆದ್ದರಿಂದ ಈ 
ಟ್ಯೂರಿಸ್ಟ್‌ ಅಶ್ವಿವಿಟೀಸ್‌ಗೆ ಹೆಚ್ಚು ಗಮನ ಕೊಡಬೇಕೆಂದು ಸೂಚನೆ ಮಾಡುತ್ತಾ ಇದ್ದೇನೆ. 
ಇವತ್ತಿನ ದಿವಸ ಇಳಿದುಕೊಳ್ಳಲಿಕ್ಕೆ ತಂಗುವ ಮನೆ ಮಾತ್ರ ಇದ್ದರೆ ಸಾಲದು. ಆಯಾ 
ಪ್ರದೇಶಕ್ಕೆ ಸಂಬಂಧಪಟ್ಟ ಎಲ್ಲಾ ತರಹದ ಸಾಹಿತ್ಯವೂ ಕೂಡ ಇರಬೇಕು. ಬಾದಾಮಿ 
ತೆಗೆದುಕೊಂಡರೆ, ಅದರ ಇತಿಹಾಸ ಎಲ್ಲಾ ಕೊಡಬೇಕು. ಈ ರೀತಿ ಪ್ರವಾಸಿಗಳಿಗೆ ಅವರು 


ಪ್ರತಿಭಾವಂತ ಸಂಸದೀಯ ಪಟು 103 


ಪ್ರೇಕ್ಷಣೆಯ ಸ್ಥಳಗಳು ಎಲ್ಲಿವೆಯೋ ಎಲ್ಲಿಗೆ ಹೋಗುತ್ತಾರೋ ಅಲ್ಲಿಗೆ ಹೋಗಲಿಕ್ಕೆ ಬರಲಿಕ್ಕೆ 
ಚಲೋ ರಸ್ತೆ, ತಂಗುವಮನೆ ಮತ್ತು ಆಯಾ ಸ್ಥಳದ ಇತಿಹಾಸ ಇವುಗಳನ್ನೆಲ್ಲಾ ತಿಳಿಸುವಂತಹ 
ಸೌಕರ್ಯ ಮಾಡಿ ಕೊಡಬೇಕೆಂದು ಹೇಳುತ್ತೇನೆ. 

ಮೆಡಿಕಲ್‌ ಡಿಪಾರ್ಟ್‌ಮೆಂಟಿನ ವಿಷಯ ತೆಗೆದುಕೊಂಡರೆ ಅವರು ಹೆಲ್ಡ್‌ 
ಯೂನಿಟ್‌ಗಳನ್ನು ಕೆಲವು ಕಡೆ ತೆಗೆದಿದ್ದಾರೆ. ಅವ ಪೂರ್ತಿಯಾಗಿ ಮುಚ್ಚಿವೆ. ಅಲ್ಲಿ ಡಾಕ್ಷರುಗಳು 
ಇಲ್ಲ. ಆಯುರ್ವೇದಿಕ್‌ ಲೈಸೆನ್‌ಸಿಯೇಟ್ಸ್‌ ಯಾರಿದ್ದಾರೆ ಅವರನ್ನು ತೆಗೆದುಕೊಂಡು ಈ 
ದವಾಖಾನೆಗಳನ್ನು ಏಕೆ ನಡೆಸಬಾರದು ಎಂದು ನನಗೆ ಅನಿಸುತ್ತದೆ. ಒಂದು ಕಡೆ ಹೆಲ್ಲ್‌ 
ಡಿಪಾರ್ಟಮಂಟಿನವರು ಹೇಳುತ್ತೀರಿ. ನಮಲ್ಲಿ ಡಾಕ್ಟರುಗಳು ಇಲ್ಲ ಎಂದು. ಇನ್ನೊಂದು 
ಕಡೆ ದವಾಖಾನೆಗಳನ್ನು ತೆಗೆದಿದ್ದೀರಿ. ಇದರಿಂದ ಆದ ಪ್ರಯೋಜನವಾದರೂ ಏನು? 
ಕ್ಹಾಕ್ಸ್‌ ಯಾರಿದ್ದಾರೆ ಅವರನ್ನು ತೆಗೆದುಕೊಳ್ಳಿ ಎಂದು ನಾನು ಹೇಳುತ್ತಿಲ್ಲ. ಆಯುರ್ವೇದಿಕ್‌ 
ಟೈಸೆನ್‌ ಸಿಯೆಟ್ಸ್‌ನ್ನು ಈ ಹೆಲ್ಮ್‌ ಯೂನಿಟಿಗಳಿಗೆ ಹಾಕಿ ಕೆಲಸ ನಡೆಸಬೇಕೆಂದು ಹೇಳುತ್ತೇನೆ. 


ಬರೀ ದವಾಖಾನೆ ಕಟ್ಟಿ ಸರ್ಕಾರದ ರೊಕ್ಕ ಖರ್ಚು ಮಾಡಿದರೆ ಸಾಲದು, 
ದವಾಖಾನೆ ಇದ್ದೂ, ಡಾಕ್ಷರಿಲ್ಲದೆ ಜನರು ನಿರಾಶರಾಗಿದ್ದಾರೆ. ಆದ್ದರಿಂದ ನಾನು ಹೇಳಿದಂತೆ 
ಲೈಸೆನ್‌ಸಿಯೇಟ್ಸ್‌ನ್ನು ತೆಗೆದುಕೊಳ್ಳುವದರಿಂದ ಪ್ರಯೋಜನವಾದರೆ ಅವರನ್ನೂ ಉಪಯೋಗ 
ಮಾಡಿಕೊಳ್ಳಬೇಕೆಂದು ಸೂಚನೆ ಮಾಡುತ್ತಾ ಇದ್ದೇನೆ. 

ಇಂಡಸ್ಪಿಸ್‌ ಸಲುವಾಗಿ ಒಂದೆರಡು ಮಾತು ಇದೆ. ಇವತ್ತಿನ ದಿವಸ ಮೈಸೂರು 
ರಾಜ್ಯದಲ್ಲಿರುವ ಕೈಗಾರಿಕೆಗಳಲ್ಲಿ ಸರ್ಕಾರಕ್ಕೆ ಹೆಚ್ಚು ಫಾಯ್ದೆ ಬರುತ್ತಿಲ್ಲ ಆದರೂ ಯಾವ 
ಉದ್ಯಮಗಳು ಹಾಳಾಗುತಿವೆ ಅವನ್ನು ಸರ್ಕಾರದವರು ತೆಗೆದುಕೊಂಡು ತಾವೇ ನಡೆಸುವುದು 
ಅಥವಾ ಅವಕ್ಕೆ ಸಹಾಯ ಮಾಡುವುದು ಈ ನೀತಿಯನ್ನು ಇಟ್ಟುಕೊಂಡಿದ್ದಾರೆ. ಅನೇಕ 
ಜಿಲ್ಲೆಗಳಲ್ಲಿ ಇಂಥಾ ಕೈಗಾರಿಕೆಗಳು ಇವೆ. ಪತ್ರಿಕೆಯಲ್ಲಿ ನೋಡಿದೆ. 15-20 ಲ್ಯಾಂಗ್ರಿಷಿಂಗ್‌ 
ಇಂಡೀಸ್‌ ಇವೆ. ಬಾಗಲಕೋಟೆಯಲ್ಲಿ ಗ್ಲಾಸ್‌ ಇಂಡಪ್ಟೀ 10-15 ವರ್ಷದಿಂದ ನಡೆಯುತ್ತಾ 
ಇದೆ. 4-5 ಸಾವಿರ ರೂಪಾಯಿ ಹಾಕಿದ್ದಾರೆ. ಪ್ರವೇಟ್‌ ಲಿಮಿಟೆಡ್‌ ಕಂಪನಿ ಅದು. 
ಅದರಲ್ಲಿ ಬಹಳವಾಗಿ ಕೆಲಸವಾಗದೆ ನಿಂತು ಹೋಗುವ ಪರಿಸ್ಥಿತಿಯಲ್ಲಿದೆ. 


ಈಗಲಾದರೂ ಸರ್ಕಾರದವರು ವಿಚಾರಮಾಡಿ ಅದನ್ನು ರಿವೈವ್‌ ಮಾಡಿದರೆ 
ಉಪಯೋಗವಾಗಬಹುದು. ಜನಸಂಖ್ಯೆ ಹೆಚ್ಚಾಗುತ್ತಾ ಇದೆ. ಆದ್ದರಿಂದ ಜನರಿಗೆ ಉದ್ಯೋಗ 
ಕಲ್ಪಿಸಿಕೊಡಬೇಕಾದ್ದು ಸರ್ಕಾರದವರ ಆದ್ಯ ಕರ್ತವ್ಯ. ಅದಕ್ಕೆ ಇಂಡಸ್ಟ್ರೀ ಸ್ಥಾಪನೆ ಮಾಡುವ 
ವಿಚಾರದಲ್ಲಿ ಸರ್ಕಾರ ಒಂದು ನಿರ್ದಿಷ್ಟವಾದ ಯೋಜನೆ ಇಟ್ಟುಕೊಳ್ಳಬೇಕು. ಉತ್ತರ 
ಕರ್ನಾಟಕ ಮತ್ತು ಹೈದರಾಬಾದ್‌ ಹಿಂದುಳಿದ ಪ್ರದೇಶಗಳು. ಅಲ್ಲಿ ಕಾರ್ಲಾನೆಗಳನ್ನು 
ಉಪಲಬ್ದ ಮಾಡಲು ಬೇಕಾದಷ್ಟು ಅನುಕೂಲಗಳಿವೆ. ಎಲ್ಲೆಲ್ಲಿ ಯಾವ ಯಾವ ಉದ್ದಮಗಳನ್ನು 


104 ಪಿ.ಎಂ. ನಾಡಗೌಡ 


ಸ್ಥಾಪನೆ ಮಾಡಬೇಕೆಂಬ ವಿಷಯವನ್ನು ಸರ್ಕಾರ ಪರಿಶೀಲನೆ ಮಾಡಬೇಕೆಂದು ಹೇಳುತ್ತೇನೆ. 
ಮತ್ತು ಅದಕ್ಕೆ ಹೆಚ್ಚು ಪ್ರಾಶಸ್ತ ಕೊಡಬೇಕೆಂದು ಸಲಹೆ ಮಾಡುತ್ತೇನೆ. 


ಉದ್ಯಮಗಳನ್ನು ಸ್ಥಾಪನೆ ಮಾಡಬೇಕಾದರೆ ವಿದ್ಯುಚ್ಛಕ್ತಿ ಬೇಕು. ನಮ್ಮಉತ್ತರ 
ಕರ್ನಾಟಕದಲ್ಲಿ ವಿದ್ಯುಚ್ಛಕ್ತಿಯ ಉತ್ಪಾದನೆ ಪ್ರವೇಟ್‌ ಮ್ಯಾನೇಜ್‌ ಮೆಂಟಿನಿಂದ 
ನಡೆಯುವಂಥದ್ದು ಇದೆ, ಅವುಗಳನ್ನು ರಾಷ್ಟ್ರೀಕರಣ ಮಾಡಿ. ಸರ್ಕಾರದವರೇ ಅವುಗಳನ್ನು 
ಪೂರ್ತಿಯಾಗಿ ವಹಿಸಿಕೊಳ್ಳಬೇಕು. ಮೇಲಿಂದ ಮೇಲೆ ತಕರಾರುಗಳು ಬಂದಿವೆ. 
ವಿಜಾಪುರದಲ್ಲಿ ವೈಯಕಿಕವಾಗಿ ನಡೆಯುವಂಥ ಪ್ಲಾಂಟ್‌ ಒಂದನ್ನು ಸರ್ಕಾರದವರು ಎಷ್ಟೋ 
ಲಕ್ಷ ರೂಪಾಯಿಗಳನ್ನು ಕೊಟ್ಟು ತೆಗೆದುಕೊಂಡಿದ್ದಾರೆ. 

ಮೈಸೂರು ರಾಜ್ಯದಲ್ಲಿ ಹೈಡ್ರೋ ಎಲೆಕ್ಟಿಕ್‌ ಪವರ್‌ ಉತ್ಪಾದನೆ ಹೆಚ್ಚು 
ಹೆಚ್ಚಾದಂತೆಲ್ಲಾ ಈ ಪ್ರವೇಟ್‌ ಕಂಪನಿಗಳನ್ನು ರಾಷ್ಟ್ರೀಕರಣ ಮಾಡಬೇಕಾಗುತ್ತದೆ. ಆದ್ದರಿಂದ 
ಈ ಅಧಿಪೇಶನದಲ್ಲಿ ಅಥವಾ ಮುಂದಿನ ಅಧಿವೇಶನದಲ್ಲಾದರೂ ಒಂದು ಬಿಲ್ಲನ್ನು ತಂದು 
ರಾಷ್ಟ್ರೀಕರಣ ಮಾಡಿ, ವಿದ್ಯುಚ್ಛಕ್ತಿಯನ್ನು ಒದಗಿಸಬೇಕು. ಉತ್ತರ ಕರ್ನಾಟಕದಲ್ಲಿ ಇದು 
ಒಂದು ದೊಡ್ಡ ಪ್ರಶ್ನೆ ಆಗಿದೆ. ಜನ ಏನು ಒಂದು ಕಡೆ ಹೇಳುತ್ತಾರೆ? ಮಳೆ ಆಗದಿದ್ದರೆ, 
ಕಾಂಗ್ರೆಸ್‌ ಸರ್ಕಾರ ಬಂತು ಮಳೆ ಆಗಿಲ್ಲ ಎಂದು ಹೇಳುತ್ತಾರೆ. ಯಾವುದೇ ವಿಷಯ 
ತೆಗೆದುಕೊಂಡರೂ ಇಂಥಾ ಮಾತು ಕೇಳಿ ಬರುತ್ತದೆ. ಆದ್ದರಿಂದ ಅದನ್ನು ರಾಷ್ಟ್ರೀಕರಣ 
ಮಾಡಬೇಕು ಮತ್ತು ವಿಶೇಷ ರೀತಿಯಿಂದ ಉದ್ಯಮ ಬೆಳೆಯಬೇಕಾದರೆ ಶರಾವತಿಯಿಂದ 
ಆ ಭಾಗಗಳಿಗೆಲ್ಲಾ ಲೈನು ಹಾಕಬೇಕು. ಬಾಗಲಕೋಟೆ, ಬೆಳಗಾವಿ, ಹುಬ್ಬಳ್ಳಿ ಇಲ್ಲಿಗೆಲ್ಲಾ 
ಹೈಟೆನ್‌ಷೆನ್‌ ಪವರ್‌ ಲೈನ್‌ ಹಾಕಿದರೆ ಅನುಕೂಲವಾಗುತ್ತದೆ. ಸಿಮೆಂಟ್‌ ಫ್ಯಾಕ್ಷರಿ ಸಲುವಾಗಿ 
ಬಾಗಲಕೋಟೆಯಲ್ಲಿ ಒಂದು ಫ್ಯಾಕ್ಟರಿ ಇದೆ. ಅದು ರಾಜೀಕೋಟೆಯಲ್ಲಿ ಆಗಬೇಕೆಂದು 
ಹಿಂದೆ ಮುಂಬೈ ರಾಜ್ಯದಲ್ಲಿ ಒಪ್ಪಿಕೊಂಡಿದ್ದಾರೆ. ಆದ್ದರಿಂದ ಅಲ್ಲಿ ಒಂದು ಸಿಮೆಂಟ್‌ 
ಫ್ಯಾಕ್ಷರಿ ಮಾಡಿದರೆ ಚಲೋ ಆಗುತ್ತದೆ. ಪ್ರವೇಟ್‌ ಸೆಕ್ಷರ್‌ನಲ್ಲಾಗಲೀ, ಪಬ್ಬಿಕ್‌ ಸೆಕ್ಷರ್‌ನಲ್ಲಾಗಲೀ 
ಯಾವುದಾದರೂ ಪರವಾಗಿಲ್ಲ. ಅದನ್ನು ಸರ್ಕಾರದವರು ಪ್ರಾರಂಭ ಮಾಡಲಿಕ್ಕೆ ಕ್ರಮ 
ತೆಗೆದುಕೊಳ್ಳಬೇಕು. 


ಆಲಮಟ್ಟಿ ಎಂದು ಹಳ್ಳಿ ಇದೆ. ಅಲ್ಲಿ ಕೆಂಪು ಮಣ್ಣು ಸಿಕ್ಕುತ್ತದೆ. ಅದರಿಂದ 
ಮಂಗಳೂರು ಹಂಚೆಗಿಂತಲೂ ಚಲೋ ಹಂಚುಗಳು ಆಗುತ್ತವೆ ಎಂಬ ವಿಚಾರ ಇದೆ. ಈ 
ಒಂದು ಕೈಗಾರಿಕೆಯೂ ಸಹ ಅಭಿವೃದ್ಧಿಯಾಗಬೇಕೆಂಬ ದೃಷ್ಟಿಯಿಂದ ಇದನ್ನು ಹೇಳುತ್ತಾ 
ಇದೇನೆ, 
[0] 


ನೇಷನ್‌ ಬಿಲ್ಲಿಂಗ್‌ ಅಶ್ವಿವಿಟೀಸ್‌ಗೆ ಕೇಂದ್ರ ಸರ್ಕಾರದ ನೆರವನ್ನು ಪಡೆಯುವುದು 
ಬಹಳ ಕಠಿಣವಾಗಿದೆ ಎಂದು ಹೇಳುತ್ತಾರೆ. ರೈಲ್ವೆ ಲೈನು ಹಾಕಬೇಕಾದರೆ ಎಲ್ಲಿ ನೇಷನ್‌ 
ಬಿಲ್ಲಿಂಗ್‌ ಇಂಡಸ್ಟೀ ಇರುತ್ತದೆ ಅಲ್ಲಿ ಹಾಕಬೇಕೆಂದು ಹೇಳುತ್ತಾರೆ. ಇದು “ಮದುವೆ 


ಪ್ರತಿಭಾವಂತ ಸಂಸದೀಯ ಪಟು 105 


ಆಗದೆ ಹೊರತು ಹುಚ್ಚು ಬಿಡುವುದಿಲ್ಲ, ಹುಚ್ಚು ಬಿಟ್ಟ ಹೊರತು ಮದುವೆ ಆಗುವುದಿಲ್ಲ 
ಎಂದ ಹಾಗಾಗಿದೆ. ಆದ್ದರಿಂದ ಎಲ್ಲೆಲ್ಲಿ ಉದ್ಯಮಗಳಿಲ್ಲ ಅಲ್ಲಿಗೆ ವಿದ್ಭುಚ್ಛಿಕ್ತಿ ಕೊಟ್ಟು ಉದ್ಯಮ 
ಪ್ರಾರಂಭ ಮಾಡಲಿಕ್ಕೆ ಸರ್ಕಾರ ಮನಸ್ಸು ಮಾಡಬೇಕೆಂದು ಸೂಚನೆ ಮಾಡುತ್ತಾ ಇದ್ದೇನೆ. 

ಇನ್ನೊಂದು ಮಾತು ಎಂದರೆ ಪೇ ಸ್ಕೇಲ್ಸ್‌ ವಿಷಯ ಈಗ ಅದನ್ನು ಹೇಳಲಿಕ್ಕೆ 
ಕಾರಣವಿಲ್ಲ. ಹೆಚ್ಚು ವೇಳೆ ತೆಗೆದುಕೊಳ್ಳುವುದು ಬೇಡ ಎಂದು ಅನಿಸುತ್ತದೆ. ಇವತ್ತಿನ 
ದಿವಸ ಪೇ ಸ್ನೇಲ್ಸ್‌ ವಿಷಯದಲ್ಲಿ "The Govemment should be congratulated" 
ಎಂದು ಎಲ್ಲರೂ ಹೇಳುತ್ತಾರೆ. ಸೌತ್‌ ಇಂಡಿಯಾದಲ್ಲಿ ೦೦ಉp೩ಗe ಮಾಡಿದರೆ ನಾನ್‌ 
ಗೆಜೆಟೆಡ್ಲೇತರ್‌ ನಲ್ಲಿ ಚೆಲೋ ರೀತಿಯಿಂದ ಮಾಡಿದ್ದಾರೆ. ಆದರೆ Length of service 
ಗಮನಕ್ಕೆ ತೆಗೆದುಕೊಂಡಿಲ್ಲ. 5ವರ್ಷ ಸರ್ವೀಸ್‌ ಆದವರಿಗೂ ಅಷ್ಟೇ ಇವತ್ತಿನ ದಿವಸ 
ಸೇರಿದವರಿಗೂ ಅಷ್ಟೇ. ಒಬ್ಬ ಟೀಚರಿಗೆ 130 ರೂಪಾಯಿ ಈಗ ಸೇರಿದವನಿಗೆ ಸಿಕ್ಕಬಹುದು. 
ಅಷ್ಟೇ 10-15 ವರ್ಷ ಸರ್ವೀಸ್‌ ಮಾಡಿದವರಿಗೂ ಸಿಕ್ಕಬಹುದು. ಈ ಒಂದು ವ್ಯತ್ಕಾಸ 
ಹೋಗಬೇಕು. 5 ಅಥವಾ 10 ವರ್ಷ ಸರ್ವೀಸ್‌ಗೆ ಒಂದು ಇನ್‌ಕ್ರಿಮೆಂಟ್‌ ಕೊಡಬೇಕು. 
ಹಿಂದೆ ಮೂರು ಇನ್‌ಕ್ರಿಮೆಂಟ್‌ ಕೊಟ್ಟಿತ್ತು. 


ಉಪಾಧ್ಯಾಯರುಗಳು 20-25 ವರ್ಷಗಳು ಒಳ್ಳೆಯ ಸರ್ವಿಸ್‌ ಮಾಡಿದವರು 
ಇದ್ದಾರೆ. ಈಗ ಹೊಸದಾಗಿ ಸರ್ವೀಸ್‌ಗೆ ಸೇರುವವರಿಗೆ 130 ರೂಪಾಯಿಗಳು ಸಿಕ್ಕುತ್ತವೆ. 
ಆದರೆ 25-30 ವರ್ಷ ಸರ್ವೀಸ್‌ ಮಾಡಿದವರಿಗೆ ಏನೂ ಸಿಕ್ಕುವುದಿಲ್ಲ. ಇಂಥಾ ಸಂಗತಿ 
ಬರಬಾರದು. ಸರ್ಕಾರದವರು ಇದನ್ನು ನ್ಯಾಯ ರೀತಿಯಿಂದ ಮಾಡಬೇಕು. ಶಿಕ್ಷಕರಿಗೆ 
ವೇತನವನ್ನು ಕೊಡುವಾಗ ಸರಿಯಾದ ರೀತಿಯಿಂದ ನೋಡಿಲ್ಲ. ಈಗ ಬಿ.ಇ.ಟಿ, ಎಂ.ಇ.ಟಿ. ' 
ಬಿ.ಟಿ. ಕ್ಷಾಲಿಫಿಕೇಷನ್‌ ಮಾಡಿರುವವರಿಗೆ ಅವರ ಕ್ವಾಲಿಫೀಕೆಷನ್ನಿಗೆ ಅನುಗುಣವಾಗಿ 
ಅವರಿಗೆ ವೈಟೇಜ್‌ ಕೊಡಬೇಕು. ಇವೊತ್ತಿನ ದಿವಸ ಶಿಕ್ಷಕರಿಗೆ ಒಂದು ಇನ್‌ಸೆನ್‌ಟಿವ್‌ 
ಬೇಕು. ಇಲ್ಲದಿದ್ದರೆ ಶಿಕ್ಷಕರು ಬಿ.ಎಡ್‌. ಎಂ.ಎಡ್‌. ಕ್ವಾಲಿಫಿಕೇಷನ್‌ ತೆಗೆದುಕೊಳ್ಳುವುದಕ್ಕೆ 
ಹೋಗುವುದಿಲ್ಲ. ಮೇಲಿಂದ ಮೇಲೆ ಶಿಕ್ಷಕರಿಗೆ, ಶಿಕ್ಷಣ ಖಾತೆಗೆ ಹೆಚ್ಚು ಮಹತ್ವವನ್ನು 
ಕೊಡಬೇಕು. 


ಪ್ರಜಾಸತ್ತಾತಕ್ರ ರಾಜ್ಯ ಚೆನ್ನಾಗಿ ನಡೆಯಬೇಕಾದರೆ ಶಿಕ್ಷಕರು ಏನು ಇದ್ದಾರೆ 
ಅವರನ್ನು ನೆಗ್ಗೆಕ್ಟ ಮಾಡಿದರೆ ಸಂಸ್ಕೃತಿಗೆ, ರಾಜ್ಯಕ್ಕೆ ಅವಮಾನ ಮಾಡಿದಂತಾಗುತ್ತದೆ. 
ಉಪಾಧ್ಯಾಯರಿಗೆ ಟ್ರಿಪ್ಪಿಕೇಟ್‌ ಬೆನಿಫಿಟ್‌ ಕೊಡುವುದನ್ನು ತೀವ್ರವಾಗಿ ಸರ್ಕಾರದವರು 
ಗಮನ ಕೊಡಬೇಕು. ಆ ಸ್ಕೇಲ್‌ ಚಲೋ ಇದೆ. 

ಇನ್ನೊಂದು ಮಾತು ಹೇಳುತ್ತೇನೆ. ಇನ್‌ಫರ್‌ಮೇಷನ್‌ ಡಿಪಾರ್ಟಮೆಂಟ್‌ ಏನಿದೆ 


ಅದು ತನ್ನ ಕಾರ್ಯವನ್ನು ಸರಿಯಾಗಿ ಮಾಡದೆ ಹೋದರೆ ಸರ್ಕಾರದ ಚಟುವಟಿಕೆಗಳು 
ವಿನು ಎನ್ನುವುದು ಜನತೆಗೆ ತಿಳಿಯುವುದಿಲ್ಲ. ಎಷ್ಟು ದುಡ್ಡನ್ನು ನಮ್ಮ ಸರ್ಕಾರದವರು 


106 ಪಿ.ಎಂ. ನಾಡಗೌಡ 


ಇವ್‌ಫರ್‌ಮೇಷನ್‌ ಆಫೀಸರುಗಳು ಒಂದು ಜಿಲ್ಲೆಯಲ್ಲಿ ಒಬ್ಬೊಬ್ಬರು ಇದ್ದಾರೆ. ಅವರಿಗೆ 
ವ್ಯಾನ್‌ ಕೊಟ್ಟಿಲ್ಲ. ಪಂಚವಾರ್ಷಿಕ ಯೋಜನೆಯಲ್ಲಿ ಯಾವ ಯಾವ ಯೋಜನೆಗಳು ಇವೆ 
ಸರ್ಕಾರದವರು ಯಾವ ರೀತಿಯಿಂದ ಯಾವ ಯಾವ ಕ್ಷೇತ್ರಗಳಿವೆ ಸಹಾಯ ಮಾಡುತ್ತಿದ್ದಾರೆ, 
ಏನೇನು ಸೌಲಭ್ಯಗಳನ್ನು ಕೊಟ್ಟಿದ್ದಾರೆ ಎನ್ನುವ ವಿಚಾರ, ಈ ಡಿಪಾರ್ಟಮೆಂಟ್‌ ಅವನ್ನು 
ಹತೋಟಿಯಲ್ಲಿಟ್ಟುಕೊಂಡು ಸರ್ಕಾರ ನಡೆಸದಿದ್ದರೆ ಜನರಿಗೆ ತಿಳಿಯುವುದಿಲ್ಲ. ಅದನ್ನು 
ಫನರ್‌ ಸಂಘಟನೆ ಮಾಡಬೇಕು. ಎಷ್ಟು ರೊಕ್ಕ ಖರ್ಚು ಮಾಡುತ್ತಾರೋ ಅದಕ್ಕೆ ಸರಿಯಾದ 
ಪ್ರತಿಫಲ ಸಿಕ್ಕಬೇಕು. ಇನ್‌ಫರ್‌ಮೇಷನ್‌ ಡಿಪಾರ್ಟ್‌ಮೆಂಟಿನಲ್ಲಿ ಅಮಲು 
ಬದಲಾವಣೆಯನ್ನು ಮಾಡಬೇಕು. ಪೇಪರ ನೊಳಗೆ ಸಾರ್ವಜನಿಕರ ಅಭಿಪ್ರಾಯಗಳು 
ಸರ್ಕಾರದ ಡಿಪಾರ್ಟಮೆಂಟುಗಳ ವಿಷಯಕ್ಕೆ ಬರುತ್ತವೆ. ಅದನ್ನು ಇನ್‌ಫರ್‌ಮೇಷನ್‌ 
ಇಲಾಖೆಯ ಡೈರಕ್ಷರು ಟೈಪ್‌ ಮಾಡಿಸಿ ಮಂತ್ರಿಗಳಿಗೆ ಮತ್ತು ಡಿಪಾರ್ಟಮೆಂಟ್‌ ಹೆಡ್‌ಗಳಿಗೆ 
ಏತಕ್ಕೆ ಕೊಡಬಾರದು ಎಂದು ಕೇಳುತ್ತೇನೆ. ಈ ರೀತಿ ಬೇರೆ ಕಡೆ ಕೊಡುತ್ತಾರೆ. 
ಮಂತ್ರಿಗಳು ಪ್ರಜಾಸತ್ತಾತ್ಸಕ ರಾಜ್ಯದಲ್ಲಿ ರಾಜ್ಮಾಡಳಿತವನ್ನು ನಡೆಸುತಿದ್ದಾರೆ. ಈ 
ರೀತಿ ವ್ಯವಸ್ಥೆ ಮಾಡುವುದರಿಂದ ಅವರಿಗೆ ಅನುಕೂಲವಾಗುತ್ತದೆ. ಆದರೆ ಈಗ ಮೈಸೂರು 
ರಾಜ್ಯದಲ್ಲಿ ಡೈರಕ್ಟರ್‌ ಆಫ್‌ ಇನ್‌ಫರ್‌ಮೇಷನ್‌ ಅವರ ಕೆಲಸ ಹೇಗೆ ನಡೆಯುತ್ತದೆ 
ಎಂದರೆ ಮಂತ್ರಿಗಳು ಹೋದರೆ ಪೋಟೋ ತೆಗೆಯಿಸುವುದು ಅದನ್ನು ಪಬ್ದಿಕ್‌ ಮಾಡುವದು 
ಇಷ್ಟೇ ಆಗಿದೆ. ಆದ್ದರಿಂದ ಇಂಪಾರ್ಟೆಂಟ್‌ ನ್ಯೂಸ್‌ ಎಲ್ಲಾ ಅಧಿಕಾರಿಗಳಿಗೆ ಕೊಡುವಂತೆ 
ವ್ಯವಸ್ಥೆಯನ್ನು ಮಾಡಿ ಈ ಕಾರ್ಯವನ್ನು ನಡೆಸಬೇಕು ಎನಿಸುತ್ತದೆ. 
ಟಿಚರ್ಸ್‌ ಸ್ಕೇಲ್‌ನಲ್ಲಿ ಪ್ರಾಥಮಿಕ ಶಾಲೆಯಲ್ಲಿ ಎಲ್ಲಾ ಶಾಲೆಯೊಳಗೆ ಎಲ್ಲಾ 
ಹೆಡ್ನಾಸ್ಟರಿಗೂ ಒಂದೇ ಇದೆ. ದೊಡ್ಡ ದೊಡ್ಡ ಶಾಲೆಗಳಲ್ಲಿ ಒಂದು ಸಾವಿರಕ್ಕಿಂತ ಹೆಚ್ಚು 
ಸ್ಟೆಂಗ್ಸ್‌ ಎಲ್ಲಿ ಇರುತ್ತದೆಯೋ ಅಲ್ಲಿ ಒಂದು ಸ್ಕೇಲ್‌, ಕಡಿಮೆ ಇರುವ ಕಡೆ ಇನ್ನೊಂದು 
ಸ್ಕೇಲ್‌ ಹೀಗೆ ಮೂರು ಸ್ಕೇಲ್‌ ಹೀಗೆ ಮಾಡಿದ್ದರು ಈಗ ಒಂದು ಪ್ರವೇಟ್‌ ಸಂಸ್ಥೆ 
ಇರುತ್ತದೆ, ಅವರಿಗೆ ಅಷ್ಟು ಪಗಾರವನ್ನು ಕೊಡುವುದಕ್ಕಾಗುತ್ತದೆಯೆ? ಸಣ್ಣ ಪಗಾರ ಕೊಟ್ಟರೆ 
ಸಮರ್ಥ ರೀತಿಯಿಂದ ಕೆಲಸ ಮಾಡುವುದಕ್ಕಾಗುವದಿಲ್ಲ. ಆದ್ದರಿಂದ ಪ್ರಾಥಮಿಕ ಶಾಲೆಗಳ 
ಹೆಡಾಸ್ಟರುಗಳಿಗೆ ಗ್ರೇಡೆಡ್‌ ಸ್ಕೇಲ್‌ ಇರುವುದು ಅವಶ್ಯಕ ಎಂದು ಸೂಚನೆ ಮಾಡುತ್ತೇನೆ. 


1961-62ನೇ ಇಸವಿಯ ಬಡ್ಗೆಟ್‌ ಬಹಳ ಮಹತ್ನವಾದ ಬಡ್ಗೆಟ್‌. ಈ 
ಬಡ್ಗೆಟ್ಟಿನೊಳಗೆ ಏನು ಸೂಚನೆಗಳನ್ನು ತಂದಿದ್ದಾರೆಯೋ ಅದು ಸರ್ಕಾರದ ಫೈನಾನ್ಸ್‌ 
ಡಿಪಾರ್ಟಮೆಂಟನವರ ಸೂಚಿನೆ ಎಂದು ಹೇಳಬಹುದು. ಇವೊತ್ತಿನ ದಿವಸ ಯಾವುದಾದರೂ 
ಸ್ಕೀಮ್ಸ್‌ ಫಿಸಲ್‌ ಔಟ್‌ ಆಗಿದ್ದರೆ ಫೈನಾನ್ಸ್‌ ಡಿಪಾರ್ಟಮೆಂಟಿನವರು ಕುತ್ತಿಗೆ ಹಿಸುಕಿದ್ದಾರೆ, 
ಎಂದು ಹೇಳುತ್ತಾರೆ. 

ಶ್ರೀ ಜಿ.ಎಚ್‌. ಷಂಶುದ್ದೀನ್‌.- 16 ಕೋಟಿ ರೂಪಾಯಿಗಳ ಸಪ್ಲಿಮೆಂಟರಿ 
ಬಡೆಟ್‌ ತಂದ್ಸದ್ದು ಜಾಸ್ತಿ ಆಯಿತು ಎಂದು ಇತರ ಸದಸ್ಕರು ಹೇಳುತ್ತಿದ್ದಾರೆ. 


ಪ್ರತಿಭಾವಂತ ಸಂಸದೀಯ ಪಟು 107 


ಶ್ರೀ ಪಿ.ಎಂ. ನಾಡಗೌಡ .- ವೆಲ್‌ಫೇರ್‌ ಸ್ಟೇಟಿಮೊಳಗೆ ಎಷ್ಟು ಬೇಕಾದರೂ 
ಸಪ್ಲಿಮೆಂಟರಿ ಬಡ್ಗೆಟ್‌ ತಂದರೆ ಅದನ್ನು ಚಲೋ ರೀತಿಯಿಂದ ವೆಲ್‌ಕಂ ಮಾಡಬೇಕು. 
ಎಲ್ಲಾ ಯೋಜನೆಗಳಿಗೂ ಚಲೋ ರೀತಿಯಿಂದ ಮನ್ನಣೆ ಕೊಡಬೇಕು. ನಮ್ಮ ಹಿರಿಯ 
ಸದಸ್ಯರಾದ ಶ್ರೀ ಮಾನ್‌ ರಾಮರಾಯರು ಹೇಳಿದರು ಹಿಂದೆ ಮೈಸೂರು ರಾಜ್ಯದೊಳಗೆ 
ಶ್ರೀ ಮಾದವರಾಯರ ಕಮಿಟಿಯನ್ನು ನೇಮಿಸಿದ್ದರು. ಅವರು ಕೂಲಂಕಷವಾಗಿ ಚರ್ಚಿಸಿ 
ಕೆಲವು ಸೂಚನೆಗಳನ್ನು ಸರ್ಕಾರದವರ ಮುಂದೆ ಇಟ್ಟಿದ್ದರು. ಆದರೆ ಅದನ್ನು ಜಾರಿಗೆ 
ತರಲಿಲ್ಲ ಎಂದು ಗೋರ್ವಾಲ ರಿಪೋರ್ಟಿನಲ್ಲಿ ಎಕಾನಮಿಯನ್ನು ದೂರದೃಷ್ಟಿಯಿಂದ 
ಮಾಡಬೇಕು ಎಂದು ಹೇಳಿದ್ದಾರೆ. " 


ಅವರ ಬಿಟ್ಟರ್‌ನೆಸ್‌ ಅದನ್ನು ಬಿಡಬಹುದು ಅವರು ಕೆಲವು ಉಪಯುಕ್ತವಾದ 
ಸಲಹೆಗಳನ್ನು ಸೂಚನೆಗಳನ್ನು ಮಾಡಿದ್ದಾರೆ. ಅವನ್ನು ಜಾರಿಗೆ ತರಬಹುದು ರಿಸೋರ್ಸಸ್‌ 
ಎಕಾನಮಿ ಕಮಿಟಿ ಮಾಡಿದ್ದರೊಳಗೆ ಏನಾಗುತ್ತದೆ ಎಂದರೆ ಮೇಲಿಂದ ಮೇಲೆ ಹೇಳುವ 
ಅಭಿಪ್ರಾಯವನ್ನೇ ಹೇಳುತ್ತಾರೆ. ಸರ್ಕಾರದವರು ಇಂಥಾ ಕಮಿಟಿಯನ್ನು ಮಾಡುವುದಕ್ಕಿಂತ 
ಶ್ರೀ ಮಾಧವರಾಯರ ಕಮಿಟಿಯ ರಿಪೋಟ್‌ನ್ನು ಜಾರಿಗೆ ತರಬಹುದಾಗಿತ್ತು. ಅವರು 
ಬಹಳ ಉಪಯುಕ್ತವಾದ ಸಲಹೆಗಳನ್ನು ಕೊಟ್ಟಿದ್ದಾರೆ. ಅದನ್ನು ತಿಳಿದುಕೊಂಡು ಅವರಂತೆ 
ನಡೆಯಬೇಕು ಎಂದು ನನ್ನ ಸೂಚನೆ ಇದೆ. 


ಇನ್ನು ಒಂದೇ ಒಂದು ವಿಚಾರವನ್ನು ಮಾತ್ರ ಹೇಳುತ್ತೇನೆ. ನಮ್ಮ ಮೈಸೂರು 
ರಾಜ್ಯದಲ್ಲಿ ಫ್ಯಾಮಿನ್‌ ರೆಸಿಸ್ಟೆನ್ಸ್‌ ಕಮಿಟಿಯನ್ನು ಮಾಡುವುದು ಅವಶ್ಯಕವಿದೆ. ಬರಗಾಲ 
ಪೀಡಿತ ಪ್ರದೇಶಗಳಿಗೆ ಅವಶ್ಯಕವಾದ ಯೋಜನೆಯನ್ನೂ ಮಾಡಿ, ಆ ಸ್ಥಳಗಳಲ್ಲಿ ಅಭಿವೃದ್ಧಿಯ 
ಕೆಲಸ ಕಾರ್ಯಗಳು ಮೇಲಿಂದ ಮೇಲೆ ನಡೆಯಬೇಕು ಎಂದು ಹೇಳುತ್ತೇನೆ. 

ಸರ್ಕಾರದವರು ಇವೊತ್ತಿನ ದಿವಸ ಯಾವುದಾದರೂ ಬರಗಾಲ ಬಂದಾಗ 
ಬೇಕಾದಷ್ಟು ರೊಕ್ಕವನ್ನು ಕೊಡುತ್ತಿದ್ದಾರೆ. ಆಗ ಯಾವ ಯೋಜನೆಗಳನ್ನು ತೆಗೆದುಕೊಳ್ಳಬೇಕು 
: ಎಂದು ವಿಚಾರ ಮಾಡುವುದಕ್ಕೆ ಬದಲು ಒಂದು ಫ್ಯಾಮಿನ್‌ ರೆಜಿಸ್ಸೆನ್ಸ್‌ ಕಮಿಟಿಯನ್ನು 
ಮಾಡಿದರೆ ಯೋಜನೆಗಳನ್ನು ಕ್ರಮವಾಗಿ ತೆಗೆದುಕೊಳ್ಳಬಹುದು. ಶ್ರೀ ರಾಮಮೂರ್ತಿ 
ಕಮಿಷನ್‌ನವರು ಬಿಜಾಪುರಕ್ಕೆ ಬಂದಿದ್ದಾಗ, ಬಿಜಾಪೂರ ರಾಯಲಸೀಮೆ ಈ ಪ್ರದೇಶಗಳಿಗೆ 
ಒಂದು ಫ್ಯಾಮಿನ್‌ ರಿಜಿಸ್ಸೆನ್ಸ್‌ ಕಮಿಟಿಯನ್ನು ಮಾಡಿ, ಸರ್ಕಾರದವರು ಆ ರೀತಿ 
ಯೋಜನೆಯನ್ನು ಮಾಡಬೇಕು ಎಂದು ಹೇಳಿದ್ದಾರೆ. ಆದ್ದರಿಂದ ಸರ್ಕಾರದವರು ಫ್ಯಾಮಿನ್‌ 
ರಿಜಿಸ್ಟೆನ್ಸ್‌ ಕಮಿಟಿಯನ್ನು ಮಾಡಿ ಅಭಿವೃದ್ಧಿ ಯೋಜನೆಗಳನ್ನು ಮಾಡಬೇಕು. ಮಲೆನಾಡು 
ಡೆವಲಪ್‌ಮೆಂಟ್‌ ಬೋರ್ಡ್‌ ಯಾವ ರೀತಿ ಮಾಡಿದ್ದರೋ ಆದೇ ರೀತಿ ಫ್ಯಾಮಿನ್‌ 
ರೆಜಿಸ್ಸೆನ್ಸ್‌ ಕಮಿಟಿ, ಮಾಡಿ ಅಂಥ ಪರಿಸ್ಥಿತಿ ಬಂದಾಗ ಅಮಲು ಬಚಾವಣೆ ಮಾಡಿರಿ 
" ಎಂದು ನಾನು ಹೇಳುತ್ತೇನೆ. ಅಧ್ಯಕ್ಷರು ನನಗೆ ಮಾತನಾಡಲು ಅವಕಾಶ ಕೊಟ್ಟಿದ್ದಕ್ಕೆ ನನ್ನ 
ವಂದನೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸುತ್ತೇನೆ. 


108 ಪಿ.ಎಂ. ನಾಡಗೌಡ 


Additional Supplementary demands for Grants for 
1961-1962 
ಮಾನ್ಯ ಅಧ್ಯಕ್ಷೆ, 


ಈ ಒಂದು ಅಂದಾಜು ಪತ್ರವನ್ನು ಸ್ವಾಗತಿಸುತ್ತಾ, 34 ಡಿಮ್ಮಾಂಡುಗಳ ಮೇಲೆ 
ನನ್ನ ಅಭಿಪ್ರಾಯಗಳನ್ನು ಹೇಳಲು ಇಚ್ಛೆಪಡುತ್ತೇನೆ. 


ಮೊದಲನೆಯ ಮುಖ್ಯವಾದ ಒಂದು ಡಿಮ್ಮಾಂಡು ಎಂದರೆ ನಂಬರ್‌ 13ನೆಯದು. 
ಇದರೊಳಗೆ ಸರ್ಕಾರದವರು ಒಂದು ವಿಕೇಂದ್ರೀಕರಣವನ್ನು ಮಾಡಿ, ನಾನ್‌ ಗೆಜೆಟೆಡ್‌ 
ಪೋಸ್ಟಗಳಿಗೆ ನೇಮಕ ಮಾಡುವ ಒಂದು ಅಧಿಕಾರವನ್ನು ಪಬ್ದಿಕ್‌ ಸರ್ವಿಸ್‌ ಕಮಿಷನ್ನಿನಿಂದ 
ಡಿವಿಜಿನಲ್‌ ಕಮಿಟಿಗಳಿಗೆ ಕೊಟ್ಟಿದ್ದಾರೆ. ಇದು ಬಹಳ ಶಕ್ಕವಾದ ಮಾತು. ಇದನ್ನು 
ಹೇಳುವಾಗ ನನಗೆ ಅನಿಸುತ್ತದೆ, ಸರ್ಕಾರದವರು ಇನ್ನೊಂದು ಸೂಚನೆಯನ್ನು ಏಕೆ 
ಮಾಡಬಾರದು? ಏನೆಂದರೆ ಡಿವಿಜಿನಲ್‌ ಕಮಿಟಿಗಿಂತ, ಡಿಸ್ಪಿಕ್ಟೆ ಲೆವಲ್‌ ಕಮಿಟಿ ಮಾಡಿದರೆ 
ಹೆಚ್ಚು ಯೋಗ್ಯವಾಗುತ್ತದೆ. ಇವೊತ್ತಿನ ದಿವಸ ಬಡವರಿಗೆ ಎರಡು ಮೂರು ರೂಪಾಯಿ 
ಖರ್ಚು ಮಾಡಿ ಡಿವಿಜಿನಲ್‌ ಹೆಡ್‌ ಕ್ಟಾರ್ಟರ್ಲಿಗೆ ಇಂಟರ್‌ ವ್ಯೂಗೆ ಹೋಗಿ ಬರುವುದಕ್ಕೆ 
ರೊಕ್ಕ ಇರುವುದಿಲ್ಲ, ಮೆಟ್ರಿಕ್‌ ಆಗಿರುವವರು, ಇಂಟರ್‌ ವ್ಯೂಗೆ ಬಂದರೆ, ಬೆಂಗಳೂರಿಗೆ 
ಬರುವುದು ಶಕ್ಕೆವಲ್ಲ, ಬಡವರಿಗಂತೂ ಬೆಂಗಳೂರಿಗೆ ಬಂದು ಹೋಗುವುದು ಶಕ್ಕವಲ್ಲ. 


ಹಾಗೆಯೇ ಯಾವ ಡಿವಿಜನಲ್‌ ಹೆಡ್‌ ಕಾರ್ಟರಿಗೂ ಇಂಟರ್‌ ವ್ಯೂಗೆ 
ಹೋಗಬೇಕಾದರೆ ಬಡವರಿಗೆ ಕಷ್ಟವಾಗುತ್ತದೆ. ಕಮಿಟಿಗಳನ್ನು ವಿಕೇಂದ್ರೀಕರಣ ಮಾಡಿ, 
ಡಿಸ್ಪಿಕ್ಸ್‌ ಲೇವಲ್‌ ರಿಕ್ರೂಟ್‌ಮೆಂಟ್‌ ಕಮಿಟಿಗಳನ್ನು ಮಾಡಿ. ಈ ಕಮಿಟಿಗಳನ್ನು ಡಿಸ್ಪಿಕ್ಟ್‌ 
ಹೆಡ್‌ ಕ್ಷಾರ್ಟರ್ಸಿನಲ್ಲಿ ಏಕಿ ಮಾಡಬಾರದು ಎನ್ನುವುದು ನನ್ನ ಸೂಚನೆ. ಇದು ಮಹತ್ವವಾದ 
ಸೂಚನೆ. ಈ ಒಂದು ವಿಕೇಂದ್ರೀಕರಣವನ್ನು ಬಲವಂತರಾವ್‌ ಕಮಿಟಿ ರಿಪೋರ್ಟಿನಿಂದ 
ಅರಿತುಕೊಂಡಿದ್ದಾರೆ. ಆ ರಿಪೋರ್ಟಿಗೆ ಅನುಗುಣವಾಗಿ ಸರ್ಕಾರದವರು ವಿಕೇಂದ್ರೀಕರಣ 
ತತ್ವವನ್ನು ಎಲ್ಲ ಸಂಘ ಸಂಸ್ಥೆಗಳ ವಿಚಾರದಲ್ಲಿಯೂ, ಎಲ್ಲದರಲ್ಲಿಯೂ ಒಪ್ಪಿಕೊಂಡಿರುತ್ತಾರೆ. 
ರಿಕ್ರೂಟ್‌ ಮೆಂಟ್‌ನಲ್ಲಿಯೂ ಏಕೆ ಒಪ್ಪಿಕೊಳ್ಳಬಾರದು? "Divisional level 
Recruitment committees" woe “District Level Recruitment 
committees” ಮಾಡಬೇಕು. 


ಹೊಸ ಸರ್ಕಾರ ಬಂದಿದೆ. ಹೊಸ ಸರ್ಕಾರದವರಿಗೂ ಈ ಅಭಿಪ್ರಾಯ ಇಡದೆ 
ಎಂದು ಅರಿತುಕೊಂಡಿದ್ದೇನೆ. ಮೂರನೆಯ ದರ್ಜೆಯ ಪೋಸ್ಟಗಳ ವಿಚಾರದಲ್ಲಿ ಡಿಸ್ಪಿಕ್ಟ್‌ 
ಕಮಿಟಿಗಳನ್ನು ಮಾಡಬೇಕು. ಡೆಪ್ಯೂಟಿ ಕಮಿಷನರು ಈ ಕಮಿಟಿಯ ಅಧ್ಯಕ್ಷರಾಗಿರಬಹುದು. 
ಡೆಪ್ಕೂಟಿ ಡೈರೆಕ್ಟರ್‌ ಆಫ್‌ ಪಬ್ಬಿಕ್‌ ಇನ್‌ ಸ್ವಕ್ಷನ್‌ ರವರು, ಡಿವಿಜನಲ್‌ ಕಮಿಟಿಯಲ್ಲಿದ್ದರೆ, 
ಡಿಸಿಕ್ಟ್‌ ಕಮಿಟಿಗಳಲ್ಲಿ ಡಿಸ್ಪಿಕ್ಸ್‌ ಎಜುಕೇಷನಲ್‌ ಆಫೀಸರರು ಇರಬಹುದು. ಬ್ಯಾಕ್‌ ವರ್ಡ್‌ 


ಪ್ರತಿಭಾವಂತ ಸಂಸದೀಯ ಪಟು 109 


ಕ್ಲಾಸಸ್‌ ಆಫೀಸರು ಇರಬಹುದು. ಕಮಿಟಿಗಳಲ್ಲಿ ಬರೀಯ ಆಫೀಸರುಗಳೇ ಇದ್ದು ್ರ, 
ಆಫೀಸರುಗಳ ಕಮಿಟಿ ಆಗಬಾರದು. ಸಾರ್ವಜನಿಕ ಜೀವನದಲ್ಲಿ ಕೆಲಸ ಮಾಡಿದ ಜನರ 
ಪ್ರತಿನಿಧಿ ಒಬ್ಬರು ಈ ಕಮಿಟಿಯಲ್ಲಿ ಇರಬೇಕು. ಪ್ರತಿಯೊಂದು ಕಮಿಟಿಯಲ್ಲಿಯೂ 
ಅಧಿಕಾರ ಜಾಯಿಂಟು ಇರುವುದಕ್ಕಿಂತ, ಯಾವ ಒಂದು ಕಮಿಟಿಯೊಳಗೂ ಆಫಿಸರರೂ 
ಇರಬೇಕು. ಅದರಲ್ಲಿ ಪಬ್ಬಿಕ್‌ ರೆಪ್ರೆಸೆಂಟೇಟಿವ್‌ ಅಂದರೆ ಸಾರ್ವಜನಿಕ ಕ್ಷೇತ್ರದಲ್ಲಿ ಸೇವೆ 
ಮಾಡಿದವರನ್ನೂ ತೆಗೆದುಕೊಳ್ಳಬೇಕು. 


ಪಬ್ಲಿಕ್‌ ರೆಪ್ರಸೆಂಟ್‌ ಟೀವಿಗೆ ಕಂಪ್ಯಾಷನೇಟ್‌ವ್ಯೂ ಇರುತ್ತದೆ. ಅಂಥ ವ್ಯಕ್ತಿ 
ಕಮಿಟಿಗಳಲ್ಲಿರುವದು ಯೋಗವಿದೆ. ಈ ಡಿವಿಜಿನಲ್‌ ಕಮಿಟಿಗಳಲ್ಲಿಯೂ ಒಬ್ಬ ನಿಸ್ಫ್‌ಹನಾದ, 
ಸಾರ್ವಜನಿಕ ಗಣ್ಮವ್ಯಕ್ತಿ ಇರುವುದು ಸಾಧುವಾದದು. 


ಸ್ಟೇಟ್‌ ಲೆವಲ್‌ ರಿಕ್ರೋಟ್‌ ಮೆಂಟ್‌ ಕಮಿಟಿಯಲ್ಲಿಯೂ ಒಬ್ಬ ಶ್ರೇಷ್ಠ ಸಾರ್ವಜನಿಕ 
ವ್ಯಕ್ತಿ ಇರುವುದು ಯೋಗ್ಯ. ನಮ್ಮದು ಬಡದೇಶ. ನಮ್ಮ ಜನರು ಮಕ್ಕಳಿಗೆ ಮೆಟ್ರಕ್‌ 
ಮಾಡಿಸುವುದೇ ಬಹಳ ಕಷ್ಟ. ಅದರಲ್ಲಿ ನೂರಕ್ಕೆ 80 ಕ್ಕಿಂತ ಹೆಚ್ಚು ಜನ ಕ್ಷೆರಿಕಲ್‌ ಪೊಸ್ಪಗಳಿಗೆ 
ಹಾಕಿಕೊಳ್ಳುತ್ತಾರೆ. ಅವರೆಲ್ಲರೂ ಅವರವರ ಊರಿನಿಂದ ಚಿಳಗಾವಿ, ಮೈಸೂರು, 
ಬೆಂಗಳೂರಿಗೆ ಇಂಟರ್‌ ವ್ಯೂಗೆ ಹೋಗಬೇಕೆಂದರೆ ಬಹಳ ಕಷ್ಟವಾಗುತ್ತದೆ. 


ಈಗಂತೂ ಇಂಟರ್‌ ವ್ಯೂಹೆ 4-5 ದಿವಸ ನೋಟೀಸ್‌ ಕೊಡುತ್ತಾರೆ. ಎರಡು 
ದಿವಸ ಹೋಗುವುದಕ್ಕೆ, ಬರುವುದಕ್ಕೇ ಆಗುತ್ತದೆ. ಈ ಕಷ್ಟ ಕಾರ್ಪಣ್ಯಗಳನ್ನು ವಿಚಾರ 
ಮಾಡಿ ಅಧಿಕಾರವನ್ನು ಇನ್ನೂ ವಿಕೇಂದ್ರಗೊಳಿಸಿ ಡಿಸ್ಟಿಕ್ಸ್‌ ಲೆವಲ್‌ ಕಮಿಟಿಗಳನ್ನು ಮಾಡಬೇಕು. 
ಸೆಟ್‌ ಲೆವಲ್‌ ಕಮಿಟಿ, ಸೆಕ್ತಿತೀರಿಯಟ್‌ ನೌಕರರನ್ನು ರಿಕ್ರೂಟ್‌ ಮಾಡುವುದಕ್ಕೆ ಬೆಂಗಳೂರಿನಲ್ಲಿ 
ರಿಕ್ರೂಟ್‌ ಮೆಂಟ್‌ ಕಮಿಟಿ ಇರಬಹುದು. ಸರ್ಕಾರದವರು ನನ್ನ ಸೂಚನೆ ಯೋಗ್ಯವಾದುದೆಂದು 
ಭಾವಿಸಿ ಸ್ಪೀಕರಿಸುತ್ತರೆಂದು ನಂಬುತ್ತೇನೆ. ಡಿವಿಜನೆಲ್‌ ಕಮಿಟಿಗಳನ್ನು ಮಾಡಿದ್ದು ಸರ್ಕಾರಕ್ಕೆ 
ಒಳ್ಳೆಯದಾಯಿತು; ಸರಕಾರವು ಅದನ್ನು ಒಂದು ತೊಂದರೆಯಿಂದ ತಪ್ಪಿಸಿತು. 

ಪಬ್ಬಿಕ್‌ ಸರ್ವೀಸ್‌ ಕಮಿಷನ್‌ ಸ್ಪಾಚ್ಛುಟಿರಿ ಬಾಡಿ ಇದ್ದರೂ ಅದು ತಪ್ಪ ಮಾಡಿದರೆ, 
ಸಕಾರದವರು, ರಾಮರಾಯರೂ ಬಯಸಿಕೊಳ್ಳುವ ಪರಿಸ್ತಿತಿ ಇದೆ. ಪಬ್ಬಿಕ್‌ ಸರ್ವಿಸ್‌ 
ಕಮಿಷನನ್ನು ಟೀಕೆಯಿಂದ ತೆಗೆಯಲೂ ವಿಕೇಂದ್ರಿಕರಣ ಮಾಡಿದ ಹಾಗಾಯಿತು. ಇನ್ನೂ 
ವಿಕೇಂದ್ರೀಕರಣ ಮಾಡಿ ಜಿಲ್ಲಾ ಕಮಿಟಿಗಳನ್ನು ಮಾಡಟೇಕು. ಆಕಮಿಟಿಗಳಲ್ಲಿ ಅಧಿಕಾರಿಗಳು 
ಹೆಚ್ಚಿದ್ದರೂ, ಒಬ್ಬ ವಾನ್‌ ಆಫಿಷಿಯಲ್‌ ಅದರಲ್ಲಿದ್ದರೆ, ಆ ಕಮಿಟಿ ಕೆಲಸ ಚೆನ್ನಾ 
ನಡೆಯುವುದು. 

ಡಿಮ್ಯಾಂಡ್‌ 17ರಲ್ಲಿ ಹೋಂ ಗಾರ್ಡುಗಳಿಗಾಗಿ ಬಂದು ಸಾವಿರ ರೂಪಾಯಿಯನ್ನು 


ಕೊಟ್ಟಿದ್ದಾರೆ. ಇಡೀ ಮೈಸೂರು ರಾಜ್ಯದಲ್ಲಿ ಹೋಂ ಗಾರ್ಡಗಳ ಸಂಖ್ಯೆ ಇಲ್ಲ. ಹಿಂದೆ 
ಮುಂಬೈ ರಾಜ್ಯದ ಕೆಲವು ಭಾಗಗಳು ನಮ್ಮರಾಜ್ಯಕ್ಕೆ ಬಂದಾಗ, ಈ ಹೋಂಗಾರ್ಡನ ಸಂಸ್ಥೆ 


110 ಪಿ.ಎಲಿ. ನಾಡಗೌಡ 


ಬಂದಿತು. ಈ ಒಂದು ಆರ್ಗನೈಸೇಷನ್‌ ಇಡೀ ಮೈಸೂರು ರಾಜ್ಯಕ್ಕೆ ಅನ್ವಯವಾಗಬೇಕು. 
ಇವರ ಕಾಯ್‌ಮ್‌ ಪ್ರೊಹಿಬಿಷನ್‌ ಜಾರಿಗೆ ತರುವುದೂ ಆಗಿರಬೇಕು. ಪೋಲೀಸರು 
ಬೂಟ್‌ ಲೆಗ್ಗರುಗಳನ್ನು ಎನ್‌ ಕರೇಜ್‌ ಮಾಡುತ್ತಾರೆ. ಬೂಟ್‌ ಲೆಗ್ಗೆರುಗಳನ್ನು ಚೆಕ್ಕು 
ಬಂದಿಯಲ್ಲಿಡಲು ಹೋಂ ಗಾರ್ಡಗಳ ನಾನ್‌ ಆಫೀಷಿಯಲ್‌ ಆರ್ಗನೈಸೇಷನ್‌ ಇರಬೇಕು. 


ಹೋಂ ಗಾರ್ಡುಗಳಿಗೆ ಪ್ರೊಹಿಬಿಷನ್‌ ಕೆಲಸವನ್ನಾದರೂ ಕೊಟ್ಟರೆ, ಚೆನ್ನಾಗಿ 
ಡಿಟೆಕ್ಷನ್‌ ಆಗಲಿಕ್ಕೆ ಸಾಧ್ಯ. ಬಿಜಾಪುರ ಜಿಲ್ಲೆಯೊಳಗೆ ಮತ್ತು ಬೆಳಗಾವಿನಲ್ಲಿ ಪೋಲೀಸರು 
ಹೋಂಗಾರ್ಡುಗಳನ್ನು ಪ್ರೊಹಿಬಿಷನ್‌ ಕೆಲಸಗಳಿಗೆ ಕರೆದುಕೊಂಡು ಹೋಗಲು 
ಹಿಂಜರಿಯುತ್ತಿದ್ದಾರೆ. ಹೋಂಗಾರ್ಡ್‌ ಕಮ್ಯಾಂಡೆಂಟುಗಳನ್ನು ಪ್ರೊಹಿಬಿಷನ್‌ ರೇಡುಗಳಿಗೆ 
ಕರೆದು ಹೋಗಿ ಎಂದರೆ, ಅವರನ್ನು ಬಿಟ್ಟು ಹೋಗಿದ್ದಾರೆ. ಏಕೆಂದರೆ ಪೊಲೀಸರು ಮಾಡುವ 
ಕೃತ್ಯ ಹೋಂಗಾರ್ಡ್‌ಗಳಿಗೆ ಎಲ್ಲಿ ತಿಳಿಯುತ್ತದೆಯೋ ಎಂದು ಹೋಂಗಾರ್ಡಗಳ ಸಹಕಾರವನ್ನು 
ಪೋಲಿಸರು ನಿರಾರರಿಸುತ್ತಿದ್ದಾದೆ p 

. ಪ್ರೊಹಿಬಿಷನ್‌ ಒಪ್ಪಿಕೊಂಡಿದ್ದೀರಿ; ಕಡಿತವನ್ನು ನಿರ್ಮೂಲ ಮಾಡಬೇಕಿಂದಿದ್ದೀರಿ. 

ಹೋಂಗಾರ್ಡ್‌ ಆರ್ಗನೈಸೇಷನ್ನಿಗೆ ಪ್ರೋತ್ಸಾಹ ಕೊಟ್ಟು, ಪ್ರೊಹಿಬಿಷನ್‌ ಕೆಲಸವನ್ನು 
ಹೋಂಗಾರ್ಡಗಳಿಗೆ ವಹಿಸಿದರೆ, ಕುಠಿತವ ಬಂದಾಗಿ ಪ್ರೊಹಿಬಿಷನ್‌ ಯಶಸ್ವಿಯಾಗುತ್ತದೆ. 
ಪ್ರೊಹಿಬಿಷನ್‌ ಮಹತ್ವವಾದ ಕೆಲಸ. ಬರೀ ಪೋಲಿಸರೇ ಈ ಪ್ರೊಹಿಬಿಷನ್‌ ಕೆಲಸವನ್ನು 
ಯಶಸ್ವಿಗೊಳಿಸಲು ಶಕ್ಯವಿಲ್ಲ, ನಾನ್‌ ಆಫೀಸಿಯಲ್‌ ಜನತೆಗೆ ಪ್ರೊಹಿಬಿಷನ್‌ ಕೆಲಸ ವಹಿಸಿದರೆ 
ಯಶಸ್ವಿಯಾಗಬಲ್ಲರು. 

ಶ್ರೀ ಕೆ.ಕೆ. ಶೆಟ್ಟಿಯವರು ಗೌವರ್ನ್‌ಮೆಂಟು ಆಫ್‌ ಇಂಡಿಯಾದವರು, ಮೆರಿಟ್‌ 
ಮುಂತಾದ ನಾನಾ ತರಹ ಸ್ಕಾಲರ್‌ ಷಿಪ್‌ಗಳನ್ನು ಸ್ಯಾಂಕ್ಷನ್‌ ಮಾಡಿ ಸ್ಟೇಟ್‌ 
ಗೌವರ್ನಮೆಂಟಿನವರಿಗೆ ಕೊಡುತ್ತಾ ಇದ್ದಾರೆಂದು ಹೇಳಿದರು. ದೊಡ್ಡದಾಗಿ ಗ್ರಾಂಟುಗಳು 
ಬರುತ್ತಾ ಇದೆ. ಆದರೆ ಹುಡುಗರಿಗೆ ಜೂನ್‌ ತಿಂಗಳಲ್ಲಿ ಬರಬೇಕಾದ ಹಣ ಏಪ್ರಿಲ್‌ 
ಅಖೈೆರಿಗೆ ಬರುತ್ತದೆ. 1200 ರೂಪಾಯಿಗೆ ಕಡಿಮೆ ಆದಾಯವಿರುವ ತಂದೆ ತಾಯಿಗಳ 
ಮಕ್ಕಳಿಗೆ, ಪುಗ್ಗಟೆ ಶಿಕ್ಷಣ ಕೊಡಬೇಕೆಂದು ಸರ್ಕಾರದವರು ಒಪ್ಪಿಕೊಂಡಿರುತ್ತಾರೆ. ಇದು. 
ಯಶಸ್ವಿಯಾಗಿ ನಡೆಯುತ್ತಿಲ್ಲ. ಧಿರೋದಾತ್ತ ಯೋಜನೆಯನ್ನು ಮೈಸೂರು ಸರ್ಕಾರದವರು 
ಒಪ್ಪಿಕೊಂಡಿದ್ದಾರೆ. ಆದರೆ ಸ್ಕಾಲರ್‌ ಷಿಪ್‌ ಸಕಾಲದಲ್ಲಿ ಸಿಕ್ಕದೆ, ಬಾಲಕರು ತಮ್ಮಕ್ಕೆಯಿಂದ 
ಫೀಸು ಕೊಡಬೇಕು. ಸ್ಕಾಲರ್‌ ಷಿಪ್‌ ಹಣ ವರ್ಷವಾದರೂ ಬರುವುದಿಲ್ಲ. ಈ ಪರಿಸ್ತಿತಿ 
ಇದೆ. ನನ್ನ ಸೂಚನೆ ಏನೆಂದರೆ, ಶೀಘ್ರವಾಗಿ ಸ್ಕಾಲರ್‌ ಷಿಪ್‌ ಕೊಡುವ ಯೋಗ್ಯ ವ್ಯವಸ್ಥೆ 
ಮಾಡಬೇಕು. ಅದಿಕಾರಿಗಳಿಂದ ಕಾಗದ ಮೇಲಿಂದ ಕೆಳಕ್ಕೂ ಕೆಳಗಿನಿಂದ ಮೇಲಕ್ಕೆ 
ಓಡಾಡುವುದಿಂದ ಸ್ಕಾಲರ್‌ಷಿಪ್‌ ಶೀಘ್ರವಾಗಿ ಸಿಕ್ಕುವುದಿಲ್ಲ. ಇದು ಶೀಘ್ರವಾಗಿ.ಸಿಕ್ಕುವಂತೆ 
ಯೋಗ್ಯ ಕಾರ್ಯಕ್ರಮಗಳನ್ನು ತೆಗೆದುಕೊಳ್ಳಬೇಕು. 


ಪ್ರತಿಭಾವಂತ ಸಂಸದೀಯ ಪಟು 111 


ಡಿಮ್ಮಾಂಡು 20ರಲ್ಲಿ ಐಟಂ 9ರಲ್ಲಿ ರೂರಲ್‌ ಇನ್ಸ್‌ ಟಿಟ್ಕೂಟು ಎಂದು 
ನಮೂದಿಸಿದ್ದಾರೆ. ಇದರ ಬಗ್ಗೆ ಹೆಚ್ಚಿಗೆ ಏನೂ ಹೇಳಿಲ್ಲ. ಇಂತಹ ಸಂಸ್ಥೆಗಳಿಗಾಗಿ ಎಸ್ಟಿಮೇಟ್‌ 
ಸುಮಾರು 183,750 ರೂಪಾಯಿಗಳು ಎಂದು ಹೇಳಿದ್ದಾರೆ. ಇಷ್ಟು ರೊಕ್ಕ ಖರ್ಚು 
ಮಾಡುತ್ತಿರುವಾಗ ಇದು ಎಂತಹ ಇನ್ಸ್‌ಟಿಟ್ಕ್ಯೂಟು ಎನ್ನುವುದನ್ನು ಹೇಳಲಿಲ್ಲ. ಇದು 
ಯೂನಿವರ್ಸಿಟಿಗೆ ಸೇರಿದ ಒಂದು ಸಂಸ್ಥೆಯೇ ಹೇಗೆ? ಈ ಬಗ್ಗೆ ಸರಿಯಾದ ಮತ್ತು 
ವಿವರವಾದ ಮಾಹಿತಿಯನ್ನು ಕೊಟ್ಟಿಲ್ಲ. ಆ ರೀತಿಯ ಮಾಹಿತಿ ಕೊಟ್ಟರೆ ಚೆನ್ನಾಗಿರುತ್ತಿತ್ತು 
ಎಂದು ನನ್ನ ಆಸೆ. 


ಡಿಮ್ಮಾಂಡು 32ರಲ್ಲಿ ಒಂದು ಮಹತ್ವದ ವಿಷಯ ಬಂದಿದೆ. ಫ್ಯಾಮಿನ್‌ ರಿಲೀಫ್‌ 
ಗಾಗಿ ಬೆಂಗಳೂರ ಡಿವಿಜನ್ನಿಗೆ ಐದು ಲಕ್ಷದಷ್ಟು ರೊಕ್ಕ ಕೊಟ್ಟಿದ್ದಾರೆ. ಫ್ಯಾಮಿನಿ ಬಗ್ಗೆ 
ಬಿಜಾಪುರ ಜಿಲ್ಲೆಯ ಮಟ್ಟಿಗೆ ಹೇಳಬೇಕಾದರೆ ಅಲ್ಲಿ ಉಗ್ರವಾದ ಪರಿಸ್ಥಿತಿ ಇದೆ. ಅಲ್ಲದೆ 
ಮೇಲಿಂದ ಮೇಲೆ ಬೆಳಗಾವಿ ಮತ್ತು ಬಿಜಾಪುರ ಜಿಲ್ಲೆಗಳು ಉಗ್ರವಾದ ಕ್ಲಾಮ ಪರಿಸ್ಥಿತಿಗೆ 
ತುತ್ತಾಗಿರುತ್ತದೆ. ಇದು ಮಹತ್ವದ ವಿಚಾರ. ಇದನ್ನು ಸರಕಾರ ವಿಚಾರ ಮಾಡಿ ಇಲ್ಲಿನ 
'ಜನತೆಯ ಉಪಜೀವನಕ್ಕೆ ಅನುಕೂಲವಾಗುವಂತೆ ರೊಕ್ಕ ಕೊಡಬೇಕಾದುದು ಅಗತ್ಯ. ಇದಕ್ಕಾಗಿ 
ಒಂದು "Famine Resistance Board" ಎಂದು ಮಾಡಿದರೆ ಕ್ರಮ ಬದ್ಧವಾಗಿರುತ್ತದೆ. 

ನಾನು ಈ ಸಭೆಯ ಸದಸ್ಯರಾಗಿ ಬಂದ ನಾಳ್ಕು ವರ್ಷಗಳಿಂದಲೂ ಹೇಳುತ್ತಲೇ 
ಬರುತ್ತಿದ್ದೇನೆ. ಇದರಿಂದ ನಮ್ಮ ಕಡೆ ಇರುವ ೩ಉ।ಗೀ ಸಿಣಂ೩s ಗಳಿಗೆ ಬರಗಾಲ 
ಬಂದಾಗ ಅನುಕೂಲವಾಗುತ್ತದೆ. ಈ ಬಗ್ಗೆ ತಕ್ಷಣ ವಿಚಾರ ಮಾಡಿ ಇದಕ್ಕಾಗಿ 
ಯಾವುದಾದರೊಂದು ಯೋಜನೆಯನ್ನು ತಯಾರು ಮಾಡಬೇಕೆಂದು ಮತ್ತೊಮ್ಮೆ ಸೂಚನೆ 
ಮಾಡುತ್ತೇನೆ. ಇನ್ನೂ ನಾನು ಈ ಮೊದಲೇ ಹೇಳಿದ ಎಲ್ಲ ವಿಚಾರಗಳನ್ನು ಸರಕಾರ 
ಪರಿಶಿಲಿಸಬೇಕೆಂದು ಹೇಳಿ ನನ್ನ ಈ ನಾಲ್ಕು ಮಾತುಗಳನ್ನು ಮುಗಿಸಲು ತಮ್ಮ ಅಪ್ಪಣೆ 
ಬೇಡುತ್ತೇನೆ. 


General Discussion on the Budget for 1962-1963 
(Budget Estimates for 1962-63) 
ಶ್ರೀ ಪಿ.ಎಂ. ನಾಡಗೌಡ (ನ್ನಳೀಯ ಪ್ರಾಧಿಕಾರಿ ಕ್ಷೇತ್ರ 
ಈ ವೋಟಾ ಅಕೌಂಟಿನ ವಿಚಾರದಲ್ಲಿ ಹೆಚ್ಚಿಗೆ ಮಾತನಾಡಬೇಕಾಗಿಲ್ಲ. ಎರಡು 
ವಿಚಾರಗಳನ್ನು ಮಾತ್ರ ತಮ್ಮಮುಂದೆ ಇಡಬೇಕೆಂದು ನಾನು ನಿಂತಿದ್ದೇನೆ.. 


ಮೊದಲನೆಯ ವಿಚಾರ : ಈಗ ಮೈಸೂರಿನ ಪಂಚಾಯಿತಿ ರಾಜ್ಯದ ಮೂಲಕ 
ಆಡಳಿತ ವಿಕೇಂದ್ರೀಕರಣ ಮಾಡಿ ದೇಶದ ಆಡಳಿತವನ್ನು ನಡೆಸಬೇಕೆಂಬ 
ಅಭಿಪ್ರಾಯವನ್ನಿಟ್ಟುಕೊಂಡಿದ್ದಾರೆ. ಇವೊತಿನ ಬಡ್ಗೆಟ್ಟನ್ನು ಮಾನ್ಯ ಮುಖ್ಯಮಂತ್ರಿಗಳು 


112 £ ಪಿ.ಎಂ. ನಾಡಗೌಡ 


ಮಂಡಿಸುವಾಗ ಪ್ರೆಮರಿ ಶಾಲೆಗಳ ಶಿಕ್ಷಣವನ್ನೆಲ್ಲಾ ತಾಲ್ಲೂಕು ಬೋರ್ಡುಗಳಿಗೇ 
ಕೊಡಬೇಕೆಂಬುದನ್ನು ಸರಕಾರದವರು ಶೀಘ್ರದಲ್ಲಿಯೇ ವಿಚಾರ ಮಾಡುವವದಾಗಿದ್ದಾರೆಂದು 
ತಿಳಿಸಿದ್ದಾರೆ. 

ಈ ಒಂದು ಹೊಸ ಪದ್ಧತಿಯನ್ನು ಜಾರಿಗೆ ತರುವುದು ಯೋಗ್ಯವೇ ಅಲ್ಲವೇ 
ಎನ್ನುವುದರ ಬಗ್ಗೆ ಮೊದಲು ಒಂದು ಎಕ್ಷಪರ್ಟಿ ಕಮಿಟಿಯನ್ನು ನೇಮಿಸಿ ಇದನ್ನು ವಿಚಾರ 
ಮಾಡುವುದು ಒಳ್ಳೆಯದು. ಈಗ ನಮಲ್ಲಿ ಕಡ್ಡಾಯ ಶಿಕ್ಷಣವನ್ನು ಪೂರ್ಣವಾಗಿ ಜಾರಿಗೆತರುವ 
ಕ್ರಮ ಇನ್ನೂ ಹಾಗೇ ಉಳಿದಿದೆ. ಇದನ್ನು ಪರಿಣಾಮಕಾರಿಯಾಗಿ ಮಾಡಬೇಕಾದರೆ ಯಾವ 
ರೀತಿಯಾಗಿ ಮಾಡಬೇಕು ಎನ್ನುವುದನ್ನು ಸರಕಾರದವರು ವಿಚಾರ ಮಾಡಿ ಅದಕ್ಕೆ ತಕ್ಕ ಕ್ರಮ 
ತೆಗೆದುಕೊಳ್ಳಬೇಕಾಗುತ್ತದೆ. ಈಗ ಇರುವ ಶಿಕ್ಷಣ ಪದ್ಧತಿಯನ್ನು ಬದಲಾಯಿಸಬೇಕೆಂದು 
ಹೇಳುತ್ತಿರುವ ಈ ಕಾಲದಲ್ಲಿ ಶಿಕ್ಷಣ ವ್ಯವಸ್ಥೆಯನ್ನೆಲ್ಲಾ ತಾಲ್ಲೂಕು ಬೋರ್ಡುಗಳಿಗೆ 
ಕೊಡಬಾರದು ಎನ್ನುವ ಒಂದು ಅಭಿಪ್ರಾಯವೂ ಇದೆ, 


ಏಕೆಂದರೆ ಸರಕಾರದವರು ಪ್ರಾಥಮಿಕ ಶಿಕ್ಷಣಕ್ಕಾಗಿ ಎಷ್ಟೋ ಪ್ರಾಶಸ್ಯವನ್ನು 
ಕೊಟ್ಟಿದ್ದಾರೆ. ಆ ಪ್ರಾಶಸ್ಥಕ್ಕಿನುಗುಣವಾಗಿ ಜನತೆಯಲ್ಲಿ ಸರಿಯಾಗಿ ಪ್ರಚಾರವಾಗಬೇಕಾದರೆ 
ಯಾವ ರೀತಿಯಾಗಿ ಇದರ ವ್ಯವಸ್ಥೆ ಮಾಡಬೇಕೆಂಬುದನ್ನು ಇವೊತ್ತಿನ ದಿವಸ ಸೂಕ್ಷ ವಾಗಿ 
ವಿಚಾರ ಮಾಡಬೇಕಾಗಿದೆ. ನಾಲ್ಕೈದು ವರ್ಷಗಳಿಂದಲೂ ಹೀಗೆ ಉಳಿದುಕೊಂಡು ಬರುತ್ತಿರುವ 
ಪ್ರಶ್ನೆಯಾಗಿದೆ. ಈ ಹಿಂದೆ ಬಲವಂತರಾಯ ಮೆಹತಾರವರ ಕಮಿಟಿ ರಿಪೋರ್ಟ 
ಹೇಳಿರುವಂತೆ ಅಧಿಕಾರವನ್ನು ವಿಕೇಂದ್ರೀಕರಣ ಮಾಡಿ ತಾಲ್ಲೂಕು ಬೋರ್ಡನ್ನು ಒಂದು 
"Development unit” ಆಗಿ ಮಾಡಬೇಕೆಂದು ಹೇಳಿದ್ದಾರೆ. ನಮ್ಮಮೈಸೂರು ಸರಕಾರದ 
ಅಧಿಕಾರಿಗಳೂ ಈ ತತ್ನವನ್ನು ಒಪ್ಪಿಕೊಂಡಿದ್ದಾರೆ. ಆದರೆ ಯಾವ ವಿಧದಲ್ಲಿ, ಯಾವ 
ರೀತಿಯಾದ ಡೆವಲಪ್‌ ಮೆಂಟ್‌ ಯೂನಿಟ್ಟು ಮಾಡಬೇಕು ಎನ್ನುವುದನ್ನು ಸರ್ಕಾರವೇ 
ನಿರ್ಧರಿಸಬೇಕಾಗಿದೆ. ಇವೊತ್ತು ಜಿಲ್ಲೆಯನ್ನು ಒಂದು ಯೂನಿಟ್ಟು ಮಾಡಬೇಕೋ, ತಾಲ್ಲೂಕನ್ನು 
ಮಾಡಬೇಕೋ ಅಥವಾ ಒಂದು ಹಳ್ಳಿಯನ್ನು ಮಾಡಬೇಕೋ ಎನ್ನುವದಕ್ಕೆ ಬಲವಂತರಾಯ್‌ 
ಕಮಿಟಿ ರಿಪೋರ್ಟಿನಲ್ಲಿ ಏನೂ ಮಾಡಿಲ್ಲದುದರಿಂದ ನಮಗೆ ಒಂದು ಸಂಶಯ ಬರುತ್ತದೆ. 


ಅಧಿಕಾರದ ವಿಕೇಂದ್ರೀಕರಣಕ್ಕಾಗಿ ಈಗ ತಾಲ್ಲೂಕು ಬೋರ್ಡುಗಳ 
ಕಾಯಿದೆಯನ್ನೇನೂ ಮಾಡಿದರು. ವಿಕೇಂದ್ರೀಕರಣದಿಂದ ಬಂದ ಅಧಿಕಾರವನ್ನು ಹಳ್ಳಿಗಳ 
ಮಟ್ಟದಲ್ಲೋ, ಜಿಲ್ಲಾ ಮಟ್ಟದಲ್ಲೋ, ಯಾವ ಯಾವ ಸಂಸ್ಥೆ ಏನು ಏನು ಕೆಲ 
ಮಾಡಬೇಕೆನ್ನುವುದರ ಬಗ್ಗೆ ರಾಜ್ಯ ಸರ್ಕಾರ ಯಾವ ಸಂಸ್ಥೆಗಳಿಗೆ ಅಧಿಕಾರ ಕೊಡಚೇಕೋ 
ಕೊಟ್ಟಿಲ್ಲ. ಇದೊಂದು ದೊಡ್ಡ ಪ್ರಶ್ನೆ ಇದೆ. ಇದರ ಬಗ್ಗೆ ನನ್ನ ಅಭಿಪ್ರಾಯ ಹೀಗಿದೆ, 
ಇವತ್ತಿನ ದಿವಸ ರಾಜ್ಯ ಸರಕಾರ ಪ್ರಾಥಮಿಕ ಶಿಕ್ಷಣವನ್ನು ತಾಲ್ಲೂಕು ಬೋರ್ಡಗಳಿಗೆ 
ವಹಿಸುವುದರಿಂದ ಬಹಳ ಕೆಟ್ಟ ಪರಿಣಾಮಗಳು ಬರಬಹುದೆಂದು ಅನಿಸುತ್ತದೆ. 


ಪ್ರತಿಭಾವಂತ ಸಂಸದೀಯ ಪಟು 113 


If is a sloven democracy ಎಂದು ಹೇಳಿದರೆ ಯಾರು ತಪ್ಪು 
ಭಾವಿಸಬಾರದು, ಈ ಬಗ್ಗೆ ನಮ್ಮಸರಕಾರಕ್ಕೆ ಯಾವ ಯಾವ ಎಕ್ಸ್‌ಪರ್ಟಗಳ ಕಮಿಟಿ 
ರಿಪೋರ್ಟುಗಳು ಬಂದಿವೆ ಅವನ್ನೆಲ್ಲಾ ತರಿಸಿಕೊಂಡು ನೋಡಬೇಕು. ಈ ಬಗ್ಗೆ ಮುಂಬೈ 
ಪ್ರಾಂತದಲ್ಲಿ ದಿವಂಗತರಾದ ಮಾನ್ಯ ಬಿ.ಬಿ.ಖೇರ್‌ ರವರು ಮಂತ್ರಿಗಳಿದ್ದಾಗ ಒಂದು 
ರಿಪೋರ್ಟ್‌ ಬಂದಿತ್ತು. ಅದರಲ್ಲಿ ಈ ಬಗ್ಗೆ ಸರ್ಕಾರ ಯಾವ ರೀತಿ ಮಾಡಬೇಕೆಂಬುದು 
ಆ ರಿಪೋರ್ಟನಲ್ಲಿತ್ತು. 


ಅವರೇನು ಹೇಳುತ್ತಾರೆಂದರೆ ಮಾ ಶಿಕ್ಷಣ ಸಂಸ್ಥೆಗಳನ್ನು ಬೇರೆ ಮಾಡಲು 
other Agencies of Government ಮೂಲಕ. ಮಾಡಬೇಕಿಂದರೆ, ಇವೊತ್ತಿನ ದಿನ 
ಮುಂಬಾಯಿ ಭಾಗದಲ್ಲಿ ಜಿಲ್ಲಾ ಬೋರ್ಡಿನ ಸ್ಕೂಲುಗಳು ಏನಿವೆ ಅದರಂತೆ ಮಾಡಿದರೂ 
ಅಡ್ಡಿಯೇನಿಲ್ಲ. ಅವರು ಅಲ್ಲಿ "Primary Education Act" ಎಂದು ಏನಿದೆ ಅದರಂತೆ 
ನೂರಕ್ಕೆ ತೊಂಭತ್ತರಷ್ಟು ಗ್ರಾಂಟುಕೊಟ್ಟರೂ ಒಂದು ಕಾನೂನಿನ ಚೌಕಟ್ಟಿನೊಳಗೇನೆ ಆ 
ಶಾಲೆಗಳು ಕೆಲಸ ಮಾಡಬೇಕು. 


ಇವೊತ್ತು ಶಿಕ್ಷಕರು ಸಿಕ್ಕುವುದಿಲ್ಲ ಎಂದು ಸರ್ಕಾರದವರು ಜಿಲ್ಲಾ ಬೋರ್ಡಿನ 
ಮಟ್ಟದಲ್ಲಿ ಮಾಡಬಹುದೇ ಎಂಬುದನ್ನು ಹೇಗೆ ನೋಡಬೇಕು, ನಾನು ಹೇಳುವ ಸಲಹೆಯನ್ನೇ 
ಒಪ್ಪಬೇಕೆಂದು ಹೇಳುತ್ತಿಲ್ಲ. ಸರಕಾರ ಇಷ್ಟವಿದ್ದರೆ ಒಪ್ಪಬಹುದು ಇಲ್ಲವೇ ಬಿಡಬಹುದು. 
ಜಿಲ್ಲಾ ಬೋರ್ಡಿನ ಯೂನಿಟ್ಟಿನಲ್ಲಿ ಮಾಡಿಲ್ಲ. ಮುಂಬಯಿಯಲ್ಲಿ ಯಾವ ಕಾಯಿದೆ 
ಮಾಡಿದ್ದರೂ ಅದರಂತೆ ಇಲ್ಲಿಯೂ ಒಂದು ಕಾಯಿದೆ ಮಾಡಬಹುದೇ ಎನ್ನುವುದನ್ನು 
ವಿಚಾರಮಾಡಬೇಕು. 


ಈಗ "Abolition of District Board Act" ಕೂಡ ಬಂದಿದೆ. ಅದರಿಂದ 
ಅನುಕೂಲವಾಗುತ್ತಿದೆಯೋ ಹೇಗೆ ಎನ್ನುವದನ್ನು ವಿಚಾರ ಮಾಡಬೇಕು. ಏಕೆಂದರೆ ನಾವು 
ಈ ಶಿಕ್ಷಕ ವರ್ಗವನ್ನು ಇನ್ನು ಮುಂದೆ ಆ ತಾಲ್ಲೂಕು ಬೊರ್ಡಗಳಿಗೆ ಕೊಟ್ಟರೆ ನಮ್ಮ 
ಪ್ರಾಥಮಿಕ ವಿದ್ಯಾಭ್ಯಾಸದ ಪರಿಣಾಮವೇನಾಗಬಹುದೆಂಬುದನ್ನು ತೀವ್ರವಾಗಿ ಪರಿಶೀಲನೆ” 
ಮಾಡಿ ನೋಡಬೇಕಾಗಿದೆ. ಆ ವಿಚಾರದಲ್ಲಿ ತುಂಬಾ ಯೋಚನೆ ಮಾಡಬೇಕಾಗಿದೆ. ನನ್ನ 
ಅಭಿಪ್ರಾಯದಲ್ಲಿ ಸರ್ಕಾರದವರೇ ಇವುಗಳ ಆಡಳಿತವನ್ನು ನೇರವಾಗಿ ಅವರ ಕೆಗೆ 
ತೆಗೆದುಕೊಳ್ಳುವರೇ ಉತ್ತಮ ಎಂದು ಕಾಣುತ್ತದೆ. 


ಪ್ರಾಥಮಿಕ ಶಾಲೆಗಳಿಗೆ ಮೇಲ್ಪಟ್ಟ ಶಾಲೆಗಳ ಆಡಳಿತವನ್ನು ತಾಲ್ಬೂಕ್‌ 
ಬೋರ್ಡುಗಳಿಗೋ ಅಥವಾ ಡಿಸ್ಪಿಕ್ಟ್‌ ಬೋರ್ಡುಗಳಿಗೋ ಕೊಡಬಹುದು. ನಾವು ಈ 
ಪ್ರಾಥಮಿಕ ದರ್ಜೆಯ ವಿದ್ಯಾಭ್ಯಾಸವನ್ನು ಮಾನವೀಯತೆಯ ದೃಷ್ಟಿಯಿಂದ ನೋಡಬೇಕಾಗಿದೆ. 
Human element is an important factor in primary education. & 
ವಿಚಾರೆದಲ್ಲಿ ಖಾಯಿದೆ ಜಬರ್ಗಸ್ತಿನಿಂದ ಕ್ರಮ ಜರುಗಿಸಲು ಬರುವುದಿಲ್ಲ. ಪ್ರಾಥಮಿಕ 
ಶಿಕ್ಷಣ ರಂಗದಲ್ಲಿ ಸರ್ಕಾರದ ಮೂಲಕ ಜನತೆಗೆ ಅನುಕೂಲ ಸಿಕ್ಕಬೇಕಿಬುದೇ ನನ್ನ ಪ್ರಾರ್ಥನೆ. 


114 ಪಿ.ಎಂ. ನಾಡಗೌಡ 


ಐದು ವರ್ಷಗಳಿಂದ ಇದರ ಬಗ್ಗೆ ಪ್ರಯತ್ನಗಳು ನಡೆಯುತ್ತಿವೆ. ಈಗಾಗಲೆ 
ಹಿಂದಿದ್ದ ಡಿಸ್ಪಿಕ್ಸ್‌ ಬೋರ್ಡಗಳನ್ನು ತೆಗೆದುಹಾಕಿದ್ದಾರೆ. ಇವುಗಳು ನಡೆಸುತ್ತಿದ್ದ ಆಡಳಿತಕ್ಕೆಲ್ಲ 
ಈಗ ತ್ರಿಶಂಕು ಸ್ವರ್ಗವಾಗಿದೆ. ಹಿಂದೆ ಇದ್ದ ಡಿಸ್ಟಿಕ್ಸೆ ಬೋರ್ಡಗಳ ಜಾಗದಲ್ಲಿ ಈಗ 
ಕಲೆಕ್ಟರುಗಳನ್ನು ಹಾಕಿದ್ದಾರೆ. ಈ ಕಲೆಕ್ಟರಿಗೆ ನಾಲ್ಕು ವರ್ಷಗಳಿಂದ ಬಬ್ಬ ಉಪಾಧ್ಯಾಯನನ್ನು 
ನೇಮಕ ಮಾಡುವುದಕ್ಕೆ ಸಾಧ್ಯವಾಗಿಲ್ಲ. ಈರೀತಿ ಬಸವನ ಬಾಗೇವಾಡಿ ಎಂಬ ಸ್ಥಳದಲ್ಲಿ 
ತೊಂದರೆಯಾಗಿದೆ. ಅಲ್ಲಿಯ ಶಾಲೆಗೆ ನಾಲ್ಕು ವರ್ಷಗಳಿಂದ ಒಬ್ಬ ಶಿಕ್ಷಕರು ಸಿಕ್ಕಿಲ್ಲ. 
ಹೀಗಾಗಿ ಆ ಶಾಲೆಯ ಪ್ರಗತಿ ನಿಂತು ಹೋಗಿದೆ. ಆದರೆ ಈ ಶಾಲಾ ಆಡಳಿತ ಬದಲಾವಣೆ 
ವಿಚಾರದಲ್ಲಿ ಅಂದರೆ ಲೋಕಲ್‌ ಬೋರ್ಡುಗಳಿಗೆ ಇದ್ದ ಅಧಿಕಾರವನ್ನು ಮಾರ್ಪಾಡು 
ಮಾಡಲು ಬಲವಂತರಾವ್‌ ಮೆಹತ್‌ ಅವರ ಸಮಿತಿ ಒಂದು ವರದಿಯನ್ನು ಕೊಟ್ಟಿದೆ. 
ಅದನ್ನು ರಾಜ್ಯ ಸರ್ಕಾರಗಳು ಅಂಗೀಕಾರ ಮಾಡಿರಬಹುದು. 


One fine morning the Act was passed. ಆದರೆ ಇಲ್ಲಿಯ ತನಕ ಈ 
ಪ್ರಾಥಮಿಕ ಶಾಲೆಗಳ ಆಡಳಿತವನ್ನು ವಿದ್ಯಾ ಇಲಾಖೆಯವರು ತೆಗೆದುಕೊಳ್ಳಬೇಕೆ ಅಥವಾ 
ಈಗಿರತಕ್ಕ ಕಲೆಕ್ಟರ ಕಡೆಗೆ ವಹಿಸಬೇಕೇ ಎಂಬುದೊಂದೂ ಇನ್ನು ನಿರ್ಧಾರವಾಗಿಲ್ಲ, ಈ 
ದಿವಸೆ ಇದರ ಆಡಳಿತ ಕೆಲವು ಕಡೆ ಡಿಸ್ಟಿಕ್ಟ್‌ ಬೊರ್ಡಗಳ ಕೈಯಲ್ಲಿದೆ. ಇನ್ನು ಕೆಲವು ಕಡೆ 
ಅಂದರೆ ಮಂಗಳೂರು ಪ್ರದೇಶದಲ್ಲಿ ಮುನಿಸಿಪಾಲಿಟಿಯವರ ಕೈಯಲ್ಲಿದೆ. 


ಆದಕಾರಣ ಈ ವಿಚಾರದಲ್ಲಿ ಮುಂದೇನು ಮಾಡಬೇಕೆಂಬ ಬಗ್ಗೆ ಒಂದು ಎಕ್ಸ್ಕಪರ್ಟ 
ಕಮಿಟಿಯನ್ನು ನೇಮಕ ಮಾಡಬೇಕೆಂದು ಒತ್ತಾಯ ಮಾಡುತ್ತೇನೆ. ಈ ಸಮಿತಿಯವರು 
ಇಲ್ಲಿಯ ತನಕ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಮಾಡಿರತಕ್ಕ 
ವರದಿಗಳನ್ನೋದಿಕೊಂಡು ಒಂದು ತೀರ್ಮಾನ ಕೈಗೊಳ್ಳಬೇಕಾಗಿದೆ. ಏನೇ ಆಗಲಿ ಈ 
ಶಾಲೆಗಳ ಆಡಳಿತವನ್ನು ಮಾತ್ರ ಈ ತಾಲ್ಲೂಕ್‌ ಬೋರ್ಡಗಳಿಗೆ ಕೊಡಬಾರದೆಂದು ನಾನು 
ಹೇಳುತ್ತೇನೆ. 


ಪ್ರಾಥಮಿಕ ಶಿಕ್ಷಣವು ಜನರ ಒಂದು ಸೂಕ್ತ ಕೇತ. ಇದನ್ನು ಸರ್ಕಾರದವರು 
ನೇರವಾಗಿ ತಮ್ಮ ಕ್ಕೈಯಲ್ಲಿಟ್ಟುಕೊಳ್ಳಬೇಕೆಂದು ಹೇಳುತ್ತೇನೆ. ಈ ದಿವಸ ನಮ್ಮರಾಜ್ಯದಲ್ಲಿ 
ಈ ಶಾಲೆಗಳ ಆಡಳಿತವು ಒಂದು ಇಜ್ಜೋಡಿ ಸಂಸಾರದಂತಿರುತ್ತದೆ. ಆದುದರಿಂದ ಇದನ್ನೆಲ್ಲಾ 
ಸಂಪೂರ್ಣವಾಗಿ ವಿಚಾರಮಾಡಿ ಒಂದು ನ್ಯಾಯವಾದ ವ್ಯವಸ್ಥೆಯನ್ನು ಅನುಷ್ಠಾನಕ್ಕೆ 
ತರಬೇಕೆಂದು ನಾನೀಗ ತಮಲ್ಲಿ ವಿನಂತಿ ಮಾಡಿಕೊಳ್ಳುತಿದ್ದೇನೆ. 

ಈ ದಿವಸ ವಾವು ಈ ಪ್ರಜಾಸತ್ಪಾಶ್ಸ ರಾಜ್ಯದಲ್ಲಿ ಕಂಡು ಬರುತ್ತಿರುವ ಒಂದು 
ಮಾತನ್ನು ಎಲ್ಲರೂ ಮರೆತಿದ್ದೇವೆ. ಈ ದಿವಸ ನಾವೆಲ್ಲರೂ ಸ lage is a self- 
suffivient unit ಆಗಬೇಕೆಂದು ಹೇಳುತ್ತಿದ್ದೇವೆ. ಹಾಗಾಗಬೇಕಾದರೆ ಜನರ ಜೀವನ 
ಸುಗಮವಾಗಿ ಸಾಗಲು ಏನು ಕೆಲಸ ಮಾಡಬೇಕೆಂಬುದನ್ನು ನಾವು ಮೊದಲು ನಿರ್ಧರಿಸಬೇಕು. 


ಪ್ರತಿಭಾವಂತ ಸಂಸದೀಯ ಪಟು 115 


ಜನರ ಒಕ್ಕಲುತನದ ವಿಚಾರಕ್ಕೆ ನಾವು ಮೊದಲು ನಿಗಾಕೊಡಬೇಕು. ಅವರ ಉತ್ಪಾದನಾ 
ಶಕ್ತಿಯ ಕಡೆಗೆ ನಾವು ಹೆಚ್ಚಿನ ಗಮನಕೊಡಬೇಕು. 


ಪ್ರಜಾರಾಜ್ಯದಲ್ಲಿ ಅಧಿಕಾರ ವಿಕೇಂದ್ರೀಕರಣದ ಕಡೆಗೆ ಹೆಚ್ಚು ಗಮನ 
ಕೊಡಲಾಗುತ್ತಿದೆ. ಈಗ ಮೇಲಾಗಿ ರಾಜ್ಯಗಳಲ್ಲಿಲ್ಲಾ ಒಂದೆರಡು ಪಂಚವಾರ್ಷಿಕ ಯೋಜನೆಯು 
ಕೆಲಸಗಳು ನಡೆದಿರುತ್ತವೆ. ಆದರೆ ಜನತೆಗೆ ಅತ್ಯವಶ್ಯಕವಾಗಿ ಬೇಕಾದಂಥ ವಿಚಾರಗಳು 
ಮೂರು ಮಾತ್ರ ಇವೆ. ಅವುಗಳು ಯಾವುವೆಂದರೆ ಒಂದು ಪ್ರತಿಯೊಂದು ಹಳ್ಳಿಗೂ 
ಒಂದೊಂದು ಪ್ರಾಥಮಿಕ ಶಾಲೆಗಳನ್ನೊದಗಿಸುವದು, ಇನ್ನು ಎರಡನೆಯದು ಪ್ರತಿಯೊಂದು 
ಹೆಳ್ಳಿಗೂಂದೊಂದು ಶಾಲಾ ಕಟ್ಟಡವನ್ನೊದಗಿಸುವುದು. ಏತಕ್ಕೆಂದರೆ ಈ ದಿವಸ ಶಾಲೆಗಳಿದ್ದರೂ 
ಶಾಲಾ ಕಟ್ಟಡವಿಲ್ಲದೆ ಬಾಡಿಗೆ ಮನೆ ಗುಡಿ ಗುಂಡಾರಗಳಲ್ಲಿ ಶಾಲೆಗಳನ್ನು ನಡೆಸತಕ್ಕ ಗ್ರಾಮಗಳು 
ಸಾವಿರಾರು ಇರುತ್ತವೆ. ಇನ್ನು ಮೂರನೆಯದು ಪ್ರತಿಯೊಂದು ಗ್ರಾಮಕ್ಕೂ ಒಂದೊಂದು 
ಕುಡಿಯುವ ನೀರಿನ ಬಾವಿಯನ್ನು ಒದಗಿಸುವುದು. 


ಇವತ್ತು ಸಹ ಅನೇಕ ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಬಾವಿಗಳಿರುವುದಿಲ್ಲ. 
ನಾವು ಈಗ ಕೈಗೊಂಡಿರುವ ಮೂರನೆಯ ಪಂಚವಾರ್ಷಿಕ ಯೋಜನೆಯಲ್ಲಾದರೂ ಈ 
ಪೂರೈಕೆಗಳನ್ನು ಈಡೇರಿಸದಿದ್ದರೆ ನಾವು ಜನರ ಮುಂದೆ ಅಪಹಾಸ್ಯಕ್ಕೀಡಾಗಬೇಕಾಗುತ್ತದೆ. 
ಆದುದರಿಂದ ಈ ವಿಚಾರದ ಕಡೆಗೆ ಸರ್ಕಾರದವರು ತಮ್ಮತೀವ್ರ ಗಮನ ಕೊಡಬೇಕೆಂದು 
ಹೇಳುತ್ತೇನೆ. ನಾವ ಈಗಾಗಲೆ ಎರಡು ಪಂಚವಾರ್ಷಿಕ ಯೋಜನೆಗಳನ್ನು ಮುಗಿಸಿದ್ದಾಗಿದೆ. 
ಆದಾಗ್ಯೂ ಸರ್ಕಾರ ಜನರ ಮನ್ನಣೆಗೆ ಅಷ್ಟೇನು ಪಾತ್ರವಾಗಿಲ್ಲ ಆದುದರಿಂದ ಮೂರನೆಯ 
ಪಂಚವಾರ್ಷಿಕ ಯೋಜನೆಯಲ್ಲಿ ಶ್ರಮಮಹಿಸಿ ಕೆಲಸ ಮಾಡಿ ದೇಶಪದಲ್ಲಿರತಕ್ಕ ಜನರ ಮನ್ನಣೆಗೆ 
ಪಾತ್ರರಾಗಬೇಕೆಂದು ಹೇಳುತ್ತಿದ್ದೇನೆ. 

ಇನ್ನು ನಾನು ಕೆಲವು ವಿಚಾರಗಳಲ್ಲಿ ಒಂದೆರಡು ಮಾತುಗಳನ್ನು ಹೇಳಬೇಕಾಗಿದೆ. 
ಗ್ರಾಮ ಜೀವನದ ಸಮಸ್ಯೆಗಳು ದಿನದಿನಕ್ಕೂ ಬೆಳೆಯುತ್ತಿವೆ. 1961ರಲ್ಲಿ ಸರ್ಕಾರಿ ನೌಕರರ 
ಸಂಬಳ ರಿವಿಜನ್‌ ಆಯಿತು. ಆದರೆ ಇದರ ಪ್ರತಿಫಲ ಅನೇಕ ನೌಕರರುಗಳಿಗಿನ್ನೂ ಸಿಕ್ಕಲ್ಲ. 
ಸಕಾರದವರು ತಮ್ಮ ಈ ಒಂದು ಧೋರಣೆಯನ್ನು ಒಪ್ಪಿಕೊಂಡ ಮೇಲೆ ಆ ನೌಕರರು 
ಯಾವ ಕ್ಷೇತ್ರದಲ್ಲೇ ಕೆಲಸ ಮಾಡುತ್ತಿರಲಿ ಅವರೆಲ್ಲರಿಗೂ ಇದರ ಪ್ರತಿಫಲ ಸಿಕ್ಕಲೇಬೇಕು. 

ಈ ದಿವಸ ಒಂದು ಕ್ಷೀತ್ರದಲ್ಲಿ ಕೆಲಸ ಮಾಡತಕ್ಕವರಿಗೆ ಇದರ ಪ್ರತಿಫಲ ದೊರೆತಿದ್ದರೆ 
ಇನ್ನೊಂದು ಕ್ಷೇತ್ರದಲ್ಲಿ ಕೆಲಸ ಮಾಡತಕ್ಕವರಿಗೆ ಇದರ ಪ್ರಯೋಜನ ಲಭಿಸದಂತಾಗಿದೆ. 
ಕೆಲವು ಮಾಧ್ಯಮಿಕ ಶಾಲೆಗಳಿಗೆ 1962ನೆಯ ಸಾಲಿಗೆ ಕೊಡತಕ್ಕ ಗ್ರಾಂಟು ಮೊಬಲಗನ್ನಿನ್ನೂ 
ಕೊಟ್ಟಿಲ್ಲ. ಈ ವಿಚಾರದಲ್ಲಿ ಇಲ್ಲಿಗೆ ಎಂಟು ಹತ್ತು ದಿನಗಳ ಹಿಂದೆ ಒಂದು ಸರಕ್ಕೂಲರನ್ನು 
ಹೊರಡಿಸಿದ್ದಾರೆ. ಆದರೆ ಹೀಗೆ ಗ್ರಾಂಟು ಕೊಡುವ ವಿಚಾರದಲ್ಲಿ ಕಿರುಕುಳ ಕೊಡುವುದಕ್ಕಿಂತ 
ಈ ಗ್ರಾಂಟು ಕೊಡುವುದನ್ನೇ ನಿರ್ಮೂಲ ಮಾಡುವುದು ಉತ್ತಮವಾದುದೆಂದು ನನಗೆ 
ಅನಿಸುತ್ತದೆ. . 


116 ಪಿ.ಎಂ. ನಾಡಗೌಡ 


ಇನ್ನೇನು ಒಂದೆರಡು ದಿನಗಳಲ್ಲಿ ಈ ಮಾರ್ಚ್‌ ತಿಂಗಳು ಅಖೈೆರಾಗುತ್ತದೆ. ಈ 
ತಿಂಗಳೊಳಗೇ ಈ ಗ್ರಾಂಟು ಮಂಜೂರಾಗಿ ಅವರ ಕೈಸೇರಬೇಕು. ಅದಕ್ಕಾಗಿ ಎಲ್ಲಾ 
ಗ್ರಾಂಟ್‌ ಪಡೆಯತಕ್ಕ ಸಂಸ್ಥೆಗಳ ಮುಖ್ಯಾಧಿಕಾರಿಗಳು ಈ ದಿವಸ ಬೆಂಗಳೂರಿನಲ್ಲಿ 
ಅಲೆದಾಡುತ್ತಿದ್ದಾರೆ. ಪ್ರಾಥಮಿಕ, ಮಾಧ್ಯಮಿಕ, ಹೈಸ್ಕೂಲ್‌ ಮತ್ತು ಕಾಲೇಜುಗಳ 
ಮುಖ್ಯೋಪಾಧ್ಯಾಯರುಗಳು ಇಲ್ಲಿ ಬಂದು ಈ ಕೆಲಸಕ್ಕಾಗಿ ಕುಳಿತಿದ್ದಾರೆ! ಹೇಗೆ ಈ 
ಗ್ರಾಂಟ್‌ ಕೊಡತಕ್ಕ ವಿಚಾರದಲ್ಲಿ ಏತಕ್ಕೆ ಹೀಗೆಲ್ಲಿ ತೊಂದರೆಯಾಗುತ್ತಿದೆ. ಇದರಲ್ಲಿ ಏನು 

 ಅಡಚಿಣೆಗಳಿರುತ್ತವೆ, ತಪ್ಪೇನಿದೆ, ಹೀಗೇಕೆ ಆಗುತ್ತಿವೆ ಎಂಬುದರ ಕಡೆಗೆ ಸರ್ಕಾರದವರು 
ಕೂಡಲೇ ನಿಗಾಕೊಡಬೇಕು. ಈಗಿನ ನಮ್ಮರಾಜ್ಯದ ಹೊಸ ಮಂತ್ರಿ ಮಂಡಳವಾದರೂ 
ಇದನ್ನು ಕೂಡಲೆ ವಿಚಾರ ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. 

ಈ ಹೊಸ ಸರ್ಕಾರ ಅಧಿಕಾರಕ್ಕೆ ಬಂದ ಅನಂತರ ಶಿಕ್ಷಕರಿಗೆ ಟ್ರಿಪ್ಪಿಕೇಟ್‌ ಬೆನಿಫಿಟ್‌ 
ಕೊಡಬೇಕೆಂದು ಆರ್ಡರ್‌ ಮಾಡಿದ್ದಾರೆ. ಆದ್ದರಿಂದ ಈ ಹೊಸ ಮಂತ್ರಿ ಮಂಡಳಕ್ಕೆ ಎಷ್ಟು 
ವಂದನೆಗಳನ್ನು ಅರ್ಪಿಸಿದರೂ ಅದು ಕಡಿಮೆ ಎಂದು ನನ್ನ ಭಾವನೆ. ಶೀಘ್ರದಲ್ಲಿ ಸೈೆಷಲ್‌ 
ಆಫೀಸರ್‌ ನೇಮಕ ಮಾದಿ ಅಂಕಿ ಅಂಶಗಳನ್ನು ಕಲೆಹಾಕಿ ಅಮಲಿನಲ್ಲಿ ತರಬೇಕು. ಇದೊಂದು 
ದೊಡ್ಡ ಕೆಲಸ. ಶಿಕ್ಷಕರ ವಿಚಾರದಲ್ಲಿ ಹೆಚ್ಚು ಗಮನ ಕೊಡಬೇಕಾಗುತ್ತದೆ. ಇದಕ್ಕೆ ಪ್ರಾಮುಖ್ಯತೆ 
ಕೊಟ್ಟಿರುವುದರಿಂದ ಹೊಸ ಸರ್ಕಾರವನ್ನು ಎಷ್ಟು ಹೊಗಳಿದರೂ ಕಡಿಮೆ ಎಂದು ಹೇಳುತ್ತೇನೆ, 
ಈ ವಿಚಾರದಲ್ಲಿ ಹೊಸ ಮಂತ್ರಿ ಮಂಡಳವನ್ನು ಅಭಿನಂದಿಸಿ, ಅವರಿಗೆ ಸ್ವಾಗತವನ್ನು 
ಕೋರುತ್ತೇನೆ. 


ನೀರಾವರಿಯ ವಿಚಾರದಲ್ಲಿ ಒಂದು ಮಾತನ್ನು ಹೇಳುತ್ತೇನೆ. ನಮ್ಮರಾಜ್ಯದಲ್ಲಿ 
ನೀರಾವರಿ ಯೋಜನೆ ಅವಶ್ಯಕವಾಗಿದೆ. ಮಲಪ್ರಭಾ ಯೋಜನೆ ಮತ್ತು ಅಪ್ಪರ್‌ ಕೃಷ್ಣ 
ಯೋಜನೆಗಳನ್ನು ಮೂರನೆಯ ಪಂಚವಾರ್ಷಿಕ ಯೋಜನೆಯಲ್ಲಿ ಸೇರಿಸಿದ್ದಾರೆ. ಅಪ್ಪರ್‌ 
ಕೃಷ್ಣ ಯೋಜನೆಗೆ ಹೆಚ್ಚು ಪ್ರಾಶಸ್ಥ ಕೊಡಬೇಕು. ಈ ಯೋಜನೆಗೆ 20 ಲಕ್ಷ ರೂಪಾಯಿ 
ಹಣ ಇಟ್ಟಿದ್ದು ಬಹಳ ಕಡಿಮೆಯಾಗಿದೆ. ಹೆಚ್ಚು ಹಣ ಬೇಕಾಗುತ್ತದೆ. ಬಿಜಾಪುರ, ಗುಲಬರ್ಗಾ, 
ರಾಯಚೂರು ಜಿಲ್ಲೆಗಳಿಗೆ ಅನುಕೂಲವಾಗಿ ಬರಗಾಲ ನಿರ್ಮೂಲ ಮಾಡಲು 
ಸಹಾಯವಾಗುತ್ತದೆ. ಈ ಯೋಜನೆಗೆ ಹೆಚ್ಚು ಗಮನಕೊಟ್ಟು ಶೀಘ್ರವಾಗಿ 
ಕಾರ್ಯಗತವಾಗಬೇಕು. | 


ಕೇಂದ್ರ ಸರ್ಕಾರದವರು ನೀರಿನ ಹಂಚಿಕೆಯ ಬಗ್ಗೆ ಗುಲ್ದಾಟಿ ಕಮಿಷನ್‌ 
ನೇಮಕಮಾಡಿದ್ದಾರೆ. ಮೈಸೂರು ಸರ್ಕಾರದವರು ಕೇಂದ್ರ ಸರಕಾರಕ್ಕೆ ಒಂದು ಪತ್ರವನ್ನು 
ಕಳಿಸಿದ್ದಾರೆ ಎಂದು ತಿಳಿದಿದೆ. ಈ ವಿವಾದವು ಆರ್ಬಿಟ್ರೇಷನ್ನಿಗೆ ಹೋಗಬಹುದು. ಆದಷ್ಟು 
ತೀವ್ರ ಇದನ್ನು ಬಗೆಹರಿಸಬೇಕು. 1951ನೆಯ ಇಸವಿಯ ಕರಾರ ಪ್ರಕಾರ ನಮಗೆ ದೊರೆತಿರುವ 
ನೀರಿನ ಹಕ್ಕನ್ನು ಆದಷ್ಟು ಜಾಗ್ರತೆ ಉಪಯೋಗಿಸಿಕೊಳ್ಳುವುದು ಒಳ್ಳೆಯದು. ನಾವು ಸುಮನ್ಸೆ 


ಪ್ರತಿಭಾವಂತ ಸಂಸದೀಯ ಪಟು 117 


ಕುಳಿತು ತಡಮಾಡಿದರೆ ತಪ್ಪಾಗಬಹುದು. ಈಗಾಗಲೇ ಆಂದ್ರದವರು ಬಹಳ 
ಮುಂದುವರಿದಿದ್ದಾರೆ. ಇದನ್ನು ವಿಚಾರಮಾಡಿ ಮುಂದಿನ ಕ್ರಮ ಬೇಗನ ಕೈಕೊಳ್ಳಬೇಕು. 

ಏಕೆಂದರೆ ಬರಗಾಲ ಪೀಡಿತ ಪ್ರದೇಶದಲ್ಲಿ ನೀರಾವರಿ ಯೋಜನೆಯಾಗುವುದು. 
ಜೀವಾಳದ ಪ್ರಶ್ನೆಯಾಗಿದೆ. ಈ ಪ್ರದೇಶಕ್ಕೆ ನೀರಿನ ಸೌಕರ್ಯ ದೊರೆತರೆ ಬೇಕಾದಷ್ಟು 
ಆಹಾರ ಧಾನ್ಯ ಬೆಳೆಯಬಹುದು. ಬೇರೆ ರಾಜ್ಯಗಳಿಂದ ಸದ್ಯಕ್ಕೆ ಆಹಾರ ಧಾನ್ಯ ತರಿಸುವುದನ್ನು 
ನಿಲ್ಲಿಸಬಹುದು, ಮತ್ತು ನಾವು ನಮ್ಮಕಾಲಮೇಲೆ ನಿಲ್ಲುತ್ತೇವೆ. ಆಹಾರಧಾನ್ಯ ಪೂರೈಸುವ 
ದೊಡ್ಡ ಪ್ರಶ್ನೆ ಈ ಯೋಜನೆಯಿಂದ ಬಗೆಹರಿಯುತ್ತದೆ. ಆದ್ದರಿಂದ ಹೆಚ್ಚು ಹಣ ಒದಗಿಸಿ 
ಮಲಪ್ರಭಾ ಮತ್ತು ಅಪ್ಪರ್‌ ಕೃಷ್ಣ ಯೋಜನೆಗಳಿಗೆ ಹೆಚ್ಚಿನ ಪ್ರಾಶಸ್ಯ ಕೊಡಬೇಕು. 

ಇನ್ನು ಸಾಲದ ವಿಚಾರವಾಗಿ ಒಂದು ಮಾತನ್ನು ಹೆಳುತ್ತೇನೆ. ಒಟ್ಟಿಗೆ 137.93 
ಕೋಟಿ ರೂಪಾಯಿ ಸಾಲವಿದೆ. ಈ ಸಾಲವನ್ನು ಹತ್ತು ಹದಿನೈದು ವರ್ಷಗಳ ಅವಧಿಯಲ್ಲಿ 
ಕಂತಿನ ರೂಪದಲ್ಲಿ ಕೊಟ್ಟು ತೀರಿಸುವ ಹಾಗೆ ಮಾಡುವುದು ಒಳ್ಳೆಯದು. ಫೈನಾನ್ಸ್‌ 
ಕಮಿಷನ್‌ ಅವರ ಯೋಜನೆಯ ಪ್ರಕಾರ ಕೇಂದ್ರ ಸರಕಾರದ ಸಾಲವನ್ನು ರೈಟ್‌ಆಫ್‌ ಏಕೆ 
ಮಾಡಬಾರದು? ಈ ಸೂಚನೆ ಯೋಗ್ಯವಾಗಿದೆ. ಇದನ್ನು ವಿಚಾರಮಾಡಬೇಕು. ಮೂರನೇ 
ಪಂಚವಾರ್ಷಿಕ ಯೋಜನೆಯ ಅವಧಿಯಲ್ಲಿ 48 ಕೋಟಿ ರೂಪಾಯಿ ಹೊಸದಾಗಿ ಟ್ಯಾಕ್ಸ್‌ 
ಹಾಕಿ ಕೊಡಬೇಕಾಗುತ್ತದೆಂದು ಎ.ಜಿ. ರಾಮಚಂದ್ರರಾವ್‌ ಸಮಿತಿಯವರು ವರದಿಯಲ್ಲಿ 
ಸೂಚನೆ ಮಾಡಿದ್ದಾರೆ. ಎಲ್ಲಿ ಟ್ಯಾಕ್ಸ್‌ ಹೆಚ್ಚಿಗೆ ಬರುತ್ತದೆಯೋ ಅಂಥಲ್ಲಿ ಹೊಸ ಟ್ಯಾಕ್ಸ್‌ 
ಹಾಕಿ ಹಣ ಪಡೆಯಬೇಕು. ಅಗ್ರಿಕಲ್ಲರಲ್‌ ಇನ್‌ ಕಂಟ್ಯಾಕ್ಸ್‌ನಿಂದ ಹೆಚ್ಚು ಹಣ 
ದೊರೆಯುವುದಿಲ್ಲ. 

ನಮ್ಮರಾಜ್ಯದಲ್ಲಿ ಒಕ್ಕಲುತನವು ಪ್ರಧಾನವಾದುದು. ಅದಕ್ಕೆ ಹೆಚ್ಚು ಪ್ರೊತ್ಸಾಹ 
ಕೊಡುವುದು ಅಗತ್ಯ. ಆದ್ದರಿಂದ ರೈತನಿಗೆ ಹೆಚ್ಚು ಸಹಾಯ ಒದಗಿಸಬೇಕಾಗಿದೆ. ಆಹಾರ 
ಧಾನ್ಯ ಉತ್ಪತ್ತಿ ಹೆಚ್ಚಾಗಬೇಕಾಗಿದೆ. ಆದಕಾರಣ ಅಗ್ರಕಲ್ಕರಲ್‌ ಟ್ಯಾಕ್ಸ್‌ ಜಾಸ್ತಿ ಮಾಡುವುದು 
ಸೆರಿಯಲ್ಲ, ಕೇಂದ್ರ ಸರ್ಕಾರದವರು ಕೊಟ್ಟಿರುವ ಸಾಲವನ್ನು, ರೈಟ್‌ ಆಫ್‌ ಮಾಡುವುದು 
ಅಗತ್ಯವಾಗಿದೆ. ಸೇಲ್ಸ್‌ ಟ್ಯಾಕ್ಸ್‌ ನಿಂದ ಹೆಚ್ಚು ಹಣ ದೊರೆಯುವುದಕ್ಕೆ ಅವಕಾಶವಿದೆ. 

ಇವೊತ್ತಿನ ದಿವಸ ನಾವು ಒಂದು ಬಾಬಿಗೆ ಕಡಿಮೆ ಸೇಲ್ಸ್‌ ಟ್ಯಾಕ್ಸ್‌ ಹಾಕಿದ್ದರೆ, 
ಮತ್ತೊಂದು ರಾಜ್ಯದವರು ಅದೇ ಬಾಬಿಗೆ ಹೆಚ್ಚು ಹಾಕಿರುತ್ತಾರೆ. ಆದುದರಿಂದ ಇತರ 
ರಾಜ್ಯಗಳಲ್ಲಿಯಾಪುಯಾವದಕ್ಕೆ ಹೆಚ್ಚು ತೆ೦ಿಗೆ ಹಾಕಿದ್ದಾರೆಂದು ನೋಡಿ ಹೆಚ್ಚು ಹಾಕಬೇಕಾಗಿದೆ. 
ಇದರಿಂದ ರಾಜ್ಯಕ್ಕೆ ಎಂಟು ಹತ್ತು ಕೋಟಿ ರೂಪಾಯಿ ಬರುತ್ತವೆಂದು ಸೂಚನೆ ಮಾಡಿದ್ದಾರೆ. 
ಇದನ್ನು ವಿಚಾರಮಾಡುವುದು ಯೋಗ್ಯವೆಂದು ಹೇಳುತ್ತೇನೆ. 


ಮೆಡಿಕಲ್‌ ಸ್ಕೂಲುಗಳ ಬಗ್ಗೆ ಅಲ್ಲಲ್ಲಿ ನಾನಾ ತರಹದ ವಿಚಾರಗಳು ಬಂದಿವೆ. 
ಈಗ ರಾಜ್ಯದಲ್ಲಿ ಹಿಂದಿನ ಸರ್ಕಾರದವರು ಎರಡು ಮೆಡಿಕಲ್‌ ಶಾಲೆಗಳನ್ನು ತೆರೆದಿದ್ದಾರೆ. 


118 ಪಿ.ಎಂ. ನಾಡಗೌಡ 


ಇದು ವಿವಾದಾಸ್ಪದವಾದ ವಿಚಾರವಾಗಿದೆ. ಕೇಂದ್ರ ಸರ್ಕಾರದ ತಜ್ಞರ ಸಮಿತಿಯವರು 
ಮೆಡಿಕಲ್‌ ಸ್ಕೂಲುಗಳನ್ನು ಗ೦೦9ಗise ಮಾಡಿಲ್ಲ ಮತ್ತು ಮಾಡುವುದೂ ಇಲ್ಲವೆಂದು 
ಹೇಳಿದ್ದಾರೆ. ಈಗ ಬಿಜಾಪುರ ಮತ್ತು ಶಿವಮೊಗ್ಗದಲ್ಲಿರುವ ಎರಡು ಮೆಡಿಕಲ್‌ ಸ್ಕೂಲುಗಳನ್ನು 
ಮೆಡಿಕಲ್‌ ಕಾಲೇಜು ಆಗಿ ಪರಿವರ್ತನೆ ಮಾಡಿದರೆ ಯೋಗ್ಯವಾಗಬಹುದು. 


ಮೆಡಿಕಲ್‌ ಸ್ಕೂಲುಗಳನ್ನು ಮುಂದೆ ಬಿಟ್ಟರೆ ಮತ್ತೆ ಜಂಜಾಟದ ಸಂಸಾರದಲ್ಲಿ 
ಬೀಳುತ್ತೇವೆ. ಮೆಡಿಕಲ್‌ ಸ್ಕೂಲುಗಳಲ್ಲಿ [ಗೇ ಆದವರಿಗೆ ೦ಗರೇಗತeರೆ course 
ಕೊಡಿಸಿ ಎಂ.ಬಿ.ಬಿ.ಎಸ್‌ ಮಾಡಿಸುವುದಕ್ಕಿಂತ ಮೆಡಿಕಲ್‌ ಸ್ಕೂಲುಗಳನ್ನು ತೆಗೆದು ಹಾಕುವದು 
ಒಳ್ಳೆಯದು. ಈಗ ಮೆಡಿಕಲ್‌ ಶಾಲೆಗಳನ್ನು ತೆರೆದು ಐದಾರು ತಿಂಗಳು ಮಾತ್ರ ಆಗಿದೆ. 
ಆದುದರಿಂದ ಆವುಗಳನ್ನು ತಡವಾಗಿ ತೆಗೆದುಹಾಕುವುದಕ್ಕಿಂತ ಕೂಡಲೇ ತೆಗೆದುಹಾಕುವುದು 
ಒಳ್ಳೆಯದು. ಸರ್ಕಾರದವರು ಶೀಘ್ರವಾಗಿ ಇದನ್ನು ವಿಚಾರ ಮಾಡಬೇಕಾಗುತ್ತದೆ. ತಡವಾದರೆ 
ಎಸಂಗತವಾದ ಪರಿಸ್ತಿಪಿಗೆ ಹೋಗಬುಹುದು. 


ನನ್ನ ನಮ್ರವಾದ ಸೂಚನೆ ಏನೆಂದರೆ ಈಗ ಇರುವ ಎರಡು ಮೆಡಿಕಲ್‌ 
ಸ್ಕೂಲುಗಳನ್ನು ಮೆಡಿಕಲ್‌ ಕಾಲೇಜು ಮಾಡಿದರೆ ಒಳ್ಳೆಯದಾಗುತ್ತದೆಂದು ನನ್ನ ಭಾವನೆ 
ಇದೆ. ಸರ್ಕಾರದವರು ಇದನ್ನು ವಿಚಾರ ಮಾಡಬೇಕೆಂದು ಕೇಳಿಕೊಂಡು, ಅಧ್ಯಕ್ಷರು ನನಗೆ 
ಈ ಅವಕಾಶವನ್ನು ಕೊಟ್ಟಿದ್ದಕ್ಕೆ ವಂದನೆಯನ್ನರ್ಪಿಸಿ ಕುಳಿತುಕೊಳ್ಳಲು ತಮ್ಮ ಅಪ್ಪಣೆಯನ್ನು 
ತೆಗೆದುಕೊಳ್ಳುತ್ತೇನೆ. K 


ಆಯವ್ಯಯ ಅನುದಾನ ಕುರಿತು 1965-66 
ಶ್ರೀ ಪಿ.ಎಂ. ನಾಡಗೌಡ (ಸ್ಥಾನೀಯ ಪ್ರಾಧಿಕಾರಿ ಕ್ಷೇತು.- 


ಮೈಸೂರು ರಾಜ್ಯದ 1965 66ನೇ ವರ್ಷದ ಆದಾಯ ಪಟ್ಟಿಯನ್ನು ವಿಮರ್ಶೆ 
ಮಾಡುವಾಗ ಮೈಸೂರು ರಾಜ್ಯದವರು ಈ ವರ್ಷದಲ್ಲಿ ಮಾಡಿದಂತಹ ಕಾರ್ಯವನ್ನು 
ಬಹಳ ಚೆನ್ನಾಗಿ ಮಾಡಿದ್ದಾರೆ ಎಂದು ಹೇಳಲಿಕ್ಕೆ ಯಾವುದೇ ಅಡ್ಡಿ ಇಲ್ಲ. ಅಂತಹ ಒಂದು 
ಕಠಿಣವಾದ ಪರಿಸ್ಥಿತಿ ಬಂದಿದ್ದರೂ ಕೂಡಆ ಪರಿಸ್ಥಿಶಿಯಲ್ಲಿ ಸರ್ಕಾರದವರು ಎಲ್ಲಾ ಕ್ಷೇತ್ರದಲ್ಲಿ 
ಅದರಲ್ಲೂ 3-4 ಕ್ಷೇತ್ರದಲ್ಲಿ ಬಹಳ ಜನರಿಗೆ ವಿಶ್ಥಾಸಪೂರ್ವಕವಾಗಿ ಕೆಲಸವನ್ನು ಮಾಡಿದ್ದಾರೆ. 
ಅಂತಹ ಒಂದು ಆರ್ಥಿಕ ಮುಗ್ಗಟ್ಟಿನ ಕಾಲದಲ್ಲಿ ಕಾಳುಕಡಿಗಳ ಕಟಾವಿನ ಕಾಲದಲ್ಲಿ ವಿವಿಧ 
ಸಾಧನಗಳನ್ನು ಉಪಯೋಗಿಸಿಕೊಂಡು ಜನತೆಗೆ ತೃಪ್ತಿಕರವಾಗುವ ರೀತಿಯಲ್ಲಿ ಕೆಲಸ 
ಮಾಡಿದ್ದಾರೆ. ಅದಕ್ಕಾಗಿ ಮಾನ್ಯ ನಿಜಲಿಂಗಪ್ರನವರಿಗೆ ಜನರ ಪರವಾಗಿ ಅಭಿನಂದನೆಗಳನ್ನು 
ಅರ್ಪಿಸಿದರೆ ತಪ್ಪಾಗಲಾರದು pS ನನಗೆ ಅನಿಸುತ್ತದೆ. 


ಪ್ರತಿಭಾವಂತ ಸೆಂಸದೀಯ ಪಟು 119 


ಸರಕಾರ ಯಾವ ರೀತಿಯಿಂದ ಕೆಲಸ ಮಾಡಿ ಪರಿಸ್ಥಿತಿಯನ್ನು ಸುಧಾರಿಸುವುದಕ್ಕೆ 
ಪ್ರಯತ್ನ ಮಾಡಿದೆ ಎಂದು ನೋಡಿದರೆ ಅದು ನಿಜವಾಗಿಯೂ ಶ್ಲಾಘನೀಯವಾಗಿದೆ. 
ಮುಖ್ಯವಾಗಿ ಒಂದು ಸೂಚನೆ ಮಾಡಬೇಕೆಂದಿದ್ದೇನೆ. ಕಾಳನ್ನು ಹಂಚುವುದು, ತರುವುದು 
ಮುಂತಾದ ಕೆಲಸವನ್ನು ಶೀಘ್ರವಾಗಿ ಮಾಡಬೇಕು. ಎಷ್ಟೋ ಸೊಸೈಟಿಗಳು ದಾಸ್ತಾನು 
ಮಾಡುವಲ್ಲಿ, ಕೆಲವು ಕಡೆ ಅಡಚಣೆಗಳಿವೆ. ಅದನ್ನು ಗಮನಿಸಿ ಯೋಗ್ಯ ಸಂಸ್ಥೆಗಳಿಗೆ 
ಮಾನ್ಯತೆ ಕೊಟ್ಟು ಹಂಚಿಕೆ ಸಮರ್ಪಕವಾಗಿ ಆಗುವಂತೆ ಕ್ರಮ ತೆಗೆದುಕೊಳ್ಳಬೇಕು. 
ದುರುಪಯೋಗವಾಗುವುದಕ್ಕೆ ಅವಕಾಶ ಕೊಡಬಾರದು. ಕಾಳು ತರುವಾಗ ದಾರಿಯಲ್ಲೇ 
ಮಾರಿಬಿಟ್ಟರು ಎಂದು ಮುಂತಾಗಿ ಎಷ್ಟೋ ದೂರುಗಳಿವೆ. ಸರಕಾರ ಇವನ್ನು ಗಮನಿಸಿ 
ಲೋಪದೋಷಗಳಿಗೆ ಅವಕಾಶವಿಲ್ಲದಂತೆ ಮಾಡಬೇಕು. ಸ್ವಲ್ಪ ತಡವಾದರೂ ಸಮರ್ಪಕವಾದ 
ವ್ಯವಸ್ಥೆ ಮಾಡಬೇಕು. ಎಲ್ಲಿಲ್ಲಿ ಅಭಾವವಿದೆ ನೋಡಿ ಅದನ್ನು ತಪ್ಪಿಸಲು ಸರಕಾರ 40 
ಕೋಟಿ ರೂಪಾಯಿಗಳ ಯೋಜನೆ ಮಾಡಿದೆ. 

ಬರಗಾಲ ಪೀಡಿತ ಪ್ರದೇಶಗಳನ್ನು ಯಾವ ರೀತಿ ರಕ್ಷಿಸಬೇಕು ಎಂದು ಸರಕಾರ 
ಯೋಚಿಸಿ ಈಗಾಗಲೇ ಸಣ್ಣನೀರಾವರಿ ಯೋಜನೆ, ಸಾಯಿಲ್‌ ಕನ್‌ಸರ್ವೇಷನ್‌ ಮುಂತಾದ್ದೆ 
ಈಗಾಗಲೇ 2೦ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದೆ. ಈ ಯೋಜನೆ 
ಪೂರ್ಣವಾಗಬೇಕು. ಎಷ್ಟೋ ಪ್ರದೇಶಗಳಲ್ಲಿ ಸಣ್ಣ ನೀರಾವರಿ ಕೆಲಸವಾಗಿದೆ. ಇನ್ನೂ 
ಕೆಲವು ಕಡೆ ಆಗಿಲ್ಲ. ಹೊಸ ಯೋಜನೆ ತೆಗೆದುಕೊಳ್ಳಬಾರದೆಂದು ಸರಕಾರ ಠರಾವು 
ಮಾಡಿರುವ ಹಾಗೆ ತಿಳಿದುಬಂದಿದೆ. ಹಾಗೆ ಮಾಡದೆ ಎಲ್ಲಿ ಎಲ್ಲಿ ಸಣ್ಣ ನೀರಾವರಿ ಕೆಲಸವಾಗಿಲ್ಲ 
ಅಲ್ಲಿಗೆ ಪ್ರಾಶಸ್ಯಕೊಡಬೇಕು, ಮೂರನೆ ಯೋಜನೆಯಲ್ಲಿ 40 ಕೋಟಿ ರೂಪಾಯಿ ಯೋಜನೆ 
ಕೆಲಸವಾಗಬೇಕು. ಯಾವ ಜಿಲ್ಲೆಗೆ ಹೆಚ್ಚು ಪ್ರಾಶಸ್ಯ ಕೊಟ್ಟಿದೆಯೋ ಅದನ್ನು ಬಿಟ್ಟು ಯಾವ 
ಜಿಲ್ಲೆಯಲ್ಲಿ ಸಣ್ಣ ನೀರಾವರಿ ಕೆಲಸವಾಗಿಲ್ಲ ಅಲ್ಲಿಗೆ ಮಂಜೂರಾತಿ ನೀಡಬೇಕೆಂದು 
ಸೂಚಿಸುತ್ತೇನೆ. 

ಒಂದೊಂದು ಜಿಲ್ಲೆಯಲ್ಲಿ ಹೆಚ್ಚು ರೊಕ್ಕ ಕೊಟ್ಟು ಕೆಲಸ ಹೆಚ್ಚು ಮಾಡಿದ್ದಾರೆ. 
ಆದನ್ನು ಪಾರ್ಣಮಾಡಲು ಹೆಚ್ಚು ಹಣಬೇಕು, ಇದಕ್ಕೆ ಸಾಕಷ್ಟು ಒದಗಿಸಬೇಕು. ನಾಲ್ಕು 
ಕೋಟಿ ಯೋಜನೆಯಲ್ಲಿ ಬರಗಾಲ ಪೀಡಿತ ಪ್ರದೇಶಗಳಿಗೆ ಹೆಚ್ಚು ಪ್ರಾಶಸ್ಯ ಕೊಡಬೇಕು. 
ಇಂಥ ಯೋಚನೆ ಸರಕಾರ ಮಾಡಿರುವುದಕ್ಕಾಗಿ ಅಭಿನಂದಿಸುತ್ತೇನೆ. ಬರಗಾಲ ಪ್ರದೇಶಗಳಿಗಾಗಿ 
ಒಂದು ಬೋರ್ಡ ರಚಿಸಬೇಕು ಅಥವಾ ಬೇರೆ ಏರ್ಪಾಡು ಮಾಡಬೇಕು. ಏರಿಯಲ್‌ 
ಸರ್ವೇ ಮಾಡಿ ಮಲೆನಾಡು ಪ್ರದೇಶದಲ್ಲಿರುವ ನ್ಯಾಚುರಲ್‌ ರಿಸೋರ್ಸಸ್‌ ಪೂರ್ಣ 
ಉಪಯೋಗ ಮಾನವ ಕೋಟಿಗೆ ದೊರಕಿಸಬೇಕೆಂದು ನಿಜಲಿಂಗಪುನವರು ಬಹಳ ಆಸಕ್ತಿ 
ವಹಿಸಿದ್ದಾರೆ. 

ಅದರ ಉಪಯೋಗ ಬರಗಾಲ ಪೀಡಿತ ಬಿಜಾಪೂರ ಮತ್ತು ಚಿತ್ರದುರ್ಗ 
ಜಿಲ್ಲೆಗಳಿಗೂ ಆಗಬೇಕು. ಇದಕ್ಕೆ ಸರಿಯಾದ ಯೋಜನೆ ಮಾಡಿ ಬರಗಾಲ ಬಾರದಂತೆ 


120 FP ಪಿ.ಎಂ. ನಾಡಗೌಡ 


ಸೂಕ್ತ ಕ್ರಮ ಕೈಕೊಳ್ಳುವುದು ಅಗತ್ಯ. ಯೋಜನೆ ಮಾಡುವ ಕೆಲಸ ಅಧಿಕಾರಿಗಳಿಗೆ ವಹಿಸಿದರೆ 
ಸಾಲದು. ತಜ್ನಧು, ಸೈಂಟಿಸ್ಟ್‌ ಗಳು ಮುಂತಾದವರನ್ನೊಳಗೊಂಡ ಒಂದು ಮಂಡಲಿ 
ಮಾಡಿ ಯೋಜನೆ ಚೆನ್ನಾಗಿ ಅಗುವಂತೆ ಮಾಡಬೇಕು. ಹಾಗೆ ಮಾಡಿ ಅಮಲು ಬಜಾವಣೆ 
ಮಾಡಿದರೆ ಒಳ್ಳೆಯದು. ಪ್ರತಿವರ್ಷವೂ ಇದನ್ನು ಹೇಳುತ್ತಿದ್ದೇವೆ. ಸರಕಾರವೂ ಯೋಜನೆ 
ಮಾಡಿದೆ. ಎಲ್ಲಾಕಡೆ ಸರ್ವೇ ಮಾಡಿ ಯಾವ ರೀತಿ ಮಾಡಿದರೆ ಬರಗಾಲ ನಿರ್ಮೂಲ 
ಮಾಡಬಹುದು ಎಂದು ಯೋಚಸಿ ಒಂದು ನಿರ್ದಾರಕ್ಕೆ ಬರಬೇಕು ಎಂದು ಸೂಚನೆ 


ಮಾಡುತ್ತೇನೆ. 


ಇನ್ನೊಂದು ವಿಚಾರ ಇನ್‌ವೆಸ್ಟಿಗೇಷನ್‌ ಇಲಾಖೆಗೆ ಸಂಬಂಧ ಪಟ್ಟಿದೆ. ಆ 
ಇಲಾಖೆಯವರು ತಮ್ಮಹೆಡ್‌ ಕ್ಲಾರ್ಟರಿರುವ ಕಡೆ ಇನ್‌ವೆಸ್ಟಿಗೇಷನ್‌ ಮಾಡುವರೇ ವಿನಾ 
ದೂರವಿರುವ ಕಡೆಗಳಿಗೆ ಹೋಗುವುದಿಲ್ಲ. ಬಿಜಾಪುರ ಜಿಲ್ಲೆ ಕೊನೆಯ ಪ್ರದೇಶ, ಅಲ್ಲಿ 
ಪರಿಶೀಲನೆ ಮಾಡುವುದಿಲ್ಲ. ಸರಕಾರ ನೀರಾವರಿ ಕೆಲಸ ತೆಗೆದುಕೊಳ್ಳಬೇಕೆಂದರೆ 
ಇನ್‌ವೆಸ್ಟಿಗೇಷನ್‌ ಆಗದೆ ಕೆಲಸ ತೆಗೆದುಕೊಳ್ಳುವದಕ್ಕೆ ಬರುವದಿಲ್ಲ, ಪರಿಶೀಲನಾ ಇಲಾಖಿ 
ಹಿಂದುಳಿದ ಪ್ರದೇಶ ಅಥವಾ ದೂರವಿರುವ ಪ್ರದೇಶಗಳಿಗೆ ಹೋಗಿ ಪರಿಶೀಲಿಸಬೇಕಾಗಿದೆ. 
ಆದರೆ ಅದು ಹಾಗೆ ಮಾಡುತಿಲ್ಲ. ಆದುದರಿಂದ ನ್ಯೂನತೆ ಇರುವುದನ್ನು ಗಮನಿಸಿ ಅದನ್ನು 
ಯಾವ ರೀತಿ ಕಡಿಮೆ ಮಾಡಬಹುದೆಂದು ಯೋಚಿಸಿ ಪ್ರತಿ ಜಿಲ್ಲೆಗೂ ಅಂಥ ಒಂದು 
ಇಲಾಖೆ ಮಾಡಬಹುದು. ಅಥವಾ ಡಿವಿಜನ್ನಿಗೆ ಒಂದು ಇಲಾಖೆ ಮಾಡಿ ಅಥವಾ ಬೇರೆ 
ಏನಾದರೂ ಏರ್ಪಾಡು ಮಾಡಿ ಬರಗಾಲವನ್ನು ನಿರ್ಮೂಲ ಮಾಡಬೇಕು. 


ಮುಖ್ಯವಾಗಿ ದೊಡ್ಡ ನೀರಾವರಿ ಬಗ್ಗೆ ಹೇಳಬೇಕಾದರೆ, ಸರಕಾರ ಸರಿಯಾಗಿ 
ವಿಚಾರ ಮಾಡಿದೆ. ನಿಜಲಿಂಗಪ್ಪನವರು ದೂರದರ್ಶಿತ್ವದಿಂದ ಕೇಂದ್ರ ಸರಕಾರದ ಮುಂದೆ 
ಹೋಗಿ ಬೇಗ ಮಂಜೂರಾತಿಯನ್ನು ಪಡೆಯುತಿದಾರೆ. ಎಷ್ಟೋ ಯೋಜನೆಗಳು ಹಿಂದೆಯೇ 
ಆಗಬೇಕಾದಂಥಾದ್ದು 10-12 ವರ್ಷವಾದರೂ ಆಗಿಲ್ಲ. ಶರಾವತಿ ಯೋಜನೆಯ ಕಾರ್ಯ 
ಮುಗಿದು ನಮಗೆ ವಿದ್ಯುಚ್ಛಕ್ತಿ ಬಂದಿದೆ. ಅಪ್ಪರ್‌ ಕೃಷ್ಣ ಯೋಜನೆಗೆ ಬೇಕಾದ 120 ಕೋಟಿ . 
ರೂಪಾಯಿಗಳು ಸಿಕ್ಕುವುದು ಕಷ್ಟವಾಗಿತ್ತು. ನಮ್ಮ ಮುಖ್ಯಮಂತ್ರಿಗಳು ಯೋಜನೆಯನ್ನು 
ಕೇಂದ್ರ ಸರ್ಕಾರದ ಮುಂದೆ ತೆಗೆದುಕೊಂಡು ಹೋಗಿ ಆ ಭಾಗ ಬಹಳ ಹಿಂದುಳಿದ 
ಪ್ರದೇಶ, ಬರಗಾಲ ಪೀಡಿತವಾದ ಪ್ರದೇಶ, ಅಲ್ಲಿ ನೀರಾವರಿ ಅಭಿವೃದ್ಧಿಯಾಗಬೇಕು 
ಎಂದು ಹೇಳಿ ಅದಕ್ಕೆ ಕ್ಲಿಯರೆನ್ಸ್‌ ಪಡೆದಿದ್ದಾರೆ. ಬರಗಾಲ ಪೀಡಿತ ಪ್ರದೇಶವಾದ ಇಲ್ಲಿಯ 
ಜನರು ಅವರಿಗೆ ಯಾವಾಗಲೂ ಖುಣಿಯಾಗಿದ್ದಾರೆ. 


ಒಂದು ದೊಡ್ಡ ನೀರಾವರಿ ಪ್ರದೇಶ ಕಾರ್ಯಗತವಾಗುವಾಗ ಎಷ್ಟೋ ಪ್ರದೇಶಗಳು 
ಮುಳುಗುತ್ತದೆ. 1,20,000 ಎಕರೆ ಫಲವತ್ತಾದ ಭೂಮಿ ಕೃಷ್ಣ ನದಿಯ ಪಾತ್ರದಲ್ಲಿ 
ಮುಳುಗುತ್ತದೆ. ಆದರೂ ಸಹ ಬರಗಾಲ ಪೀಡಿತವಾದ ಬಿಜಾಪುರ ಜಿಲ್ಲೆಯಲ್ಲಿ ಹೆಚ್ಚು 


ಪ್ರತಿಭಾವಂತ ಸಂಸದೀಯ ಪಟು 121 


ಪ್ರದೇಶ ನೀರಾವರಿಯಾಗಿ ಆಹಾರಾಭಾವವನ್ನು ನೀಗಲು ಅನುಕೂಲವಾಗುತ್ತದೆ ಎಂದು 
ಕೃಷ್ಣಾ ಮೇಲ್ದಂಡೆ ಯೋಜನೆಯನ್ನು ತೆಗೆದುಕೊಳ್ಳಲಾಗಿದೆ. 


ಶ್ರೀ ಎಂ. ಗೋವರ್ಧನ ರಾವ್‌.- ತುಂಗಭದ್ರ ಜಲಾಶಯದಿಂದ 8,66,000 
ಎಕರೆ ನೀರಾವರಿ ಯಾಗುತ್ತದೆಂದು ಹೇಳುತ್ತಿದ್ದು ಈಗ ಮೂರು ಲಕ್ಷ ಎಕರೆ ಸಾಗುವಳಿ 
ಆಗುತ್ತ ಇಲ್ಲ. ಹೀಗಾಗಬಾರದು. ಅದಕ್ಕೆ ಅಲ್ಲಿಯ ಜನರಿಗೆ ಈಗಿನಿಂದಲೇ ಬೇಕಾದ 
ತರಬೇತು ಕೊಡಬೇಕಾದ್ದು ಯೋಗ್ಯ ಎಂದು ಹೇಳುತ್ತೇನೆ. 


ಶ್ರೀ ಪಿ.ಎಂ. ನಾಡಗೌಡ.- ಅಲ್ಲಿಆ ರೀತಿ ಆಗಲಿಕ್ಕಿಲ್ಲ ಎಂದು ಹೇಳುತ್ತೇನೆ. 
ಮುಳುಗಡೆಯಾಗುವ ಪ್ರದೇಶದ ಜನರಿಗೆ ಪುನರ್ನಿವೇಶನ ಮಾಡುವ ಕೆಲಸವನ್ನು ಬೇಗ 
ತೆಗೆದುಕೊಳ್ಳಬೇಕು. ಹಿಂದೆ ಶರಾವತಿಯೊಳಗೆ ಎಷ್ಟು ಕಷ್ಟವಾಯಿತೋ ಹಾಗೆ ಆಗದಂತೆ 
ಈಗಿನಿಂದಲೇ ಸರ್ಕಾರದವರು ವ್ಯವಸ್ಥೆ ಮಾಡಬೇಕು. 


ಇದಕ್ಕೆ uoದು Rehabilitation committee ಮಾಡುವುದು ಯೋಗ್ಯ 
ಕಾಣಿಸುತ್ತದೆ. ಇಂಥ ಕಮಿಟಿಗಳನ್ನು ಬೇರೆ ಬೇರೆ ಸಂಸ್ಥಾನಗಳಲ್ಲಿ ಮಾಡಿದ್ದಾರೆ. ಆದುದರಿಂದ 
ಈ ರಮಿಟಿಗಳನ್ನು ಮಾಡಿ ಸೂರ್ತ ರಾರ್ಯಕ್ರಮ ತೆಗೆದುಕೊಳ್ಳಬೇಕೆಂದು ಸರ್ಕಾರದ ಮುಂದೆ 
ಸೂಚನೆಯನ್ನು ಇಡುತ್ತಿದ್ದೇನೆ. 

ಮುಳುಗಡೆಯಾಗುವ ಭಾಗದಲ್ಲಿ ಹೊಲಗಳನ್ನು. ರೈತರು ಕಳೆದುಕೊಳ್ಳುತಾರೆ. 
ಅವರಿಗೆ ಯಾವ ಕ್ಷೇತ್ರದಲ್ಲಿ ನೀರಾವರಿಯಾಗುತ್ತದೆಯೋ ಅಲ್ಲಿ ಒಂದೆರಡು ಎಕರೆ ಭೂಮಿಯನ್ನು 
ಕೊಡುವ ವ್ಯವಸ್ಥೆ ಮಾಡಬೇಕು. ವ್ಯಕ್ತಿಗತವಾದ ಭೂಮಿ. ಇದ್ದರೆ ಆದನ್ನು ತೆಗೆದುಕೊಂಡು 
ಹೊಲಗಳನ್ನು ಕಳೆದುಕೊಂಡವರಿಗೆ ಕೊಡುವುದಕ್ಕೆ ಸಾದ್ದ ಯವಾಗಣೆ ಇದ್ದರೂ ಆರಣ್ಯ ಮತ್ತು 
ಇತರ ಸರ್ಕಾರಕ್ಕೆ ಸೇರಿದ ಭೂಮಿಯನ್ನು ಕೊಡುವ ಪ್ರಯತ್ನ ಮಾಡಬೇಕು. ಇದು ಬಹಳ 
ದೊಡ್ಡಪ್ರಶ್ನೆ ಇದೆ. ಈ ಪ್ರಶ್ನೆಯನ್ನು ಬಿಡಲಿಕ್ಕೆ ಸರ್ಕಾರ ಕಾರ್ಯಕ್ರಮ ತೆಗೆದುಕೊಳ್ಳಬೇಕೆಂದು 
ಸೂಚನೆ ಮಾಡುತ್ತಿದ್ದೇನೆ. 

ಕೃಷ್ಣ ಮೇಲ್ದಂಡೆ ಯೋಜನೆಯಿಂದ ಬಿಜಾಪುರ ಜಿಲ್ಲೆಯಲ್ಲಿ ಎರಡುವರೆ ಲಕ್ಷ 
ಎಕರೆ ನೀರಾವರಿಯಾಗುತ್ತದೆ. ಇದರಿಂದ ಮುಳುಗಡೆಯಾಗುವುದು ಒಂದು ಲಕ್ಷ ಎಕರೆ 
ಮತ್ತು ನೂರು ಗ್ರಾಮಗಳು. ರಾಷ್ಟ್ರಕ್ಕಾಗಿ ಆಗುವ ಕಾರ್ಯಕ್ಕೆ ನಾವು ನಮ್ಮ ಸಹಕಾರವನ್ನು 
ಕೊಡಲು ಸದಾ ಸಿದ್ಧರಾಗಿದ್ದೇವೆ. ಆದರೆ ಅಣೆಕಟ್ಟಿನ ಎತ್ತರವನ್ನು ಹೆಚ್ಚಿಸುವುದರಿಂದ 
ಬಾಗಲಕೋಟೆ ಮುಳುಗಡೆಯಾದೀತು ಎನ್ನುವ ಮುಂದಾಲೋಚನೆ ಇರಬೇಕು. 
ಬಾಗಲಕೋಟೆ 'ಮುಳುಗಡೆಯಾದರೆ ನಾನು ಯೋಚನೆ ಮಾಡುವುದಿಲ್ಲ, ಆದರೆ ಅಲ್ಲಿರುವ 
ಸಿಮೆಂಟ್‌ ಕಾರ್ಲಾನೆಗೆ ಬೇಕಾದ ಕಚ್ಚಾಮಾಲು ಸಿಕ್ಕುವ ಸ್ಥಳವಂತೂ ಮುಳುಗಡೆಯಾಗದಂತೆ 
ಎಚ್ಚರ ವಹಿಸಬೇಕು. ಅಲ್ಲಿರುವ ಕಾರ್ಬಾನೆಯಿಂದ ಬಿದು ಸಾವಿರ ಮೂಟೆ ಸಿಮೆಂಟ್‌ 


122 ಪಿ.ಎಂ. ನಾಡಗೌಡ 


ದಿನವೂ ಬೇರೆ ಕಡೆಗೆ ಹೋಗುತ್ತದೆ. ನೂರಾರುವರ್ಷ ಆ ಕಾರ್ಲಾನೆಗೆ ಬೇಕಾದಷ್ಟು 
ಕಚ್ಚಾಮಾಲು ಆ ಭಾಗದಲ್ಲಿ ಸಿಕ್ಕುತ್ತದೆ. ಆದುದರಿಂದ ಕೃಷ್ಣ ನದಿಗೆ ಹಾಕುವ ದಂಡೆಯ 
ಎತ್ತರವನ್ನು 1.700 ಅಡಿಗಳಿಗಿಂತ ಹೆಚ್ಚು ಮಾಡಬಾರದು ಎಂದು ಹೇಳುತ್ತೇನೆ. ಅಭಿವೃದ್ಧಿ 
ಕಾರ್ಯಗಳ ದೃಷ್ಟಿಯಿಂದ ಸಾಂಸ್ಕೃತಿಕ ದೃಷ್ಟಿಯಿಂದ, ಸಾಹಿತ್ಯಿಕ ದೃಷ್ಟಿಯಿಂದ, ಹೀಗೆ ಎಲ್ಲ 
ದೃಷ್ಟಿಯಿಂದಲೂ ಪ್ರಗತಿಪರವಾದದ್ದು ಬಾಗಲಕೋಟೆ. ಅದರಿಂದಾಗಿ ಬಾಗಲಕೋಟೆ 
ಮುಳುಗುವಂತೆ ದಂಡೆಯ ಎತ್ತರವನ್ನು ಹೆಚ್ಚಿಸಬಾರದು ಎಂದು ನಮ್ರವಾದ ಸೂಚನೆಯನ್ನು 
ಸರ್ಕಾರದ ಮುಂದೆ ಮಾಡುತ್ತಿದ್ದೇನೆ. 


ಇನ್ನು ಮಹತ್ವವಾದ ಶಿಕ್ಷಣದ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳುತ್ತೇನೆ. 
ಪ್ರಾಥಮಿಕ ಶಿಕ್ಷಣ, ಮಾಧ್ಯಮಿಕ ಶಿಕ್ಷಣ ಮತ್ತು ಉಚಿತ ಶಿಕ್ಷಣದ ಬಗ್ಗೆ ನಮ್ಮಸರ್ಕಾರ 
ಬಹಳ ಚನ್ನಾಗಿ ಕೆಲಸ ಮಾಡಿದೆ. ಇದಕ್ಕೆ ಯಾರು ಸರ್ಟಿಫಿಕೇಟ್‌ ಕೊಡುವುದು ಬೇಕಾಗಿಲ್ಲ. 
ಅಂಕಿ ಅಂಶಗಲೇ ಅದನ್ನು ತಿಳಿಸುತ್ತದೆ. ಇದನ್ನು ಹೇಳುವಾಗ ಪ್ರಾಥಮಿಕ ಶಿಕ್ಷಣದ ಎಲ್ಲಾ 
ಗ್ರಾಮಗಳಿಗೂ ಸಿಕ್ಕುತಿದೆ. ಕಡ್ಡಾಯ ಉಚಿತ ಶಿಕ್ಷಣಕ್ಕೆ ಸಂಬಂಧಪಟ್ಟ ಕಾನೂನು ತಂದು 
ಅದನ್ನು ಅಖಂಡ ಮೈಸೂರು ರಾಜ್ಯದಲ್ಲಿ ಅಮಲಿನಲ್ಲಿ ತಂದಿದ್ದಾರೆ. ಇತರ ರಾಜ್ಯಗಳಲ್ಲಿನ 
ಯೋಜನೆಯಲ್ಲಿ ಬಹಳ ಬದಲಾವಣೆ ಇದೆ. ಅದನ್ನು ನಾವು ತಿಳಿದುಕೊಂಡಿದ್ದೇವೆ. ಮೈಸೂರು 
ರಾಜ್ಯದೊಳಗೆ ಅಖಂಡ ರೀತಿಯೊಳಗೆ ಅಮಲ ಬಜಾವಣೆಗೆ ತಂದರೂ ಇತರ ಕಡೆಗಳಲ್ಲಿ 
ಹಂತ ಹಂತವಾಗಿ ಜನ ಸಂಖ್ಯೆಯ ಪ್ರಕಾರ ಅವರು ತಂದಿದ್ದಾರೆ. ಯಾವ ನಿರ್ಬಂಧವನ್ನು 
ಇಡದೆ ಅಖಂಡ ಮೈಸೂರು ರಾಜ್ಯದಲ್ಲಿ ಅಮಲಬಜಾವಣೆಗೆ ತಂದಿರುವುದು ಯೋಗ್ಯವಾದ 
ಮಾತು. ಕಡ್ಡಾಯ ಉಚಿತ ಪ್ರಾಥಮಿಕ ಶಿಕ್ಷಣ ಸಿಕ್ಕಬೇಕು ಎಂದು ಕಾನೂನಿನಲ್ಲಿ ಹೇಳಿರುವುದನ್ನು 
ಮೈಸೂರಿನಲ್ಲಿ ಅಮಲಿನಲ್ಲಿ ತಂದಿದ್ದಾರೆ. ಇದಕ್ಕೆ ರಾಜ್ಯ ಸರ್ಕಾರವನ್ನು ಅಭಿನಂದಿಸಬೇಕಾಗಿದೆ. 


ಗ್ರಾಮೀಣ ಪ್ರದೇಶಗಳಲ್ಲಿ ಕಟ್ಟಡಗಳ ಅವಶ್ಯಕತೆ ಬಹಳವಾಗಿದೆ. ಕಟ್ಟಡಗಳು 
ಆಗುವುದು ಬಹಳ ಕಡಿಮೆಯಾಗಿದೆ. ಬಾಡಿಗೆ ಮನೆಗಳಲ್ಲಿ ಗಿಡದ ಕೆಳಗೆ, ದೇವಸ್ಥಾನಗಳಲ್ಲಿ, 
ಶಾಲೆಗಳನ್ನು ನಡೆಸುತ್ತಿದ್ದಾರೆ. ಸರ್ಕಾರ ಜನತೆಗೆ ಸ್ಟಾತಂತ್ರ, ಸಿಕ್ಕಿದಹಾಗೆ ಮಾಡಬೇಕಾಗಿದ್ದ 
ಅವರಿಗೆ ಅವಶ್ಯವಾಗಿ ಶಾಲಾ ಕಟ್ಟಡಗಳನ್ನು ಮಡಿಕೊಡಬೇಕು, ಎಂದು ನನಗನ್ನಿಸುತ್ತದೆ. 
ಗ್ರಾಮೀಣ ಜನರಿಗೆ ಏನಾದರೂ ಸೌಕರ್ಯಗಳನ್ನು ಒದಗಿಸುತ್ತೇವೆ ಎಂದರೆ ಅವರಿಗೆ 
ಬೇಕಾಗಿರುವುದು ಎರಡು ಕೆಲಸಗಳು ಮಾತ್ರ ಮತ್ತೆ ಏನೂ ಕೊಡಲಿಕ್ಕೆ ಶಕ್ಯವಿಲ್ಲ. ಅವರಿಗೆ 
ಬೇಕೂ ಇಲ್ಲ, ಪ್ರಾಥಮಿಕ ಶಿಕ್ಷಣಕ್ಕೆ ಕಟ್ಟಡಗಳನ್ನು ಕಟ್ಟುವದು ಮೊದಲಸೆಯದು. 
ಎರಡನೆಯದು ಕುಡಿಯಲಿಕ್ಕೆ ರು ಬೇಕು. ಈ ಕೆಲಸಗಳನ್ನು ಪ್ರಾಶಸ್ಥದ ಮೇಲೆ ಕೊಡಬೇಕು. 
ದೊಡ್ಡ ದೊಡ್ಡ ಪಟ್ಟಣಗಳಿಗೆ ಕೋಟ್ಯಾಂತರ ರೂಪಾಯಿಗಳನ್ನು ಖರ್ಚು ಮಾಡಿದರೆ 
ಗ್ರಾಮೀಣಗಳಲ್ಲಿ 5-10 ಸಾವಿರ ಖರ್ಚು ಮಾಡಿದರೆ ಬೇಕಾದಷ್ಟು ಸರ್ಕಾರವನ್ನು 
ಹಾಡಿಹರಸುತಾರೆ. ಅಂಥವರಿಗೆ ಈ ಎರಡು ವಿಚಾರಗಳನ್ನು ಸರ್ಕಾರ ಜಾಗ್ರತೆಯಾಗಿ 
ಮಾಡಿಕೊಡಬೇಕೆಂದು ಸೂಚನೆ ಮಾಡುತ್ತೇನೆ. 


ಪ್ರತಿಭಾವಂತ ಸಂಸದೀಯ ಪಟು 123 


ಶಿಕ್ಷಣದ ವಿಚಾರದಲ್ಲಿ ಸರ್ಕಾರ ಇನ್ನೂ ಒಂದು ಸಮಸ್ಯೆಯನ್ನು ಬಿಡಿಸಬೇಕು. 
ನಮಲ್ಲಿ ಶಿಕ್ಷಕರ ಅವಶ್ಯಕತೆ ಬಹಳ ಇದೆ. ಕಡ್ಡಾಯವಾಗಿ ಶಿಕ್ಷಣವನ್ನು 6 ವರ್ಷಗಳಿಂದ 11 
ವರ್ಷಗಳವರೆಗೂ ಮಕ್ಕಳಿಗೆ ಪುಕ್ಕಟೆಯಾಗಿ ಕೊಡುವ ಹಾಗೆ ಸರ್ಕಾರದವರು ಕಾನೂನು 
ಮಾಡಿದರು. ಈಗ ಅದರಿಂದ ಶಿಕ್ಷಣ ಹುಡುಗರ ಮತ್ತು ಹುಡುಗಿಯರ ಸಂಖ್ಯೆಯೇನೋ 
ಬಹಳವಾಗಿ ಜಾಸ್ತಿಯಾಗಿದೆ. ಆದರೆ ಶಿಕ್ಷಕರ ಸಂಖ್ಯೆ ಮಾತ್ರ ಬಹಳ ಕಡಿಮೆ. ಆದ್ದರಿಂದ 
ಶಿಕ್ಷಕರನ್ನು ಇನ್ನೂ ಹೆಚ್ಚಿಗೆ ಮಾಡಬೇಕೆಂದು ಇಚ್ಛಿಸುತ್ತೇನೆ. ಆ ರೀತಿ ಮಾಡುವಾಗ ಪ್ರಾಥಮಿಕ 
ಶಿಕ್ಷಣದ ಬಗ್ಗೆ ಒಂದು ವಿಚಾರವಿದೆ. ಧಾರವಾಡದಲ್ಲಿ ಬಹಳ ಚೆನ್ನಾಗಿ Research 
Institute of Education ಕೆಲಸ ಮಾಡುತಿದೆ. ಅಲ್ಲಿ ಶಿಕ್ಷಣದ ಪ್ರಗತಿ ಚೆನ್ನಾಗಿ ಆಗಿದೆ. 
ಅದು ಶಿಕ್ಷಕರ ಆಗುಹೋಗುಗಳನ್ನು ಸರಿಮಾಡುವ ಸಂಸ್ಥೆಯಾಗಿದೆ. ಅವರ ಕಾರ್ಯ ದಕ್ಷತೆಯನ್ನು 
ಅಲ್ಲಿನ ಅಂಕಿ ಅಂಶಗಳೇ ವ್ಯಕ್ತ ಪಡಿಸುತ್ತವೆ. 

ಇಂತಹ ಸಂಸ್ಥೆಗೆ ಶಿಕ್ಷಣ ಇಲಾಖೆಯವರು ಹೆಚ್ಚನ ಪ್ರೊತ್ಲಾಹ ಕೊಡಬೇಕು. 
ಜನತೆಯೂ ಸಹ ಇಂತಹ ಸಂಸ್ಥೆಗಳಿಗೆ ಸಹಾಯ ಮಾಡಲು ಮುಂದಾಗಿ ಬರಬೇಕು. ಈಗ 
ಬಿಜಾಪುರ ಜಿಲ್ಲೆ, ಶಿವಮೊಗ್ಗ ಮತ್ತು ಚಿತ್ರದುರ್ಗ ಇನ್ನು ಇತರ ಕಡೆಗಳಲ್ಲಿ ಈ ಸಂಸ್ಥೆಯ 
ಮೂಲಕ ಶಿಕ್ಷಣವನ್ನು ಪಡೆಯುವವರನ್ನು ನೇಮಕ ಮಾಡಿಸಿಕೊಳ್ಳುತ್ತಿದ್ದಾರೆ. ಆ ಸಂಸ್ಥೆಯೂ 
ಸಹ ಸರ್ಕಾರಕ್ಕೂ ನಮಗೂ ಹೆಚ್ಚಿನ ಗೌರವವನ್ನು ತರುವ ಹಾಗೆ ಕೆಲಸ ಮಾಡುತ್ತಿದೆ. 
ಇದಕ್ಕಾಗಿ ಸಂಬಂಧಪಟ್ಟಿ ಮಂತ್ರಿಗಳನ್ನು ವಂದಿಸುತ್ತೇನೆ. 

ಇನ್ನು ಮಾಧ್ಯಮಿಕ ಶಿಕ್ಷಣದ ವಿಚಾರ. ಇದಕ್ಕೆ ಶೇಕಡ 67ರಷ್ಟು ಹಣ ಸಹಾಯ 
ಮಾಡಿದ್ದಾರೆ. ಯಾರ್ಕಾರಿಗೆ 2.400 ರೂಪಾಯಿಗಳವರೆಗೆ ಆದಾಯವಿರುತ್ತದೋ ಅಂತಹವರ 
ಮಕ್ಕಳಿಗೆ ಈ ಶಿಕ್ಷಣವನ್ನು ಉಚಿತವಾಗಿ ಕೊಡಬೇಕೆಂದು ಇವರು ಹೊರಟಿದ್ದಾರೆ. ಈ 
ಪದ್ಧತಿ ಇಡೀ ಹಿಂದೂಸ್ಥಾನದಲ್ಲಿ ಇದೆಯೆಂದು ನನಗನ್ನಿಸುವುದಿಲ್ಲ. ಈ ವಿಷಯದಲ್ಲಿ 
ಮಹಾರಾಷ್ಟ್ರದವರ ವಿಚಾರ 'ಜೇಕಾದಷ್ಟು ಹೇಳಿದ್ದಾರೆ. ಅಲ್ಲಿ ಅವರು ಎಲ್ಲಾ ಸ್ಟೇಜುಗಳಲ್ಲಿಯೂ 
Free education ಕೊಟ್ಟಿದ್ದಾರೆ. ಆದರೆ ಇಲ್ಲಿ 2,400 ರೂಪಾಯಿಗಳವರೆಗೆ ಆದಾಯ 
ಬರುವವರಿಗೆ ಪುಕ್ಕಟೆಯಾಗಿ ಮಾಧ್ಯಮಿಕ ಶಿಕ್ಷಣ ಕೊಟ್ಟಿದ್ದಾರೆ. ಅದರಿಂದಾಗಿ ಶೇಕಡ 
85ರಷ್ಟು ಮಂದಿಗೆ ಕೊಟ್ಟು ಶೇಕಡ 15ರಷ್ಟು ಸಾಹುಕಾರರಿಗೆ ಕೊಟ್ಟಿಲ್ಲ. 

ಆದರೆ ಎಲ್ಲರಿಗೂ ಮಾಧ್ಯಮಿಕ ಶಿಕ್ಷಣವನ್ನೂ 4ನೇ ಪಂಚವಾರ್ಷಿಕ ಯೋಜನೆಯಲ್ಲಿ 
ಪುಕ್ಕಟೆಯಾಗಿ ಕೊಡುವದನ್ನು ಮೊದಲನೆಯ ವರ್ಷವೇ ಷುರು ಮಾಡಬೇಕೆಂದು ನಾನು 
ಸೂಚನೆ ಮಾಡುತ್ತೇನೆ. ಇದನ್ನು ಮಾಡುವುದು ಅತ್ಯಾವಶ್ಯಕ ಮಾಡಲಿ ಎಂಬುದಾಗಿ ನಾನು 
ಕೇಳಿಕೊಳ್ಳುತ್ತೇನೆ. 

ನಾನು ಹೇಳುವುದಿಷ್ಟೆ. 7 ವರ್ಷಗಳು ಪ್ರಾಥಮಿಕ ಶಿಕ್ಷಣ, 3 ವರ್ಷ ಮಾಧ್ಯಮಿಕ 
ಶಿಕ್ಷಣ 4 ವರ್ಷಗಳು ಹೈಯರ್‌ ಸೆಕಂಡರಿ ಶಿಕ್ಷಣ. ನಂತರ 3 ವರ್ಷವೂ ಡಿಗ್ರಿ ಕೋರ್ಸ 


124 ಪಿ.ಎಂ. ನಾಡಗೌಡ 


ಇದ್ದರೆ ಏನೂ ತೊಂದರೆಯಾಗಲಾರದು. ಆದರೆ ಹೈಯರ್‌ ಸೆಕಂಡರಿ ಬಹಳ ವಿವಾದಾಸ್ಪದ 
ಸಂಗತಿಯಾಗಿದೆ. ಈಗ ಕೇಂದ್ರ ಸರ್ಕಾರದವರು ಮತ್ತು ರಾಜ್ಕಸರ್ಕಾರದವರು ಕೂಡಿಕೊಂಡು 
ಇದನ್ನು ಮಾಡುತಿದ್ದಾರೆ. ಇವತ್ತಿನ ದಿವಸ ಪ್ರಾಥಮಿಕ ಶಿಕ್ಷಣ 7 ವರ್ಷಗಳು, 3 ವರ್ಷ 
ಮಾಧ್ಯಮಿಕ ಶಿಕ್ಷಣ, 10ನೇ ವರ್ಷ ಎಸ್‌. ಎಸ್‌. ಎಲ್‌.ಸಿ., 11 ಮತ್ತು 12ನೇ ವರ್ಷದಲ್ಲಿ 
ಜ್ಯೂನಿಯರ್‌ ಕಾಲೇಜು ಮತ್ತು ಇಂಟರ್‌ ಮೀಡಿಯೇಟ್‌ ಕಾಲೇಜು ಮಾಡಿ, 3 ವರ್ಷಗಳು 
ಡಿಗ್ರಿ ಕೋರ್ಸು ಏಕೆ ಮಾಡಬಾರದು? ಸಾಮಾನ್ಯವಾಗಿ ಹೈಸ್ಕೂಲುಗಳಲ್ಲಿ ಚೆನ್ನಾಗಿ ಕಲಿಸುವ 
ಸಾಮರ್ಥ್ಯ ಅಷ್ಟಾಗಿ ಇರುವುದಿಲ್ಲ. ಇದು ಕಾಲೇಜಿನಲ್ಲಿದ್ದರೆ ಒಳ್ಳೆಯದು. 


ಎಲ್ಲೆಲ್ಲಿ ಗ್ರಾಮಗಳಲ್ಲಿ ಜ್ಯೂನಿಯರ್‌ ಕಾಲೇಜುಗಳನ್ನು ಮಾಡಲು 
ಅವಕಾಶವಿದೆಯೋ ಅಲ್ಲೆಲ್ಲಾ ಜ್ಯೂನಿಯರ್‌ ಕಾಲೇಜು ಮಾಡಿ ಮೂಂದೆ 3 ವರ್ಷಗಳು 
ಡಿಗ್ರಿಕೋರ್ಸ್‌ ಎಂದು ಮಾಡಿದರೆ ಒಳ್ಳಯದು. ಸರ್ಕಾರದವರು ಇದನ್ನು ವಿಚಾರ 
ಮಾಡಬೇಕು. ಮಾನ್ಯ ಚಾಗಲಾ ಅವರು ನೇಮಿಸಿದ ಕಮಿಟಿಯ ಪ್ರತಿನಿಧಿ ಶ್ರೀ ದೂ 
ಅವರು ಅಲ್ಲಿಗೆ ಬಂದಿದ್ದಾಗ ಎಲ್ಲಾ ಜಿಲ್ಲಾ ಚೋರ್ಡುಗಳ ಚೇರಮನ್ನರುಗಳೊಡನೆ ವಿಚಾರ 
ವಿನಿಮಯಮಾಡಿ ಈ ರೀತಿ ಸೂಚನೆ ಮಾಡಿದ್ದಾರೆ. ಪ್ಲಾನಿಂಗ್‌ ಕಮಿಷನ್ನಿನವರು ಈ 
ತರಹವೇ ಮಾಡಬೇಕು ಎಂದು ಹೇಳಿದ್ದಾರೆ. ಇದು ನಿರ್ದಿಷ್ಟವಾದ ವಿಚಾರ. ಇದನ್ನು 
ಹೈಯರ್‌ ಸೆಕಂಡರಿ ಶಾಲೆಗಳಿಗೆ ಕೊಟ್ಟರೆ, ಅಷ್ಟು ಸ್ಥಾಂಡರ್ಡ್‌ ಇದೆ ಎಂದು ಅನ್ನಿಸುವುದಿಲ್ಲ. 
ತಜ್ಞರ ಅಭಿಪ್ರಾಯವೂ ಹಾಗೆಯೇ ಇದೆ. ಸರ್ಕಾರದವರು ಈ ಸೂಚಿನೆಯನ್ನು ಸೂಕ್ಷ ವಾಗಿ 
ವಿಚಾರ ಮಾಡಬೇಕು. ಇದು ಬಹಳ ಮಹತ್ತಾದ ವಿಷಯ. ಇವತ್ತು ಮಾಧ್ಯಮಿಕ ಶಿಕ್ಷಣ 
ಮುಗಿಯಿತು ಅಂದರೆ ಆತ ಸ್ತಾವಲಂಬಿಯಾಗಬೇಕು, ಒಳ್ಳೆಯ ನಾಗರಿಕನಾಗಬೇಕು, ಅಷ್ಟು 
ಹೊತ್ತಿಗೆ ಸರಿಯಾದ ಹಕ್ಕು ಬಾಧ್ಯತೆಗಳೂ ಅವನಿಗೆ ಬರುವಂತೆ ಶಿಕ್ಷಣ ಬರಬೇಕು. ಇದನ್ನೇ 
ಸರ್ಕಾರದವರು ಮತ್ತು ಜನತೆಯೂ ಈಗ ಅಪೇಕ್ಷೆ ಮಾಡುವುದು. ಈ ವಿಚಾರದಲ್ಲಿ ಸರ್ಕಾರ 
ಪೂರ್ಣ ಲಕ್ಷ್ಯವಿರಬೇಕು. 


ಇನ್ನು ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಿಕ್ಷಣದ ವಿದಾನದ ಬಗ್ಗೆ ಒಂದು ಸೂಚನೆ 
ಏನೆಂದರೆ ನಮ್ಮರಾಜ್ಯದಲ್ಲಿ ಒಂದೊಂದು ಪ್ರದೇಶದಲ್ಲಿ ಒಂದೊಂದು ಸಂಸ್ಥೆಗಳೂ ಪ್ರಾಥಮಿಕ 
ಶಿಕ್ಷಣವನ್ನು ನಡೆಸುತ್ತಿವೆ. ನಮ್ಮಉತ್ತರ ಕರ್ನಾಟಕದಲ್ಲಿ ಜಿಲ್ಲಾ ಸ್ಕೂಲು ಬೋರ್ಡುಗಳು 
ಪ್ರಾಥಮಿಕ ಶಿಕ್ಷಣವನ್ನು ನಡೆಸುತಿವೆ. ಹೈದರಾಬಾದ ಕರ್ನಾಟಕ ಮತ್ತು ಹಳೆಯ ಮೈಸೂರು 
ಪ್ರದೇಶದಲ್ಲಿ ಸರ್ಕಾರದವರು ನಡೆಸುತ್ತಿದ್ದಾರೆ. ಇದು ದೌಡು ಹೋಗಬೇಕು ಈಗ ನಮ್ಮ 
ದೇಶದಲ್ಲಿ ಒಂದೇ ತರಹ ಆಡಳಿತವಿರುವದರಿಂದ ಈ ಪ್ರಾಥಮಿಕ ಶಿಕ್ಷಣದ ವ್ಯವಸ್ಥೆಯಲ್ಲಿಯೂ 
ಕೂಡ ಒಂದೇ ವಿಧವಾದ ಯೂನಿಫಾರಂ ಅಡಿನಿಸ್ಟೇಷನ್‌ ಜಾರಿಗೆ ತರಬೇಕೆಂದು ನಾನು 
ಸೂಚನೆ ಮಾಡುತ್ತೇನೆ. 


ಈಗಾಗಲೇ ಪಂಚಾಯತಿ ರಾಜ್ಯದ ಮಸೂದೆ ಬಂದಿದೆ. ಅದನ್ನು ತೀವ್ರವಾಗಿ 
ತೆಗೆದುಕೊಂಡು ಬಂದು ಅದನ್ನು ಸರ್ಕಾರದವರು ಅಮಲ ಬಜಾವಣೆ ಮಾಡಬೇಕು. ಆಗ 


ಪ್ರತಿಭಾವಂತ ಸೆಂಸದೀಯ ಪಟು 125 


ಈ ಪ್ರಾಥಮಿಕ ಶಿಕ್ಟಣದಲ್ಲಿ ಏಕರೀತಿಯಾದಂತಹ ವ್ಯವಸ್ಥೆ ಇಲ್ಲದೆ ಇದ್ದರೆ 
ಅಡಚಣೆಯುಂಟಾಗುತ್ತದೆ. ಸ್ಫೂಲು ಬೋರ್ಡಿನವರು ನಡೆಸತಕ್ಕಂಥ ಶಾಲೆಗಳಲ್ಲಿರತಕ್ಕ ಶಿಕ್ಷಕರಿಗೆ 
ಒಂದು ವಿಧವಾದ ವೇತನ ಮತ್ತು ಸವಲತುಗಳು ಸಿಕ್ಕುತ್ತವೆ. ಮತ್ತು ಸರ್ಕಾರದವರು ನಡೆಸತಕ್ಕಂಥ 
ಶಾಲೆಗಳಲ್ಲಿರತಕ್ಕ ಶಿಕ್ಷಕರಿಗೆ ಒಂದು ವಿಧವಾದ ವೇತನ ಮತ್ತು ಸವಲತ್ತುಗಳು ಸಿಕ್ಕುಶಿವೆ. 
ಇದು ಸರಿ ಕಾಣುವದಿಲ್ಲ. ಆದ್ದರಿಂದ ಪ್ರಾಥಮಿಕ ಶಾಲೆಯಲ್ಲಿ ಕೆಲಸ ಮಾಡತಕ್ಕಂಥ ಎಲ್ಲಾ 
ಶಿಕ್ಷಕರಿಗೂ ಒಂದೇ ವಿಧವಾದ ವೇತನ ಮತ್ತು ಸವಲತ್ತುಗಳನ್ನು ಒದಗಿಸುವಂಥ ವ್ಯವಸ್ಥೆಯನ್ನು 
ಮಾಡಬೇಕು. ಜಿಲ್ಲಾ ಪರಿಷತ್ತಿನ ಕಾಯಿದೆಯನ್ನು ಬೇಗ ಅಮಲು ಬಜಾವಣೆ ಮಾಡಬೇಕೆಂದು 
ನಾನು ಸೂಚನೆ ಮಾಡುತ್ತೇನೆ. 


ಇನ್ನೊಂದು ವಿಚಾರ ಈಗ ಬಿಜಾಪುರದಲ್ಲಿ ಸೈನಿಕ ಶಿಕ್ಷಣ ಶಾಲೆಯನ್ನು ತೆರೆದಿದ್ದಾರೆ. 
ಅದಕ್ಕೆ ಬೇಕಾದಂತಹ ಕಟ್ಟಡ ವಗೈೆರೆ ಸೌಲಭ್ಯಗಳನ್ನು ಕೂಡ ಸರ್ಕಾರದವರು ಕೊಟ್ಟಿದ್ದಾರೆ. 
ಅಲ್ಲಿ ಕೆಲಸ ಬಹಳ ಚೆನ್ನಾಗಿ ನಡೆದಿದೆ. ಅದನ್ನು ಅಲ್ಲಿ ಸರ್ಕಾರದವರು ತೆರೆದಿದ್ದಕ್ಕೆ ನಾವು 
ಸರ್ಕಾರದವರನ್ನು ಅಭಿನಂದಿಸಬೇಕಾಗಿದೆ. 


ಇನ್ನು ವಿಶ್ವವಿದ್ಯಾನಿಲಯದ ವಿಷಯದಲ್ಲಿ ಹೇಳುವುದಾದರೆ, ನಮ್ಮಮೈಸೂರು 
ರಾಜ್ಯದಲ್ಲಿ ಒಟ್ಟು 3 ವಿಶ್ವವಿದ್ಯಾನಿಲಯಗಳಿವೆ. ಈಗ ಹೊಸದಾಗಿ ಬೆಂಗಳೂರು 
ಯೂನಿವರ್ಸಿಟಿಯನ್ನು ಸರ್ಕಾರದವರು ತೆರೆದಿದ್ದಾರೆ. ಇದು ಮುಂದಿನ ನಾಲ್ಕನೆಯ 
ಪಂಚವಾರ್ಷಿಕ ಯೋಜನೆಯಲ್ಲಿ ಇನ್ನೂ ಚೆನ್ನಾಗಿ ನಡೆಯಬಹುದು ಎಂದು ನಾನು ಭಾವನೆ 
ಮಾಡಿಕೊಂಡಿದ್ದೇನೆ. ಜಮ್ಮು ಕಾಶ್ಮೀರದಲ್ಲಿ ಫೆಡರಲ್‌ ಯೂನಿವರ್ಸಿಟಿಯನ್ನು ಸ್ಥಾಪನೆ 
ಮಾಡುವುದಕ್ಕೆ ಪ್ರಯತ್ನ ನಡೆದಿದೆ ಎಂದು ನಾನು ಕೇಳಿದ್ದೇನೆ. ಅದರಂತೆ ನಮ್ಮವಿದ್ಮಾ 
ಮಂತ್ರಿಗಳೂ ಸಹ ಬೆಂಗಳೂರಿನಲ್ಲಿ ಒಂದು ಬೆಂಗಳೂರು ಯೂನಿವರ್ಸಿಟಿಯನ್ನು ಉದ್ರಾಟನೆ 
ಮಾಡಬೇಕು ಎನ್ನುವಂತಹ ಒಂದು ಆಶೆಯನ್ನು ಇಟ್ಟುಕೊಂಡು ಇಲ್ಲಿ ಫೆಡರಲ್‌ 
ಯೂನಿವರ್ಸಿಟಿ ಆಗಬೇಕೆಂದು ತೀವ್ರತೆಯಿಂದ ಅದನ್ನು ಮಾಡುತಿದ್ದಾರೆ. ಇದಕ್ಕೆ ಬೇಕಾದಂತಹ 
ಸೌಲಭ್ಯಗಳನ್ನು ಒದಗಿಸಿ ಇದು ನಿಜವಾಗಿಯೂ ನಮ್ಮದೇಶದಲ್ಲಿ ಫೆಡರಲ್‌ ಯೂನಿವರ್ಸಿಟಿ 
ಆಗಬೇಕೆಂದು ನಾನು ಸೂಚನೆ ಮಾಡುತ್ತೇನೆ. 

ಈಗ ನಮ್ಮರಾಜ್ಯದಲ್ಲಿರತಕ್ಕ 3 ವಿಶ್ವವಿದ್ಯಾನಿಲಯಗಳಿಗೂ ನಮ್ಮಸರ್ಕಾರದವರು 
ರೆಕರಿಂಗ್‌ ಎಕ್ಸ್‌ ಪೆಂಡಿಚರ್‌ ಮತ್ತು ನಾನ್‌ ರೆಕರಿಂಗ್‌ ಎಕ್ಸ್‌ ಪೆಂಡಿಚರ್‌ ಎಂದು ಬೇರೆ 
ಬೇರೆ ಕೊಡುತ್ತಿದ್ದಾರೆ. ಆದರೆ ಅವುಗಳಿಗೆ ಡೆವಲಪ್‌ಮೆಂಟ್‌ ಗ್ರಾಂಟ್‌ ಬಹಳ ಕಡಿಮೆ 
ಕೊಡುತ್ತಿದ್ದಾರೆ. ಇದರಲ್ಲಿ ಮೈಸೂರು ಯೂನಿವರ್ಸಿಟಿಗೆ 8 ಲಕ್ಷ ರೂಪಾಯಿಗಳನ್ನು 
ಕೊಡುತಿದ್ದಾರೆ. ಕರ್ನಾಟಕ ಯೂನಿವರ್ಸಿಟಿಗೆ 8 ಲಕ್ಷ ರೂಪಾಯಿಗಳನ್ನು ಕೊಡುತ್ತಿದ್ದಾರೆ. 
ಬೆಂಗಳೂರು ಯೂನಿವರ್ಸಿಟಿಗೆ 5 ಲಕ್ಷ ರೂಪಾಯಿಗಳನ್ನು ಕೊಡುತ್ತಿದ್ದಾರೆ. ಇದು ಬಹಳ 
ಕಡಿಮೆ. ಯೂನಿವರ್ಸಿಟಿ ಗ್ರಾಂಟ್‌ ಕಮಿಷನ್ನಿನವರು ಈ ಯೂನಿವರ್ಸಿಟಿಗಳಿಗೆ ಗ್ರಾಂಟ್‌ 


126 ಪಿ.ಎಂ. ನಾಡಗೌಡ 


ಕೊಡಬೇಕಾದರೆ ಸರ್ಕಾರದವರು ಮ್ಯಾನೇಜಿಂಗ್‌ ಗ್ರಾಂಟ್‌ ಎಷ್ಟು ಯಾವ ಪ್ರಮಾಣದಲ್ಲಿ 
ಕೊಡುತ್ತಾರೆಯೋ ಆ ಪ್ರಮಾಣದಲ್ಲಿ ಅವರು ಗ್ರಾಂಟನ್ನು ಯೂನಿವರ್ಸಿಟಿಗಳಿಗೆ ಕೊಡುತ್ತಾರೆ. 
ಈ ದೃಷ್ಟಿಯಿಂದ ಸರ್ಕಾರದವರು ಯೂನಿರರ್ಷಿಟಿಗಳಿಗೆ ಮ್ಯಾನೇಜಿಂಗ್‌ ಗ್ರಾಂಟನ್ನು 
ಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಕೊಡದಿದ್ದರೆ ವಿಶ್ವವಿದ್ಯಾನಿಲಯಗಳಿಗೆ ಯೂನಿವರ್ಸಿಟಿ ಗ್ರಾಂಟ್‌ 
ಮ ಕೊಡತಕ್ಕಂಥ ನೆರವು ಹೋಗುತದೆ. ಈ ದೃಷ್ಟಿಯಿಂದ ಸರ್ಕಾರದವರು 
ಇದನ್ನು ವಿಚಾರ ಮಾಡಬೇಕು ಮತ್ತು ವಿಶ್ವವಿದ್ಯಾನಿಲಯಗಳವರೂ ಸಹ ಇದನ್ನು ವಿಚಾರ 
ವಿನಿಮಯ ಮಾಡಬೇಕು. ಇವೊತಿನ ದಿವಸ ಯಾವ ಯಾವ ಹೊಸ ಯೋಜನೆಗಳನ್ನು 
ಯೂನಿವರ್ಸಿಟಿ ಗ್ರಾಂಟ್‌ ಕಮಿಷನ್ನಿನವರು ಮಾಡಿದ್ದಾರೆಯೋ ಅವುಗಳನ್ನು ಕಾರ್ಯಗತ 
ಮಾಡಬೇಕಾದರೆ ಹೆಚ್ಚಿನ ಮ್ಯಾಚಿಂಗ್‌ ಗ್ರಾಂಟ್‌ ಬೇಕಾಗುತ್ತದೆ. ಯೂನಿವರ್ಸಿಟಿ ಗ್ರಾಂಟ್ಸ್‌ 
ಕಮಿಷನ್ನಿನಿಂದ ನಮಗೆ ಹೆಚ್ಚಿನ ಗ್ರಾಂಟ್‌ ಬೇಕಾಗುತ್ತದೆ. ಯೂನಿವರ್ಸಿಟಿ ಗ್ರಾಂಟ್‌ 
ಕಮಿಷನ್ನಿನಿಂದ ನಮಗೆ ಹೆಚ್ಚಿನ ಗ್ರಾಂಟ್‌ ಸಿಕ್ಕುತ್ತದೆ ಎಂದು ಈಗಾಗಲೇ ಕರ್ನಾಟಕ 
ವಿಶ್ವವಿದ್ಯಾನಿಲಯದವರು ಎಷ್ಟೋ ಯೋಜನೆಗಳನ್ನು ಮಂಜೂರು ಮಾಡಿದ್ದಾರೆ. ಈಗ 
ಅವರಿಗೆ ಹೆಚ್ಚಿನ ಗ್ರಾಂಟ್‌ ಸಿಕ್ಕದೇ ಹೋದರೆ ಅವರು ಆ ಯೋಜನೆಗಳನ್ನು ತಡೆ 
ಹಿಡಿಯಬೇಕಾಗುತ್ತದೆ. ವಿಶ್ವವಿದ್ಯಾನಿಲಯಗಳನ್ನು ಸುಧಾರಣೆ ಮಾಡುವಾಗ ಹೆಚ್ಚಿನ ಗ್ರಾಂಟನ್ನು 
ವಿಶ್ವವಿದ್ಮಾನಿಲಯಗಳಿಗೆ ಕೊಟ್ಟರೆ ಅದರ ಉಪಯೋಗ ಚೆನ್ನಾಗಿ ಆಗುತ್ತದೆ ಎಂಬುದನ್ನು 
ಸರ್ಕಾರದವರು ಮನಸ್ಸಿಗೆ ತಿಳಿದುಕೊಳ್ಳಬೇಕು. ಯೂನಿವರ್ಸಿಟಿ ಗ್ರಾಂಟ್‌ ಕಮಿಷನ್ನಿನವರು 
ನಮಗೆ ಅನೇಕ ರೀತಿಯಲ್ಲಿ ಸಹಾಯ ಮಾಡಿದ್ದಾರೆ. ಅದಕ್ಕಾಗಿ ನಾವು ಅವರಿಗೆ 
ಉಪಕೃತರಾಗಿದ್ದೇವೆ. 
ಇನ್ನು ವಿಶ್ವವಿದ್ಯಾನಿಲಯದಲ್ಲಿ ಪೋಸ್ಟ ಗ್ರಾಜುಯೇಟ್‌ ಕೋರ್ಗಗಳಲ್ಲಿ ರಿಸರ್ಚ 
ಅನ್ನು ಉತ್ತಮಪಡಿಸುವುದಕ್ಕಾಗಿ ಕೆಲವು ಯೋಜನೆಗಳನ್ನು ಮಾಡುವುದಕ್ಕೆ ಅವಕಾಶ 
ಮಾಡಿಕೊಡಬೇಕೆಂದು ನಾನು ವಿನಂತಿ ಮಾಡಿಕೊಳ್ಳುತ್ತೇನೆ. ಶಿಕ್ಷಣ ರಂಗದಲ್ಲಿ ಈ ವರ್ಷ 
ಎಷ್ಟೋ ಕೆಲಸಗಳನ್ನು ಸರ್ಕಾರದವರು ಮಾಡಿದ್ದಾರೆ. ತಾಂತ್ರಿಕ ವಿದ್ಯಾಭ್ಯಾಸ, ಆಕ್ಸ್‌ 
ಅಂಡ್‌ ಕ್ರಾಪ್ಸ್‌, ಗ್ರಾಂಟ್‌ ಇನ್‌ ಏಯ್ದ ಇತ್ಯಾದಿ ಎಷ್ಟೋ ಕೆಲಸಗಳನ್ನು ಸರ್ಕಾರದವರು 
ಮಾಡಿದ್ದಾರೆ. ಅದಕ್ಕಾಗಿ ನಾವು ಸರ್ಕುರದವರಿಗೆ ಅಭಿನಂದನೆಯನ್ನು ಅರ್ಪಿಸಬೇಕಾಗಿದೆ. 


ಇನ್ನು ಉದ್ಯಮಗಳ ಬಗ್ಗೆ ನಾಲ್ಕು ಮಾತುಗಳನ್ನು ನಾನು ಹೇಳಬಯಸುತ್ತೇನೆ. 
ಔದ್ಯೋಗೀಕರಣದ ಬಗ್ಗೆ ಸರ್ಕಾರದವರು ವಿಕೇಂದ್ರೀಕರಣ ಮಾಡಬೇಕು. ಎಲ್ಲಿ ದೊಡ್ಡ 
ದೊಡ್ಡ ಉದ್ಯಮಗಳು ಇದೆಯೋ ಅಂಥಾ ಉದ ಮಗಳನ್ನು ಸ್ಥಾಪನೆ ಮಾಡುವುದು ಬೇಡ. 
ಗ್ರಾಮಾಂತರ ಪ್ರದೇಶಗಳಲ್ಲಿ, ಹಿಂದುಳಿದ ಪ್ರದೇಶಗಳಲ್ಲಿ “ಉದ್ದ ಮಗಳನ್ನು ಸ್ಥಾಪನೆ 
ಮಾಡಬೇಕೆಂದು ನಾನು ಹೇಳುತ್ತೇನೆ. ಉದ್ಯಮಗಳನ್ನೂ ಸ್ಥಾಪನೆ ಮಾಡುವಾಗ, ಔದ್ಯೋ €ಗಿಕ 
ಕ್ಷೇತ್ರದಲ್ಲಿ ಹಿಂದುಳಿದ ಪ್ರದೇಶಗಳಿಗೆ ಸರ್ಕಾರದವರು ಹೆಚ್ಚಿನ ಗಮನ ಕೊಟ್ಟಿಲ್ಲ ಎಂದು 


ಪುತಿಭಾವಂತ ಸಂಸದೀಯ ಪೆಟು 127 


ನಾನು ಹೇಳುತ್ತೇನೆ. ದೊಡ್ಡ ದೊಡ್ಡ ಉದ್ಯಮಗಳನ್ನು ಸ್ಥಾಪನೆ ಮಾಡುವಾಗ ಅವುಗಳನ್ನು 
ಒಂದೇ ಕಡೆ ಸ್ಥಾಪನೆ ಮಾಡದೆ ಅವುಗಳನ್ನು ಬೇರೆ ಬೇರೆ ಕಡೆಗಳಲ್ಲಿ ಸ್ಥಾಪನೆ ಮಾಡುವುದಕ್ಕೆ 
ಸರ್ಕಾರದವರು ಪ್ರಯತ್ನ ಮಾಡಬೇಕು. 

ಮಹಾರಾಷ್ಟ್ರ ರಾಜ್ಯದವರು ಉದ್ಯಮಗಳನ್ನು ಸ್ಥಾಪನೆ ಮಾಡತಕ್ಕ ಜನಗಳಿಗೆ ಒಳ್ಳೆಯ 
ಆಕರ್ಷಕವಾದ ಸವಲತ್ತುಗಳನ್ನು ಕೊಟ್ಟಿದ್ದಾರೆ. ಆ ಸವಲತ್ತುಗಳನ್ನು ನಮ್ಮರಾಜ್ಯದವರು 
ನಮ್ಮಜನಗಳಿಗೆ ಕೊಟ್ಟಿಲ್ಲ. ಪಬ್ಬಿಕ್‌ ಸೆಕ್ಟರ್‌ ನಲ್ಲಿ ಉದ್ಯಮಗಳನ್ನು ಸರ್ಕಾರದವರು ಏನು 
ಮಾಡುತಿದ್ದಾರೆಯೋ ಅವುಗಳನ್ನು ಹಿಂದುಳಿದ ಪ್ರದೇಶದಲ್ಲಿ ತೆರೆಯಬೇಕೆಂದು ನಾನು 
ಸೂಚನೆ ಮಾಡುತ್ತೇನೆ. ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಬೇಕಾಗಿದ್ದರೆ ಹೊಸಪೇಟೆ, ಬಳ್ಳಾರಿ, 
ಬೆಳಗಾವಿ ಈ ಪ್ರದೇಶಗಳಲ್ಲಿ ಅವುಗಳನ್ನು ಸ್ಥಾಪನೆ ಮಾಡಬೇಕು. ಅಲ್ಲಿ ಉದ್ಯಮಗಳು 
ಬೆಳೆಯುತ್ತವೆ. ಆದ್ದರಿಂದ ಅಂಥಾ ಪ್ರದೇಶಗಳನ್ನು ರಿಸರ್ವ್‌ ಮಾಡಿ ಅಲ್ಲಿ ಉದ್ಯಮಗಳನ್ನು 
ಸ್ಥಾಪಿಸಿ ಅವು ಬೆಳೆಯುವುದಕ್ಕೆ ಅವಕಾಶ ಮಾಡಿಕೊಡಬೇಕೆಂದು ನಾನು ಸೂಚನೆ ಮಾಡುತ್ತೇನೆ. 

ಮುಖ್ಯವಾಗಿ ಸಿಮೆಂಟ್‌ ಪ್ಯುಕ್ಷರಿಗಳನ್ನು ನಮ್ಮದೇಶದಲ್ಲಿ ಎಷ್ಟು ಮಾಡಬೇಕಾಗುತ್ತದೆ 

ಎಂಬುದನ್ನು ಈಗಾಗಲೇ ಹೇಳಿದೆ. ದೊಡ್ಡ ದೊಡ್ಡ ಯೋಜನೆಗಳನ್ನು ಸರ್ಕಾರದವರು 
ತೆಗೆದುಕೊಂಡರೆ ಅವಗಳಿಗೆ ಸಿಮೆಂಟಿನ ಅವಶ್ಯಕತೆ ಬೇಕಾದಷ್ಟು ಇದೆ, ತಜ್ಞರ ಅಭಿಪ್ರಾಯದ 
ಪ್ರಕಾರ ಸಿಮೆಂಟು ಫ್ಯಾಕ್ಟರಿಯನ್ನು ಇವತ್ತಿನ ದಿವಸ ಬಾಗಲಕೋಟೆ, ತಾಳಿಕೋಟೆ ಮತ್ತು 
ಬಿಜಾಪುರದೊಳಗೆ ಮಾಡಿದರೆ ಒಳ್ಳೆಯದು. ಅಲ್ಲಿ ರಿಸರ್ಚ್‌ ಸ್ಟೇಷನ್ನಿಗೂ 
ಅನುಕೂಲವಿದೆಯೆಂದು ಅಭಿಪ್ರಾಯ ಪಟ್ಟಿದ್ದಾರೆ. ಅಲ್ಲಿ ಸಿಮೆಂಟಿಗೆ ಬೇಕಾಗಿರುವಂಥ 
ರಾಮೆಟೀರಿಯಲ್ಲ್‌ ಸಿಗುತ್ತದೆ. ಅಂಥದರಲ್ಲಿ, ಪಬ್ಲಿಕ್‌ ಸೆಕ್ಸಾರಿನಲ್ಲಿ ಸರಕಾರದವರು ಏಕೆ 
ಒಂದು ಸಿಮೆಂಟ್‌ ಫ್ಯಾಕ್ಷರಿ ಹಾಕಬಾರದು? ಅದು ಹಿಂದುಳಿದ ಪ್ರದೇಶ, ಅಷ್ಟೇ ಅಲ್ಲ, 
ಇವತ್ತು ಸರಕಾರ ಯಾವ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲು ಕಟ್ಟಡ ವಗ್ಗೆರೆಗಳನ್ನು 
ಕಟ್ಟಲಿಕ್ಕೆ ಸಿಮೆಂಟಿಗೆ ರೊಕ್ಕ ಕೊಡುತ್ತಿದ್ದಾರೆ; ಅಷ್ಟೇ ರೊಕ್ಕಕ್ಕೆ ಸರಕಾರ ಒಂದು ಸಿಮೆಂಟು 
ಫ್ಯಾಕ್ಟರಿ ತೆಗೆದರೆ ಯೋಜನೆಗಳು ಇನ್ನೂ ಚೆನ್ನಾಗಿ ಕಾರ್ಯಗತವಾಗುತ್ತದೆ. 

ಈಗ ಸಿಮೆಂಟು ಫ್ಯಾಕ್ಟರಿಗೆ ನಮ್ಮ ಮೈಸೂರು ರಾಜ್ಯ ಲೈಸೆನ್ನು ತೆಗೆದುಕೊಂಡು 
ಕೊಟ್ಟಿದ್ದಾರೆ. ಈಗಾಗಲೇ 12 ವರ್ಷವಾದರೂ ಕೂಡ, ಕೇಂದ್ರಕ್ಕೆ ರಾಜ್ಯ ಸರಕಾರ ಶಿಫಾರಸ್‌ 
ಮಾಡಿ ಲೈಸೆನ್ಸ್ಲೂ ತೆಗೆದುಕೊಟ್ಟಿದ್ದರೂ, ಯಾವುದನ್ನೂ ಕಾರ್ಯಗತ ಮಾಡಿಲ್ಲ, ಏಕೆಂದರೆ 
ನಮಲ್ಲಿ ಏನು ಕ್ಯಾಪಿಟಲ್‌ ಇದೆ, ಅದು ಒಂದೆರಡು ಸಿಮೆಂಟು ಫ್ಯಾಕ್ಟರಿಗೆ ಶೇರುಗಳನ್ನು 
ಕೆಲವರು ತೆಗೆದುಕೊಂಡು ಅವ್ಯವಹಾರ ನಡೆಸಿರುವುದರಿಂದ, ಜನರ ವಿಶ್ಲಾಸವನ್ನು 
ಕಳೆದುಕೊಂಡಿದ್ದಾರೆ. ಆದ್ದರಿಂದ ಬಾಗಲಕೋಟೆ ಸಿಮೆಂಟು ಫ್ಯಾಕ್ಷರಿ ಮತ್ತು ಇತರ ಫ್ಯಾಕ್ಷರಿಗಳಿಗೆ 
ಜನ ಮುಂದೆ ಬಂದು ರೊಕ್ಕ ಹಾಕುವುದಿಲ್ಲ. 


128 ಪಿ.ಎಂ. ನಾಡಗೌಡ 


ಸರ್ಕಾರದವರೇ ಪಬ್ಲಿಕ್‌ ಸೆಕ್ಟಾರಿನೊಳಗೆ ಒಂದು ಸಿಮೆಂಟ್‌ ಫ್ಯಾಕ್ಟರಿ ತೆಗೆದು, 
ಅವರೇ 75 ಪರ್ನೆಂಟ್‌ ಶೇರುಗಳನ್ನು ಹಾಕಿ, ಬಾಕಿ ಶೇರುಗಳನ್ನು ಪಬ್ಬಿಕಿನಿಂದ ತೆಗೆದುಕೊಳ್ಳಲಿ. 
ಕೊನೆಗೆ ಸರಕಾರ 50ರಷ್ಟು ಹಾಕಿ ಫ್ಯಾಕ್ಷರಿಯನ್ನು ಸ್ಥಾಪನೆ ಮಾಡಲು; ಜನರು ಬಾಕಿ 
ಶೇರುಗಳನ್ನು ತುಂಬುತ್ತಾರೆ. ಈ ಫ್ಯಾಕ್ಷರಿಯಾದರೆ ಅಪ್ಪರ್‌ ಕೃಷ್ಣ ಮಲಪ್ರಭ, ಹಿಡಕಲ್‌ 
ಡ್ಯಾಮ್‌; ಸರ್ಕಾರಕ್ಕೆ ರೊಕ್ಕ ಖರ್ಚು ಮಾಡುವುದೂ ಸ್ವಲ್ಪ ಮಟ್ಟಿಗೆ ಉಳಿಯುತ್ತದೆ. ಸರಕಾರ 
ಸ್ವಲ್ಪ ರೊಕ್ಕ ಹಾಕಿದರೆ, ಈ ಒಂದು ಸಿಮೆಂಟ್‌ ಫ್ಯಾಕ್ಟರಿ ಉಳಿಯುತ್ತದೆ. ಸರಕಾರ ಸ್ವಲ್ಪ 
ರೊಕ್ಕ ಹಾಕಿದರೆ, ಈ ಒಂದು ಸಿಮೆಂಟ್‌ ಫ್ಯಾಕ್ಷರಿಯಾಗುತ್ತದೆ. ಇಂಥ ಫ್ಯಾಕ್ಟರಿಯನ್ನು ಏಕೆ 
ಸರಕಾರದವರು ತೆಗೆಯಬಾರದು? ಈಗಾಗಲೇ ಈ ಒಂದು ಇಂಡಸ್ಟ್ರಿ ಬಗ್ಗೆ 4-5 ಕೋ 
ಅಪರೇಟೀವ್‌ ಮಿಲ್ಲುಗಳಿಗೆ ಕೇಂದ್ರ ಸರಕಾರದವರು ಲೈಸೆನ್ದು ಕೊಟ್ಟಿದ್ದಾರೆ. ಒಂದೊಂದು 
ಕೋ ಅಪರೇಟಿವ್‌ ಮಿಲ್ಲಿಗೂ 12 ಸಾವಿರ ಸ್ಪಿಂಡರಲ್ಸ್‌ ಮಂಜೂರು ಮಾಡಿದ್ದಾರೆ. ಆದರೆ 
ರಾಜ್ಯ ಸರಕಾರದವರು 10 ಲಕ್ಷ ಶೇರ್‌ ಕ್ಕಾಪಿಟಲ್‌ ಕೊಡದೆ ಮುಂದೆ ಹಾಕುತ್ತಿದ್ದಾರೆ. 


ಸರ್ಕಾರದವರು ಹೀಗೆ ತಡಮಾಡುತ್ತಿದ್ದಾರೆ ಈಗಾಗಲೆ ಬಿಜಾಪುರದಲ್ಲಿ ಮಿಲ್ಲನ್ನು 
ತೆರೆಯಲು ಎಲ್ಲಾರೀತಿಯ ಪ್ರಿಲಿಮಿನರಿ ಕೆಲಸಗಳನ್ನು ಮಾಡಿಕೊಂಡಿರುವಾಗ, ಸರ್ಕಾರದವರು 
15 ಲಕ್ಷ ರೊಕ್ಕ ಕೊಡುವುದಕ್ಕೆ ಇಲ್ಲವೆಂದರೆ, ಸರಕಾರ ಜನರ ಮೇಲೆ ಯಾವ ತರಹ 
ಅನಾದರಣೆ ತೋರಿಸುತ್ತಿದ್ದಾರೆ ಎಂಬ ದೊಷನೇ ಬರದಿರದು. ಇವೆಲ್ಲಾ ಹಿಂದುಳಿದ 
ಪ್ರದೇಶಗಳು, ಆದ್ದರಿಂದ ಒಳ್ಳೆಯ ರೀತಿಯಿಂದ ವಿಚಾರ ಮಾಡಬೇಕು. ಒಂದು ಕಡೆ 
ಸಮರ್ಪಕವಾಗಿ ವಿಚಾರ ಮಾಡುತ್ತೇವೆಂದು ಸರಕಾರದವರು ಹೇಳುತ್ತಾರೆ, ಇನ್ನೊಂದು ಕಡೆ 
ಮುಖಕ್ಕೆ ನೀರು ಎರಚುವ ರೀತಿಯಲ್ಲಿ in a way that will damper the 
enthusiasm of the people ವಿಚಾರವಾಗಬಾರದು. ಇಂಥ ಯೋಜನೆಗಳು ಭೇಗ 
ಕಾರ್ಯಗತವಾಗಲು ಅವಕಾಶ ಮಾಡಿಕೊಡಬೇಕು; ಎಂದು ನಾನು ಸೂಚನೆ ಕೊಡುತ್ತೇನೆ. 
ಈ ಒಂದು ಮಿಲ್‌ ಆಗುವುದಕ್ಕೆ ಸರಕಾರವೆ ಆಗಲಿ, ಅಧಿಕಾರಿಗಳೇ ಆಗಲಿ ಅಡಚಣೆ 
ಮಾಡಿದರೆ ಕೆಲಸ ನಡೆಯುವುದಿಲ್ಲ, ಬಿಲ್ಲಿಂಗ್‌ ಕಟ್ಟಿದ್ದಾರೆ, ಮೆಶಿನರಿ ಬುಕ್‌ ಮಾಡಿದ್ದಾರೆ. 
ಸರಕಾರದಿಂದ ರೊಕ್ಕ ಬರುವುದಕ್ಕಾಗಿ ಎಲ್ಲಾ ಕೆಲಸ ನಿಂತಿದೆ. ಸರಕಾರದವರು ಆ ಕಡೆ 
ವಿಚಾರ ಮಾಡಬೇಕೆಂದು ವಿನಂತಿ ಮಾಡಿಕೊಳ್ಳುತ್ತೇನೆ. 


ಇಂಡಸ್ಟ್ರೀಸ್‌ ಬಗ್ಗೆ ಇಷ್ಟು ಮಾತು ಹೇಳಿ, ಇನ್ನು ಮೇಲೆ ಇನ್ನೊಂದು ವಿಚಾರವನ್ನು 
ಪ್ರಸ್ತಾಪ ಮಾಡಿ ನನ್ನ ಮಾತನ್ನು ಮುಗಿಸುತ್ತೇನೆ. ಮುಖ್ಯವಾಗಿ ಈಗಾಗಲೆ 4ನೇ ಯೋಜನೆಯ 
ವಿಚಾರ ನಡೆದಿದೆ. ಆದರೆ 4ನೇ ಯೋಜನೆಯ ವಿಚಾರ ಮೇಲಟ್ಟದಲ್ಲಿ ನಡೆದಿದೆ. ಜಿಲ್ಲೆಗೆ 
ಒಂದೊಂದು ಯೋಜನೆಯನ್ನು ಮಾಡಿ. ಹೀಗಾದರೆ ಜನರ ಯೋಜನೆಗಳನ್ನು ಕಾರ್ಯಗತ 
ಮಾಡುವುದಕ್ಕೆ ಅವಕಾಶವಾಗುತ್ತದೆ. ನಾಲ್ಕನೆಯ ಯೋಜನೆಯಲ್ಲಿ ದೊಡ್ಡ ದೊಡ್ಡ 
ಯೋಜನೆಗಳು ಬರುವಾಗ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕೂಡಿಕೊಂಡು ವಿಚಾರ 
ಮಾಡುತ್ತಿದ್ದಾರೆ. 


ಪ್ರತಿಭಾವಂತ ಸಂಸದೀಯ ಪಟು 129 


ಜಿಲ್ಲೆಗೆ ಒಂದು ಪ್ಲಾನು ಇರುವುದು ಅವಶ್ಯಕ. ಈಗ ಏನಾದರೂ ಪ್ಲಾನುಗಳು 
ಮೇಲಿನಿಂದ ಬಂದು ಜಿಲ್ಲಾ ಪರಿಷತ್ತಿನವರು, ಡಿಸ್ಪಿಕ್ಟ್‌ ಡೆವಲಪ್‌ ಮೆಂಟ್‌ ಕೌನ್ಸಿಲ್ಲಿನವರು 
ತಮ್ಮಅಭಿಪ್ರಾಯವನ್ನು ಅದರ ಮೇಲೆ ಕಳುಹಿಸುತಿದ್ದಾರೆ. ಅಲ್ಲಿಯಾವ ತರಹ ಆದರೂ 
ಉಪಯೋಗವಾಗುವುದಿಲ್ಲ. ಜಿಲ್ಲೆಯೊಳಗೆ ಎಕ್ಸ್‌ ಪರ್ಟ್‌ಗಳನ್ನು ಸೇರಿಸಿ ಯೋಜನೆ 
ಮಾಡಿದರೆ, ಅದು ಡಿಟ್ಯಾಚ್ಸ್‌ ಯೋಜನೆಯಾಗುತ್ತದೆ. ಈ ರೀತಿ ಜಿಲ್ಲೆಗೆ ಒಂದೊಂದು 
ಯೋಜನೆ ಮುಂದಿನ ಪಂಚವಾರ್ಷಿಕ ಯೋಜನೆಯಲ್ಲಿ ಅವಶ್ಯಕವಾಗಿ ಬೇಕು ಎಂದು 
ಸೂಚನೆ ಮಾಡುತ್ತೇನೆ. ನಾನು ಹೇಳಿದ ಸೂಚನೆಗೆ ಪ್ರಾಶಸ್ಯ ಕೊಡಬೇಕೆಂದು ವಿನಂತಿ 
ಮಾಡಿಕೊಳ್ಳುತ್ತೇನೆ. 


ಮತ್ತೆ ಇನ್ನೊಂದು ವಿಚಾರ. ಶರಾವತಿಯಿಂದ ಈಗಾಗಲೆ ಎಲೆಕ್ಟಿಸಿಟಿ ಬಂದಿದೆ. 
ಅದು ಬರುವುದಕ್ಕೆ ಮುಂಚೆ ಲೈನುಗಳನ್ನು ಹಾಕಬೇಕಾಗಿತ್ತು. ಈಗ ಬಾಗಲಕೋಟೆ ಮತ್ತು 
ಬೆಳಗಾವಿಗೆ ಹಾಕಿರುವ ಲೈನುಗಳು ಅರ್ಧಕ್ಕೆ ನಿಂತಿವೆ. ಹೀಗಾಗಿ, ಇಂಡಸ್ಸಿ ಅಲ್ಲಿಗೆ ಬರದೆ, 
ಅದು ಎರಡನೆ ಕಡೆಗೆ ಹೋಗುತ್ತದೆ. ಹಿಂದುಳಿದ ಪ್ರದೇಶಕ್ಕೆ ಇಂಡಸ್ಸಿ ಸಿಗುವ ಅವಕಾಶ 
ಸಿಗುವುದಿಲ್ಲ. ಸರಕಾರದವರು ಶರಾವತಿ ಸ್ಕೀಮು ಪೂರ್ತಿಯಾಗುವುದಕ್ಕೆ ಮೊದಲು ಪವರ್‌ 
ಲೈನುಗಳನ್ನು ಹಾಕಲಿಕ್ಕೆ ಹೆಚ್ಚು ಪ್ರಾಪಸ್ಯ ಕೊಡದಿದ್ದರಿಂದ, ತಡಮಾಡಿದ್ದರಿಂದ ಅಲ್ಲಿಗೆ 
ಅನಾನುಕೂಲವಾಗಿಲ್ಲವೆ ಅನ್ನುವುದನ್ನು ವಿಚಾರ ಮಾಡಿ, ಈ ಕೆಲಸವನ್ನು ಪೂರ್ಣವಾಗಿ, 
ಶೀಘ್ರವಾಗಿ ಮುಗಿಸಬೇಕು. 


ಇನ್ನೊಂದು ವಿಚಾರ, ಈಗ ಸರಕಾರದವರು ಕೇಂದ್ರದಿಂದ ಎಷ್ಟೋ ಸಾಲವನ್ನು 
ತೆಗೆದುಕೊಂಡಿದ್ದಾರೆ. ಅದರ ಸಂಖ್ಯೆ ನೋಡಿದರೆ ಕೋಟ್ಯಾನುಕೋಟಿ ಇರಬಹುದು. ನನ್ನ 
ಸೂಚನೆ ಅದರ ಬಗ್ಗೆ ಇಷ್ಟು. ಸರಕಾರದವರು ಫೈನಾನ್ಸ್‌ ಕಮಿಷನ್‌ ಎದುರಿಗೆ ತಮ್ಮ 
ಅಭಿಪ್ರಾಯವನ್ನು ಹೇಳಿದ್ದಾರೆ. ನಮಲ್ಲಿ ಹಿಂದುಳಿದ ಪ್ರದೇಶಗಳಿವೆ. ಅಭಿವೃದ್ಧಿಕಾರ್ಯಗಳು 
ಆಗಿಲ್ಲ. ಆದ್ದರಿಂದ ವಿಚಾರಮಾಡಿ, ಈ ಸಾಲವನ್ನು ರೈಟ್‌ ಆಫ್‌ ಮಾಡಿ ಎಂದು ಕೇಂದ್ರ 
ಸರಕಾರದ ಮುಂದೆ ಬೇಡಿಕೆ ಏಕೆ ಇಡಬಾರದು? ಅದು ರೈಟ್‌ ಆಫ್‌ ಅಗುವುದಕ್ಕೆ ನಮ್ಮ 
ಮೈಸೂರು ರಾಜ್ಯಕ್ಕೆ ಪ್ರಬಲವಾದ ಕಾರಣಗಳಿವೆ. 

ಉಪ ಸಭಾಪತಿಯವರು.- ರೈಟ್‌ ಆಫ್‌ ಮಾಡಿದರೆ, ಮುಂದಕ್ಕೆ ಸಾಲ 
ಸಿಗಲಾರದು. 

ಪಿ.ಎಂ. ನಾಡಗೌಡ.- ಮುಂದೆ ಸಾಲ ಕೊಡುವುದನ್ನು ನಾವು ಭರ್ತಿ 
ಮಾಡಿಕೊಡುತ್ತೇವೆ. ಈಗಿರುವ ಸಾಲ ರೈಟ್‌ ಆಫ್‌ ಆಗುವುದಕ್ಕಿ ಮಹತ್ವವಾದ ಕಾರಣಗಳಿವೆ. 
ಕೇಂದ್ರ ಸರಕಾರದಿಂದ ಮೈಸೂರು ರಾಜ್ಯಕ್ಕೆ ನಾನಾ ರೀತಿಯ ಅನ್ಯಾಯವಾಗಿದೆ. ಅದು 
ತಮಗೂ ಗೊತಿದೆ. ಹೊಸ ರೈಲ್ವೆ ಕೊಟ್ಟಿಲ್ಲ. ನಾನಾ ಕ್ಷೇತ್ರಗಳಲ್ಲಿ ಅನ್ಯಾಯವಾಗಿದೆ. ಇತರ 
ಪ್ರಾಂತಗಳಲ್ಲಿ ದೊಡ್ಡ ದೊಡ್ಡ ಉದ್ಯಮಗಳನ್ನು ಕೇಂದ್ರ ಸರಕಾರ ಮಾಡುತ್ತಿದೆ; ಮೈಸೂರು 


130 ಹಿ.ಎಂ. ನಾಡಗೌಡ 


ರಾಜ್ಯದಲ್ಲಿ ಇಲ್ಲವೇ ಇಲ್ಲ, ಎಲ್ಲಾ ಆಂಧ್ರ, ಮದ್ರಾಸಿಗೇ ಹೋಗುತ್ತಿದೆ. ನಮಲ್ಲಿ ಹಿಂದುಳಿದ 
ಪ್ರದೇಶ ಜಾಸ್ತಿ ಮಲೆನಾಡು ಪ್ರದೇಶ ಇದೆ; ಬರಗಾಲ ಬರುವಂಥ ಪರಿಸ್ಥಿಶಿ ನಿಮ್ಮಲ್ಲಿ ಇದೆ. 
ಹಿಂದುಳಿದ ಜನತೆಯ ಉಪಯೋಗಕ್ಕಾಗಿ ಸಫಲವಾಗುವಂತಹ ಕಾರ್ಯಗಳನ್ನು ನಮ್ಮ 
ಸರಕಾರ ಮಾಡಿದ್ದಾರೆ. 

ಅಲ್ಲದೆ ಸರಕಾರದವರು ದೇಶದ ಅಭಿವೃದ್ದಿ ಕಾರ್ಯಗಳಿಗಾಗಿ ಕೇಂದ್ರದವರು 
ಇಲ್ಲಿಯವರೆಗೆ ಕೊಟ್ಟಿರುವ ಸಾಲದ ಹೆಣವನ್ನು ಉಪಯೋಗಿಸುತ್ತ ಬಂದಿರುವುದರಿಂದ 
ನಮ್ಮ ಸರಕಾರದವರು ಈ ಸಾಲದ ಮೊಬಲಗನ್ನು ರೈಟ್‌ ಆಫ್‌ ಮಾಡುವಂತೆ ಏಕೆ 
ಕೇಳಬಾರದು ಎಂದು ನಾನು ಇಲ್ಲಿ ಒಂದು ಸಲಹೆಯನ್ನು ಸರಕಾರದ ಮುಂದೆ ಇಡುತ್ತಿದ್ದೇನೆ. 
ಹೊಸದಾಗಿ ಸಂಸಾರ ಮಾಡಲು ಮದುವೆ ಮಾಡಿಕೊಂಡು ಬಂದಾತ ತನ್ನ ಜೀವನದಲ್ಲಿ 
ಬೇಕಾದಷ್ಟು ಸಾಲಗಳನ್ನು ಮಾಡಿ ಅದು ತೋರದೆ ಇರುವಾಗ ತನ್ನ ಹೆಂಡತಿಯ ಸೊಂಟ 
ಮುರಿದ ಎನ್ನುವಂತೆ ನಮ್ಮದೇಶದಲ್ಲಿ ವರ್ಷವರ್ಷವೂ ಹೆಚ್ಚು ಸಾಲಗಳನ್ನು ಪಡೆಯುತ್ತ 
ಅದು ತೀರಲು ಸಾಧ್ಯವಿಲ್ಲದಂಥಜಾಗಿದೆ. ಅದಕ್ಕಾಗಿ ನಾನು ಇದನ್ನು ರೈಟ್‌ ಆಫ್‌ ಮಾಡಿ 
ಎಂದೇಕೆ ಹೇಳಬಾರದು ಎನ್ನುವ ಸೂಚನೆ ಕೊಡುತಿದ್ದೇನೆ. ಅಲ್ಲದೆ ಈಗಾಗಲೇ ಮಂಡಿಸಿರುವ 
ನನ್ನ ಎಲ್ಲ ಸೂಚನೆಗಳನ್ನು ಸರಕಾರದವರು ಗಮನಕ್ಕೆ ತೆಗೆದುಕೊಂದು ತಕ್ಕ ಕಾರ್ಯಕ್ರಮಗಳನ್ನು 
ತೆಗೆದುಕೊಳ್ಳಬೇಕೆಂದು ಆಶಿಸುತ್ತೇನೆ. 


ಆಯವ್ಯಯ ಅನುದಾನ ಕುರಿತು 1966-67 

ಶ್ರೀ ಪಿ.ಎಂ. ನಾಡಗೌಡ (ಸ್ಥಾನೀಯ ಪ್ರಾಧಿಕಾರಿ ಕ್ಷೇತು.- 

ಈ 1966-67ನೇ ಸಾಲಿನ ಆಯವ್ಯಯ ಪತ್ರವನ್ನು ಜನರು ಬಹಳ ಕುತೂಹಲದಿಂದ 
ನೋಡುತ್ತಿದ್ದರು. ಹಿಂದಿನ ಆರ್ಥಿಕ ಮಂತ್ರಿಗಳು ಬದಲಾಗಿ ಹೊಸ ಆರ್ಥಿಕ ಮಂತ್ರಿಗಳು 
ಬಂದಾಗ ಯಾವ ಒಂದು ರೀತಿಯಲ್ಲಿ ಆಯವ್ಯಯ ಪತ್ರವನ್ನು ಮಂಡಿಸುತ್ತಾರೆ ಎಂದು 
ನಾವೆಲ್ಲರೂ ಬಹಳ ಕುತೂಹಲದಿಂದ ಇದ್ದೆವು. ಅದೇ ರೀತಿ ಈ ಒಂದು ಹೊಸ ಬಡ್ಗೆಟ್ಟಿನಲ್ಲಿ 
ಜನತೆಗೆ ಆನಂದವಾಗುವಂತಹ ಅಂಶಗಳು ಇವೆ. ಆಯವ್ಯಯ ಪತ್ರ ಬಡವರಿಗೆ 
ಅನುಕೂಲವಾಗುವಂಥ ರೀತಿಯಲ್ಲಿ ಇದೆ. ಶ್ರೀಮಾನ್‌ ಹೆಗ್ನೆಯವರು ಹೊಸದಾಗಿ ಈ 
ಒಂದು ಖಾತೆಯನ್ನು ತೆಗೆದುಕೊಂಡ ಮೇಲೆ ಹಳೆಯ ಸಂಪ್ರದಾಯಗಳೆಲ್ಲವನ್ನೂ ತೆಗೆದುಹಾಕಿ 
ಹೊಸ ಹೊಸ ಸಂಪ್ರದಾಯಗಳನ್ನು ಹಾಕಿಕೊಂಡು ಈ 1966-67ನೇ ಸಾಲಿನ ಆಯವ್ಯಯ 
ಪತ್ರವನ್ನು ಮಂಡಿಸಿದ್ದಾರೆ. 

ಈಗ ಎಷ್ಟೋ ಕಷ್ಟಕಾರ್ಪಣ್ಯಗಳು ಇದ್ದರೂ ಕೂಡ ಅದೆಲ್ಲವನ್ನು ಜೋಡಿಸಿಕೊಮಡು 
ನಮ್ಮಮುಂದೆ ಆಯವ್ಯಯ ಪತ್ರವನ್ನು ಮಂಡಿಸಿದ್ದಾರೆ. ಇದಕ್ಕಾಗಿ ಅವರು ಅಭಿನಂದನಾರ್ಹರು. 


ಪ್ರತಿಭಾವಂತ ಸಂಸದೀಯ ಪಟು 131 


ಈ ಅಭಿನಂದನೆಯ ಕೆಲಸವನ್ನು ಇವತ್ತು ಮಾಡುತ್ತೇನೆ ಎಂದು ಹೇಳುವುದಿಲ್ಲ. ಈ 
ರಾಜ್ಯದೊಳಗೇ ಅಲ್ಲದೆ ಈ ಒಂದು ಆಯವ್ಯಯ ಪತ್ರವನ್ನು ಇಡೀ ರಾಷ್ಟ್ರದಲ್ಲಿ ಅಭಿಮಾನದಿಂದ 
ಸ್ವಾಗತ ಮಾಡಿದ್ದಾರೆ. ಇದು ಒಂದು ಮಾತ್ರವಲ್ಲ. ಶ್ರೀಮಾನ್‌ ಹೆಗ್ನೆಯವರು ಅನೇಕ 
ಸುದಾರಣೆಗಳನ್ನು ಮಾಡಿರುವುದರಿಂದ ಅವರಿಗೆ ಅಭಿನಂದನೆ ಸಲ್ಲಿಸಿ, ಎರಡು ಮೂರು 
ಮಾತುಗಳನ್ನು ಯಾವ ಸದಸ್ಯರೂ ಹೇಳಿಲ್ಲವೋ ಅಂಥ ಮಾತುಗಳನ್ನು ಹೇಳುವುದಕ್ಕೆ ಇಷ್ಟ 
ಪಡುತ್ತೇನೆ. 

ಏಕೆಂದರೆ, ಎಲ್ಲವನ್ನು ಹೇಳುವುದರಲ್ಲಿ ಏನೂ ಅರ್ಥವಿಲ್ಲ ಎಂದು ತಿಳಿದುಕೊಂಡು 
ಕೆಲವೇ ಮಾತುಗಳನ್ನು ನಾನು ಆಡಬಯಸುತ್ತೇನೆ. ಮೊದಲು ಎಂದರೆ, ಒಂದು ಆಯವ್ಯಯ 
ಸತ್ರದಲ್ಲಿ ನಮ್ಮರಾಜ್ಯದ ಪ್ರಗತಿಗೆ ಬೇಕಾದಷ್ಟು ಏರ್ಪಾಡುಗಳನ್ನು ಮಾಡಿದ್ದಾರೆ. ಮುಖ್ಯವಾಗಿ 
ನಮಲ್ಲಿ ಹೇರಳವಾಗಿ ವಿದುತ್‌ ಇದೆ. ನಮ್ಮ ರಾಜ್ಯದಲ್ಲಿ ನೀರಾವರಿ ಕಾಮಗಾರಿಗಳು 
ಬಹಳ ಕಡಿಮೆ ಇವೆ. ಪವರನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳುವ ಸಲುವಾಗಿ ನಮ್ಮಿ 
ರಾಜ್ಯದಲ್ಲಿ ನೀರಾವರಿ ಕಾಮಗಾರಿಗಳನ್ನು ಹೆಚ್ಚು ಮಾಡಬೇಕೆಂದು ಹೇಳಿ ಅದಕ್ಕಾಗಿ ಹೆಚ್ಚು 
ಸಣವನ್ನು ಒದಗಿಸಿದ್ದಾರೆ. 


ಈ ಮಾತನ್ನು ಹೇಳುವಾಗ ಮೊನ್ನೆ ಬಿಜಾಪುರದಲ್ಲಿ ಒಂದಾಗಿದೆ. ಏನೆಂದರೆ 
ಅಪ್ಪರ್‌ ಕೃಷ್ಣ ಯೋಜನೆಗೆ ಬಹಳ ಕಡಿಮೆ ರೊಕ್ಕ ಕೊಟ್ಟಿದ್ದಾರೆಂದು ಅಲ್ಲಿಯ ಜನಗಳು 
ಸಬೆ, ಸಮ್ಮೇಳನಗಳನ್ನು ಮಾಡಿಕೊಂಡರು. ಆಗ ನನಗನ್ನಿಸಿತು, ಜನತೆ ತಪ್ಪು ಕಲ್ಪನೆ 
ಮಾಡಿಕೊಂಡಿದ್ದಾರೆಂದು. ಬಿಜಾಪುರದ ಅಪ್ಪರ್‌ ಕೃಷ್ಣಾ ಯೋಜನೆ ಚೆನ್ನಾಗಿ ನಡೆದಿದೆ. 
ಇದರಲ್ಲಿ ನನ್ನ ಅಭ್ಯಂತರವೇನೂ ಇಲ್ಲ. ಎಷ್ಟೋ ಜನರು ತಪ್ಪ ಕಲ್ಪನೆ ಮಾಡಿಕೊಂಡಿದ್ದಾರೆ, 
ಅದರೊಳಗೆ ರಾಜಕೀಯ ಕಲ್ಪನೆಗಳು ಸಹ ಇರಬಹುದು. ಈಗ ಸರ್ಕಾರದವರು ನೀರಾವರಿಗಾಗಿ 
ಹೆಚ್ಚು ರೊಕ್ಕ ಕೊಟ್ಟಿದ್ದಾರೆ. ಬಹಳಷ್ಟು ಯೋಜನೆಗಳನ್ನು ತೆಗೆದುಕೊಂಡಿದ್ದಾರೆ. 
ತೆಗೆದುಕೊಂಡಿರುವುದು ಯೋಗ್ಯ ಎಂದು ನನ್ನ ಭಾವನೆ. ಎಷ್ಟೋ ಜನರು ಹೇಳಬಹುದು. 
ಮೊದಲು ಎರಡು ಯೋಜನೆಗಳನ್ನು ತೆಗೆದುಕೊಂಡು ಪೂರ್ಣಮಾಡಿ ನಂಅರ 
ಉಳಿದವುಗಳನ್ನು ತೆಗೆದುಕೊಂಡರೆ ಯೋಗ್ಯವಾಗುತ್ತದೆ ಎಂದು. ಅದು ತಪ್ಪು 
ಭಾವನೆಯಾಗುತುದೆ. 

ಎಲ್ಲಾ ಯೋಜನೆಗಳನ್ನು ಸ್ವಲ್ಪ ಸ್ವಲ್ಪ ಮಾಡುತ್ತಿದ್ದರೆ ನಮ್ಮ ರಾಜ್ಯದ ಎಲ್ಲಾ 
ನೀರನ್ನು ಮುಂದೆ ನಾವೇ ಉಪಯೋಗಿಸಿಕೊಳ್ಳುವುದಕ್ಕೆ ಅನುಕೂಲವಾಗುತ್ತದೆಯೆಂದು 
ನನ್ನ ಅಭಿಪ್ರಾಯ. ಅದಕ್ಕಾಗಿ ನಮ್ಮಸರ್ಕಾರದವರು ರಾಜ್ಯದೊಳಗೆ" ಮಾಧ್ಯಮಿಕ ಮತ್ತು 
ದೊಡ್ಡ ದೊಡ್ಡ ನೀರಾವರಿ ಯೋಜನೆಗಳನ್ನು ಷುರು ಮಾಡಿ, ಅದರೊಳಗೆ ಸಣ್ಣ ಸಣ್ಣ 
ನೀರಾವರಿಗೆ ಹೆಚ್ಚಿನ ಪ್ರಾಶಸ್ಥ ಕೊಟ್ಟು ಅದಕ್ಕಾಗಿ 400 ಲಕ್ಷೆ ರೂಪಾಯಿಗಳನ್ನು, ಸಣ್ಣ 


132 ಪಿ.ಎಂ. ನಾಡಗೌಡ 


ನೀರಾವರಿಗಾಗಿ ಒಂದು ಕೋಟಿ ರೂಪಾಯಿಗಳನ್ನು ಒದಗಿಸಿದ್ದಾರೆ. ನನ್ನ ಅಭಿಪ್ರಾಯದಂತೆ 
ಅಪ್ಪರ್‌ ಕೃಷ್ಣಯೋಜನೆಗೆ 100 ಕೋಟಿ ರೂಪಾಯಿಗಳಿಗೆ ಹೆಚ್ಚು ಖರ್ಚಾಗುತ್ತದೆ ಅದಕ್ಕಾಗಿ 
ಹಿಂದೆ ತುಂಗಭದ್ರಾ ಯೋಜನೆಗೆ ಹೇಗೆ ಪ್ರತ್ಯೇಕವಾಗಿ ಒಂದು ಬೋರ್ಡ ಮಾಡಿದ್ದರೋ, 
ಅದರಂತೆ ಇದಕ್ಕೂ ಒಂದು ಬೋರ್ಡ್‌ ಮಾಡಿ, ಪ್ರತ್ಯೇಕವಾಗಿ ಒಬ್ಬ ಇಂಜಿನೀಯರನ್ನು 
ಇಟ್ಟು, ಹೆಚ್ಚು ಪ್ರೋತ್ಸಾಹ ಕೊಟ್ಟು ಜಾಗ್ರತೆ ಮುಗಿಸಬೇಕೆಂದು ಸರ್ಕಾರದವರ್ಲ್ಲಿ 
ಕೇಳಿಕೊಳ್ಳುತ್ತೇನೆ. ಅವರಿಗೂ ಆಸಕ್ತಿ ಇದೆಯೆಂದು ಗೊತ್ತು. ಅಪ್ಪರ್‌ ಕೃಷ್ಣಯೋಜನೆಯು 
ಬರಗಾಲ ಪೀಡಿತ ಕ್ಷೇತ್ರಗಳಿಗೆ ಒಂದು ಉಪಯುಕ್ತವಾದ ಯೋಜನೆ. ಇದರಿಂದ 14ಲಕ್ಷ 
ಎಕರೆ ನೀರಾವರಿಯಾಗುತ್ತದೆ. ಆದ್ದರಿಂದ ಇದನ್ನು ಆದಷ್ಟು ಬೇಗ ಸರ್ಕಾರದವರು ಪೂರ್ಣವಾಗಿ 
ಮುಗಿಸುತ್ತಾರೆ ಎಂಬ ಭರವಸೆ ನನಗಿದೆ. 

ಇನ್ನು ಈ ಒಂದು ಯೋಜನೆಗೆ ರಾಜ್ಯ ಸರ್ಕಾರದವರು ರೊಕ್ಕ ಕೊಡಬೇಕು. 
ಅಥವಾ ಕೇಂದ್ರ ಸರ್ಕಾರದವರು ರಾಜಸ್ಥಾನ ಮೊದಲಾದ ಕೆಲವು ರಾಜ್ಯಗಳಿಗೆ ಇಂಥ 
ಯೋಜನೆಗಳಿಗೆ ಹಣ ಸಹಾಯ ಮಾಡಿರುವುದರಿಂದ, ನಮ್ಮಮುಖ್ಯಿಮಂತ್ರಿಗಳು ಮತ್ತು 
ಶ್ರೀಮಾನ್‌ ಹೆಗ್ಗೆಯವರು ಕೇಂದ್ರಕ್ಕೆ ಹೋಗಿ ನಮ್ಮರಾಜ್ಯಕ್ಕೂ ಇದೇ ರೀತಿ ಹಣ ಕೊಡಿಸುವ 
ಏರ್ಪಾಡು ಮಾಡಬೇಕು. ಈ ರೀತಿ ಏರ್ಪಾಡು ಮಾಡಿದರೆ ಅದಕ್ಕೆ ನನ್ನ ಸ್ವಾಗತವಿದೆ. 
ಇದನ್ನು ನ್ಯಾಷನಲ್‌ ಸ್ಕೀಮ್ಸ್‌ ಆಗಿ ಇಟ್ಟುಕೊಂಡು ಪೂರ್ತಿಮಾಡಬೇಕು ಎನ್ನುವುದು 
ಸ್ವಾಗತಾರ್ಹ. ಈ ವಿಚಾರದಲ್ಲಿ ಕೆಲವು ಸಂಕೋಚಿಗಳಿವೆ. ಸ್ವಲ್ಪ ರೊಕ್ಕ ಕೊಟ್ಟು ಕೆಲಸ ನಿಂತು 
ಹೋಗಿದೆ ಎಂದು ಕೆಲವರು ಹೇಳುವುದು ತಪ್ಪು ಮಾತು. ಅದೆಲ್ಲಾ ಬೂಟಾಟಿಕೆಯ 
ಮಾತುಗಳು. 


ಈ ಯೋಜನೆಗೆ ಸರ್ಕಾರದವರು ಹೆಚ್ಚು ಗಮನಕೊಟ್ಟಿದ್ದಾರೆ. ಎಂದು 
ಪ್ರತಿನಿಧಿಗಳಾದ ನಾವೆಲ್ಲಾ ಅವರಿಗೆ ಹೇಳುತ್ತಿದ್ದೇವೆ. ಇನ್ನು ವಿದ್ಯುತ್‌ ಬಂತು. ಬಂದಮೇಲೆ 
ಅದರಿಂದ ಉದ್ಯೋಗಗಳು ಚೆನ್ನಾಗಿ ನಡೆಯಬೇಕಾಗುತ್ತದೆ. ಎರಡು ಕಾರಾನೆಗಳು ಆಗಿವೆ. 
ಒಂದು ವರ್ಷದಲ್ಲಿ ಈ ಎರಡು ಕಾರ್ಬಾನೆಗಳು ಆಗಿದೆ, ಒಂದು ಅಲ್ಯೂಮಿನಿಯಂ 
ಫ್ಯಾಕ್ಷರಿ. ಇದನ್ನು ಬೆಳಗಾಂನಲ್ಲಿ ಸ್ಥಾಪನೆ ಮಾಡಿದ್ದಾರೆ. ನಮ್ಮರಾಜ್ಯ ಮುಂದುವರಿಯಲು 
ಮಾಡಿದಂತಹ ಒಂದು ಯೋಜನೆಯೆಂದರೆ ಈ ಅಲ್ಯೂಮಿನಿಯಂ ಕಾರ್ಬಾನೆ. ನನಗೆ 
ತಿಳಿದ ಹಾಗೆ ಮುಖ್ಯಮಂತ್ರಿಗಳು ಮತ್ತು ಶ್ರೀಮಾನ್‌ ಹೆಗ್ನೆಯವರು ಕೇಂದ್ರ ಸರ್ಕಾರದಲ್ಲಿ 
ಹೋರಾಟ ಮಾಡಿ, ಜಂಜಾಟ ಮಾಡಿ ಈ ಕಾರ್ಯಾನೆಯನ್ನು ನಮ್ಮರಾಜ್ಯಕ್ಕೆ ತಂದಿದ್ದಾರೆ. 
ಈ ಅಲ್ಯೂಮಿನಿಯಂ ಕಾರಾನೆ ಬೆಳಗಾವಿಗೆ ಬಂದಿದ್ದರಿಂದ ಅಲ್ಲಿಯ ವಾತಾವರಣ 
ತಿಳಿಯಾಗಿದೆ. ಈ ಕಾರಾನೆಯಲ್ಲಿ ಸ್ಥಳೀಯ ಮತ್ತು ಮೈಸೂರು ರಾಜ್ಯದ ಜನರೇ ಇರಬೇಕು. 
ಇದರ ಬಗ್ಗೆ ಸರ್ಕಾರದವರು ಒಂದು ವಿಚಾರ ಮಾಡಬೇಕು. 

ಮತ್ತೊಂದು ಸೇಡಂನಲ್ಲಿ ಸೀಮೆಂಟ್‌ ಕಾರ್ಬಾನೆಯನ್ನು ಸ್ಥಾಪಿಸುತ್ತಾರೆ ಎನ್ನುವ 
ಮಾತು ಹೆಮ್ಮೆಯ ಮಾತು. ಇವುಗಳನ್ನು ವಿಕೇಂದ್ರೀಕರಣ ಮುಮಖ ಒಂದು ಯೋಚನೆ 


ಪ್ರತಿಭಾವಂತ ಸಂಸದೀಯ ಪಟು 133 


ಮಾಡಬೇಕು. ನಮ್ಮ ಉದ್ಯೋಗಗಳು ಕಾರ್ಲಾನೆಗಳು ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ 
ಆಗುತ್ತಿವೆಯೇ ಹೊರತು, ಜಿಲ್ಲಾವಾರು ಗ್ರಾಮಗಳಲ್ಲಿ ಆಗುತ್ತಿಲ್ಲ. ಈ ಒಂದು ವಿಷಯವನ್ನು 
ಸರ್ಕಾರದವರು ನೆನಪಿನಲ್ಲಿಡಬೇಕು ಎಂದು ಹೇಳುತ್ತೇನೆ. 


. - ವಿಕೇಂದ್ರೀಕರಣದ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಬೇಕೆಂದು ಇಷ್ಟ 
ಪಡುತ್ತೇನೆ. ಮುನಿಸಿ ಪಾಲಿಟಿಗಳಿಗೆ ಏನು ಒಂದು ಅಧಿಕಾರ ಇರುತ್ತದೋ, ಅಷ್ಟೇ ಅಧಿಕಾರ 
ಪಂಚಾಯಿತಿಗಳಿಗೂ ಇರಬೇಕು. ಈಗ ಪಂಚಾಯಿತಿಗಳಿಗೆ ಮುನಿಸಿಪಾಲಿಟಿಗಳಿಗಿಂತ ಕಡಿಮೆ 
ಅಧಿಕಾರವಿದೆ ಎಂದರೆ ತಪ್ಪಾಗಲಾರದು. ಇದಕ್ಕೆ ಸಂಬಂಧಪಟ್ಟ ಎಲ್ಲಾ ಪ್ರತಿನಿಧಿಗಳನ್ನು 
ಕರೆಸಿ ಈ ಕಾಯದೆ ಬಗ್ಗೆ ಸುಧಾರಣೆ ಮಾಡಬೇಕು. ವಿಚಾರಣೆ ಮಾಡಬೇಕು ಎಂದು 
ಸರ್ಕಾರದವರಲ್ಲಿ ಕೇಳಿಕೊಳ್ಳುತ್ತೇನೆ. 


ಮುನಿಸಿಪಲ್‌ ಆಡಿನಿಸ್ಟೇಷನ್‌ ಇವತ್ತಿನ ದಿವಸ ಚೆನ್ನಾಗಿ ನಡೆಯಬೇಕಾದರೆ 
ಹೆಚ್ಚು ಹೆಚ್ಚು ಅಧಿಕಾರವನ್ನು ಕೊಡಬೇಕು. ಸರ್ಕಾರ ಕೊಡದಿದ್ದರೆ ಮುನಿಸಿಪಲ್‌ ಕಾಯ್ದೆಗಳು 
ನಿರುಪಯೋಗಿ ಎಂದು ಹೇಳಬೇಕಾಗುತ್ತದೆ. ಮೊದಲು ಶ್ರೀಮಾನ್‌ ಹೆಗ್ನೆಯವರು ಕೋ 
ಅಪರೇಷನ್‌ ಇಲಾಖೆಯಲ್ಲಿ ಮಂತ್ರಿಗಳಾಗಿದ್ದಾಗ ಮಾರ್ಕೆಟಿಂಗ್‌ ಸೊಸ್ಸೆಟಿಯ ಚೇರಮನ್‌ 
ಆಗಿದ್ದರು. ಇವರು ಅದನ್ನು ಬಿಟ್ಟ ಮೇಲೆ ಕಾಯಿದೆಯಲ್ಲಿ ಏನೂ ಬದಲಾವಣೆಯಾಗಲ್ಲಾ 
ಎಂದು ಜನರು ಹೇಳುತ್ತಿದ್ದಾರೆ. ಚೆನ್ನಾಗಿ ನಡೆಯಬೇಕಾದರೆ ಪೂರ್ಣವಾಗಿ ಅಗ್ರಿಕಲ್‌ಚರ್‌ 
ಕಾಯಿದೆಗಳನ್ನು ಸುಧಾರಣೆ ಮಾಡಬೇಕು. ಈಗಿರುವ ಕಾಯಿದೆಗಳು ಯಾವುದಕ್ಕೂ 
ಉಪಯೋಗವಾಗುವುದಿಲ್ಲವೆಂದು ಹೇಳುತ್ತೇನೆ. 

ಶಿಕ್ಷಣದೊಳಗೆ ಬೇಕಾದಷ್ಟು ಸುಧಾರಣೆಯಾಗಿದೆ. ಪ್ರಾಥಮಿಕ ವಿದ್ಯಾಭ್ಯಾಸ 
ಸುಧಾರಣೇಯಾಗಲು, ಅಲ್ಲಿ ಕೆಲಸ ಮಾಡುವ ಉಪಾಧ್ಯಾಯರುಗಳಿಗೆ ತ್ರಿವಿಧ ಸೌಲಭ್ಯಗಳನ್ನು 
ಕೊಡಬೇಕೆಂದು ಸರ್ಕಾರದವರು ಒಪ್ಪಿಕೊಂಡರು. ಆದರೆ ಅದು ಇನ್ನು ಕಾರ್ಯರೂಪಕ್ಕೆ ಬಂದಿಲ್ಲ. 
ಅಧಿಕಾರಿಗಳ ಅಡ್ಡಿಯಿಂದ ಈ ರೀತಿಯಾಗಿರಬಹುದು. ಶ್ರೀಮಾನ್‌ ಹೆಗ್ನೆಯವರುS!rಂಗg 
man ೦ he ೩binet ಯಾವುದಾದರೂ ಒಂದು ವಿಚಾರ ತೆಗೆದುಕೊಂಡರೆ ಅದನ್ನು 
ಪೂರ್ತಿಮಾಡಿ ಹೊರಗಡೆಗೆ ತರುವಂಥ ಚಾಣಾಕ್ಷತೆ ಅವರಲ್ಲಿ ಇದೆ. ಉಪಾಧ್ಯಾಯರುಗಳಿಗೆ 
ಉತ್ತರ ಕರ್ನಾಟಕ ಜಿಲ್ಲೆಯಲ್ಲಿ ಬಹಳ ಅನ್ಯಾಯವಾಗಿದೆ. ಈ ಅನ್ಯಾಯ ಎಂಬ ಪದವನ್ನು 
ಉಪಯೋಗಿಸಬಾರದು ಎಂದು ಇದೆ. ಆದರೆ ಮನಸ್ಸಿಗೆ ಬಹಳ ಖೇದವಾಗಿ ಅನ್ಯಾಯ 
ಎಂಬ ಶಬ್ದವನ್ನು ಉಪಯೋಗ ಮಾಡುತಿದ್ದೇನೆ. 


ಈ ಟ್ರಿಪಲ್‌ ಬೆನಿಫಿಟ್‌ಟ್ಯೋಜನೆಯಿಂದ ಯಾವ ಶಿಕ್ಷಕರಿಗೂ ಇವೊತ್ತಿನ ದಿವಸ 
ಲಾಭ ಆಗಿಲ್ಲ. ಪಗಾರ ವೇತನ ಕಡಿಮೆ ಇದೆ. ಜಿಲ್ಲಾ ಬೋರ್ಡಿನ ಪ್ರಾಥಮಿಕ ಶಿಕ್ಷಕರನ್ನು 
ಈ ಯೋಜನೆಯಲ್ಲಿ ಸೇರಿಸಬೇಕು. ಮದ್ರಾಸ್‌ ಸರ್ಕಾರದವರು ಕಾಲೇಜು ಪ್ರಾಧ್ಮಾಪಕರಿಗೂ 
ಇದನ್ನು ಅನ್ವಯಿಸಬೇಕೆಂದು ಇದ್ದಾರೆ, ಹಾಗೆ ಇಲ್ಲಿಯೂ ಮಾಡಬೇಕು ಎಂದು ನಾನು 
ನಮ್ರದಿಂದ ಸೂಚನೆ ಮಾಡುತ್ತೇನೆ. ಟ್ರಿಪ್ಪಿಕೇಟ್‌ ವಿವಿಧ ಲಾಭ ಯೋಜನೆಯನ್ನು ಮೂರು 


134 ಪಿ.ಎಂ. ನಾಡಗೌಡ 


ಹಂತದಲ್ಲಿ ಮಾಡಿದ್ದೀರಿ. ಶಿಕ್ಷಣ ಚೆನ್ನಾಗಿ ನಡೆಯಬೇಕಾದರೆ ಶಿಕ್ಷಕರು ನೆಮ್ಮದಿಯಿಂದ 
ಇದ್ದರೆ » ಶಿಕ್ಷಣ ಚೆನ್ನಾಗಿ ನಡೆಯುತ್ತದೆ ಎಂದ ನನಗೆ ನಂಬಿಕೆ. ದಯವಿಟ್ಟು ಪ್ರಾಥಮಿಕ 
ಶಿಕ್ಷಕರಿಗೆ ವಿವಿಧ ಲಾಭ ಯೋಜನೆಯ ಫಲ ಸಿಕ್ಕುವುದು ಅಲ್ಲದೆ, ಉಚ್ಛ ಶಿಕ್ಷಣದ 
ಅಧ್ಯಾಪಕರಿಗೂ ಇದರಲ್ಲಿ ಅವಕಾಶ ಮಾಡಿಕೊಡಬೇಕು ಎಂದು ನಮ್ರದಿಂದ ಸೂಚನೆ 
ಮಾಡುತ್ತಾ ಇದ್ದೇನೆ. 

ಮೈಸೂರು ರಾಜ್ಯ ಬರಗಾಲ ಪ್ರದೇಶ. ಇದರ ಬಗ್ಗೆ ಯಾರ್ದಿ ರಿಪೋರ್ಟು ಬಹಳ 
ವಿವಾದಾಸ್ಪದವಾಗಿದೆ. ಎಷ್ಟು ಬರಗಾಲ ಪ್ರದೇಶ ಇದೆ. ಎಷ್ಟು ಜನರಿಗೆ ಉಪಯೋಗ 
ಅಗುತ್ತದೆ ಎನ್ನುವ ಮಾತನ್ನು ಚೆನ್ನಾಗಿ ಅವರು ರಿಪೋರ್ಟು ಮಾಡಿದಂತೆ ಕಾಣಲಿಲ್ಲ. ನಮ್ಮ 
ರಾಜ್ಯಕ್ಕೆ ಅವರು ಯಾವಾಗ ಬಂದರು. ಯಾವ ಅಧಿಕಾರಿಗಳು ಅವರಿಗೆ ಯಾವ ಅಂಕಿ 
ಅಂಶ ಕೊಟ್ಟರು ಎಂದು ನನಗೆ ತಿಳಿಯಲಿಲ್ಲ. 


ಮಾವ್ಯ ಹೆಣ್ಣೆಯವದು ಕೆಛಮನೆಯಲ್ಲಿ ಹೇಲಿದ್ದಾದೆ. ರಿಪೋರ್ಟನ್ನು ಆಲಿಸಿ 
ಮನೋಡುತ್ತೇವೆಂದು. ಆ ರಿಪೋರ್ಟನ್ನುನಮಗೆಲ್ಲಾ ಕೊಡಬೇಕು. ಕೇಂದ್ರ ಸರ್ಕಾರದವರು 
ಪುನರ್ವಿಮರ್ಶೆ ಮಾಡಿ ಬರಗಾಲ ಪೀಡಿತ ಪ್ರದೇಶಕ್ಕೆ ಹೆಚ್ಚು ನೆರವನ್ನೂ ಕೊಡಬೇಕು 
ಎಂದು ಮಾಡಿದಾಗ ನಮಲ್ಲಿ ಎಷ್ಟು ಪ್ರದೇಶ ಇದೆ ಅಷ್ಟು ಜನಕ್ಕೆ ಅದರ ಉಪಯೋಗ 
ಬರುತ್ತದೆ ಎಂದು ಅಂಕಿ ಅಂಶ ಕೊಡದೆ ಇದ್ದೆರೆ ನಾಳೆ ಬರುವ ಫಾಯಿದೆ ಏನು ಇದೆ, 
ಅದು ಬರಲಿಕ್ಕಲ್ಲ ಎನ್ನುವ ಮಾತನ್ನು ಹೇಳುತ್ತಿದ್ದೇನೆ. 

ಮೈಸೂರು ರಾಜ್ಮದೊಳಗೆ ಅರ್ಧಕ್ಕಿಂತ ಹೆಚ್ಚು ಬರಗಾಲ ಪೀಡಿತ ಪ್ರದೇಶ ಇದೆ. 
ಅದನ್ನು ಯಾವ ರೀತಿಯಿಂದ ಅಭಿವೃದ್ಧಿ ಮಾಡಬೇಕು ಎನ್ನುವ ವಿಚಾರ ಇಟ್ಟುಕೊಂಡಾಗ, 
ಒಂದು ಶಾಸ್ತೀಯ ದೃಷ್ಟಿಯಿಂದ ಸರ್ವೆ ಮಾಡಿ ಅಂಕಿ ಅಂಶ ಇಟ್ಟುಕೊಂಡಿದ್ದರೆ, ಕೇಂದ್ರದಿಂದ 
ಬರುವಂಥ ಸಹಾಯವನ್ನು ಸದುಪಯೋಗ ಮಾಡಬಹುದು ಎಂದು ನನ್ನ ನಮ್ರ ಸೂಚನೆ 
ಇದೆ. ಇನ್ನೊಂದು ಮಾತು ಹೇಳಬಯಸುತ್ತೇನೆ. ತಾಲ್ಲೂಕು ಡೆವಲಪ್‌ ಮೆಂಟ್‌ ಬೋರ್ಡ್‌ 
ಮತ್ತು ಇತರ ಡಿಪಾರ್ಟ್‌ಮೆಂಟ್‌ ಅಧಿಕಾರಿಗಳನ್ನು ಆದಷ್ಟು ಕಡಿಮೆ ಮಾಡಬೇಕು ಎಂದು 
ಒಪ್ಪಿಕೊಂಡಿದ್ದೇವೆ. ಒಂದು ಮಾತು ಒಕ್ಕಲುತನ ವಿಷಯಕ್ಕೆ ಸರ್ಕಾರ ಹೆಚ್ಚು ಗಮನ ಕೊಡಲಿಕ್ಕೆ 
ಹೆತಿದ್ದಾರೆ. 

ನಮದು ಒಕ್ಕಲುತನ ರಾಷ್ಟ್ರ. ನಾವು ಸ್ತಾವಲಂಬನೆ ಜೀವನ ಮಾಡಬೇಕಾದರೆ 
ಹೊರಗಡೆಯಿಂದ ಆಹಾರ ಪದಾರ್ಧ ತಂದು ತಿನ್ನುವುದು ನಮ್ಮಸಂಸ್ಯೃಶಿಗೆ ಒಗುವುದಿಲ್ಲ, R 
ಎಲ್ಲೆಲ್ಲಿ ಡೆವಲಪ್‌ ಮೆಂಟ್‌ ಬ್ಲಾಕುಗಳು ಇವೆಯೋ ಅಲ್ಲಿ ಅಗ್ರೋ ಎಕನಾಮಿಸ್ಟ್‌ ರನ್ನೂ 
ನೇಮಿಸಿ ಒಕ್ಕಲಿಗರ ಹಿತದೃಷ್ಟಿಯಿಂದ ಸೂಚನೆ ಕೊಡುತ್ತಾ ಇರಬೇಕು. ಅವರು ಎಲ್ಲಾ 
ಗ್ರಾಮಗಳಿಗೂ ಹೋಗಬೇಕು. ಒಂದೊಂದು ಜಿಲ್ಲೆಗೆ 2-3 ಮಂದಿ ಅಂಥವರು ಇರಬೇಕು. 
ಈ ತರಹ ಒಕ್ಕಲಿಗರಿಗೆ ಸಹಾಯ ಮಾಡಬೇಕಾಗುತ್ತದೆ. ' 


ಪ್ರತಿಭಾವಂತ ಸಂಸದೀಯ ಪಟು 135. 


ನಮ್ಮಬಿಜಾಫುರ ಜಿಲ್ಲೆಯೊಳಗೆ ಹೈಬ್ರಿಡ್‌ ಮೇಸ್‌, ಹೈಡ್‌ ಚಾವರ್‌ ಘಟಪ್ರಭಾ 
ಪ್ರದೇಶದಲ್ಲಿ ಬಹಳ ಚಲೋ ರೀತಿಯಿಂದ ನಡೆದಿದೆ. ಆದರೆ ಶಾಸ್ತ್ರೀಯ ದೃಷ್ಟಿಯಿಂದ 
ಒಬ್ಬ ಉಪದೇಶ ಮಾಡುವ ತಜ್ಞ ಇರುವುದಿಲ್ಲ. ಡಿಸ್ಪಿಕ್ಟು ಅಗ್ರಕಲ್ಲರಲ್‌ ಆಫೀಸರು ಮಾತ್ರ 
ಇರುತ್ತಾರೆ. ಅವರೂ ಸಾಲದು. ಆದ್ದರಿಂದ ಅಗ್ರೋ ಎಕನಾಮಿಕ್ಸ್‌ ಒಬ್ಬರನ್ನು ಇಟ್ಟು 
ಒಕ್ಕಲಿಗರಿಗೆ, ರೈತರಿಗೆ ಸ್ಥಳದಲ್ಲಿಯೇ ಹೊಸ ಹೊಸ ವಿಚಾರಗಳ ಬಗ್ಗೆ ಸೂಚನೆ ಕೊಡುವಂತೆ 
ಮಾಡಬೇಕು ಎಂದು ನಾನು ನಮ್ರ ಸೂಚನೆ ಮಾಡುತ್ತೇನೆ. 

ಹೊಸ ಬಡ್ಜೆಟ್ಟು ಇದೆ ಅದನ್ನು ಜನರು ಶ್ಲಾಘನೆ ಮಾಡುತ್ತಾ ಇದ್ದಾರೆ. 8-10 
ವರ್ಷ ಆಗಿದ್ದರೂ, ಪುನರ್‌ ಘಟಿತವಾದ ಮೈಸೂರು ಹಿಂದೆ ಇದ್ದ ಬಡ್ಗೆಟ್ಟು ಯಾವತ್ತು 
ಒದುವುದು ಇಟ್ಟು. ಶ್ರೀಮಾನ್‌ ಹೆಗಡೆಯವರು ಹೊಸ ವಿಚಾರವನ್ನು ಇಟ್ಟು ಬದಲಾವಣೆ 
ಮಾಡಿದ್ದಾರೆ. ಶ್ರೀ ಹೆಗ್ಗೆಯವರು ಯಾವ ತರಹ ಫೈನಾನ್ಸ್‌ ಮಿನಿಸ್ಟರ್‌ ಆಗಿ ಕೆಲ ಮಾಡುತ್ತಾರೆ 
ಎಂದು ದೇಶದ ಜನರು ನೋಡುತ್ತಿದ್ದರು. ಹೊಸ ಹೊಸ ವಿಚಾರಗಳನ್ನು ಸೇರಿಸಿ ಅಖಂಡ 
ಹಿಂದೂ ಸ್ಥಾನದಲ್ಲೇ ಒಬ್ಬ ಫೈನಾನ್ಸ್‌ ಎಕ್ಕಪರ್ಟ ಆಗಿದ್ದಾರೆ. ಅಲ್ಲದೆ ಕಷ್ಟ ಕಾಲವಾದರೂ 
ಕೂಡ ಸರ್‌ ಪ್ಲಸ್‌ ಬಡ್ಗೆಟ್ಟು ನಮ್ಮ ಮುಂದೆ ಇಟ್ಟಿದ್ದಾರೆ ಎಂದರೆ, ಬಹಳ ಅಭಿಮಾನದ 
ಮಾತು. ಪಂಚವಾರ್ಷಿಕ ಬಡ್ಡೆಟ್ಟು ನಮ್ಮಮುಂದೆ ಇಟ್ಟಿದ್ದಾರೆ. ಪಂಚವಾರ್ಷಿಕ ಯೋಜನೆ 
ಬರುತ್ತದೆ. ಆ ಜಿಲ್ಲೆಗೆ ಕೊಟ್ಟರು, ಈ ಜಿಲ್ಲೆಗೆ ಕೊಟ್ಟರು ಎಂದು ..... ಬರಬಾರದು. 


ಶ್ರೀ ಜೆ.ಬಿ. ಮಲ್ಲಾರಾಧ್ಯ. ಬಾಗಲಕೋಟೆಗೆ ಕೇಳಬೇಡಿ. .. 


ಶ್ರೀ ಪಿ.ಎಂ. ನಾಡಗೌಡ.- ಬಾಗಲಕೋಟೆಗೆ ಜಾಸ್ತಿ ಕೇಳುವುದಿಲ್ಲ. ನನಗೆ 
ನಾಲ್ಕು ಮಾತು ಹೇಳುವುದಕ್ಕೆ ಅವಕಾಶ ಕೊಟ್ಟಂಥ ಅಧ್ಯಕ್ಷರಿಗೆ ವಂದಿಸಿ ನನ್ನ ಮಾತನ್ನು 
ಮುಗಿಸುತ್ತೇನೆ. { 
Demands for Grants for 1967-68 


ಶ್ರೀ ಪಿ.ಎಂ. ನಾಡಗೌಡ .- ಇವತ್ತಿನ ದಿವಸ ಮುಂಜಾವದಿಂದ ಈಗ ಆರು 
ಗಂಟೆಯವರೆಗೆ ಈ ಮನೆಯ ಮಾನ್ಯ ಸದಸ್ಯರುಗಳು ಬಹಳ ಗೌರವದಿಂದ ಸರ್ಕಾರಕ್ಕೆ 
ಮಾರ್ಗದರ್ಶನವನ್ನು ಮಾಡಿದ್ದಾರೆ. ಸರ್ಕಾರ ಇವತ್ತುಯಾವ ಮಾನ್ಯ ಸದಸ್ಯರುಗಳು ಇದರೊಳಗೆ 
ಬಹಳ ಹುಮಸ್ಟಿನಿಂದಲೂ, ಅಭಿಮಾನದಿಂದಲೂ ಮಾರ್ಗದರ್ಶನ ಮಾಡಿದ್ದಾರೋ, ಅವರಿಗೆ 
ಕೃತಜ್ಞತೆಗಳನ್ನು ಅರ್ಪಿಸುತ್ತದೆ. ಈ ಸಹಕಾರದ ವಿಷಯ, ಅಭಿವೃದ್ಧಿಯ ವಿಷಯ ಮತ್ತು 
ರಾಷ್ಟ್ರೀಯ ವಿಸರಣಾ ಯೋಜನೆಯ ವಿಷಯಗಳ ಬಗ್ಗೆ ಎಷ್ಟು ಸವಿಸ್ತಾರವಾಗಿ 
ಚರ್ಚಿಯಾಗಬೇಕಾಗಿತ್ತೋ, ಅದನ್ನು ಇವತ್ತು ಮಾನ್ಯ ಸದಸ್ಯರು ಮಾಡಿದ್ದಾರೆ. 

ಮಾನ್ಯ ಸದಸ್ಯರೆಲ್ಲರೂ ಬಹಳ ಅಮೂಲ್ಯವಾದ ಮತ್ತು ಶಾಸಕತೆಯ ರೀತಿಯಿಂದ 
ಖಾತೆಗಳನ್ನು ನಡೆಸಲಿಕ್ಕೆ ಮಾರ್ಗದರ್ಶನವನ್ನು ಮಾಡಿದ್ದಾರೆ. ಸರ್ಕಾರ ಇವತ್ತಿಗೆ ದಿವಸ 


136 ಪಿ.ಎಂ. ನಾಡಗೌಡ 


ಏನು ಮಾನ್ಯ ಸದಸ್ಯರುಗಳು ಹೇಳುತಿದ್ದಾರೆ, ಅದನ್ನು ನಿರ್ದಾಕ್ಷಿಣ್ಯವಾಗಿ, ಯಾವುದೇ 
ಒಂದು ದಯದಾಕ್ಷಿಣ್ಮವಿಲ್ಲದೆ, ವಿಚಾರಮಾಡಿ, ಪರಿಪಾಲನೆ ಮಾಡಬೇಕೆಂಬುದನ್ನು ನಾವ 
ಇವತ್ತಿನ ದಿವಸ ತಿಳಿದುಕೊಂಡಿದ್ದೇವೆ. ಈ ಒಂದು ಸಹಕಾರಿ ಆಂದೋಲನ, ಅಥವಾ 
ಸಹಕಾರಿ ಕ್ಷೇತ್ರದ ಅಭಿವೃದ್ಧಿಗಳು ಇವುಗಳು ಒಂದು 10-15 ವರ್ಷಗಳಿಂದ ನಡೆದುಬಂದು, 
ಏರುಪೇರುಗಳನ್ನು ದಾಟಿ ಬಂದು, ಇವತ್ತಿನ ದಿವಸ ಒಂದು ನಿರ್ದಿಷ್ಟವಾದ ಸ್ಥಿತಿಗತಿಗೆ 
ಬಂದು ಮುಟ್ಟಿದೆ. ಆ ದಿಸೆಯಿಂದ ತಾವು ಸಹಕಾರಿ ಕ್ಷೇತ್ರದಲ್ಲಿ ಯಾವ ರೀತಿಯಿಂದ 
ಮಾರ್ಗದರ್ಶನ ಮಾಡುತ್ತಿದ್ದೀರಿ, ಅದರ ಗಣನೆ ಸರ್ಕಾರಮಾಡಿ, ಸಹಕಾರ ಮಾಡುತ್ತದೆಂದು 
ಹೇಳಿದರೆ ತಪ್ಪಾಗಲಾರದು. ಇವತ್ತಿನ ದಿವಸ ಸಹಕಾರಿ ಕ್ಷೇತ್ರದೊಳಗೆ 18 ಸಾವಿರ ಸಂಸ್ಥೆಗಳು 
ಇವೆಯೆಂದು ತಮಗೆಲ್ಲರಿಗೂ ಗೊತ್ತು. ಈ 18 ಸಾವಿರದೊಳಗೆ, ಇವತ್ತಿನ ದಿವಸ ಎಲ್ಲಾ 
ಸಂಸ್ಥೆಗಳು ಬೆನ್ನಾಗಿದ್ದಾವೆ. ಅಥವಾ ಎಲ್ಲಾ ಸಂಸ್ಥೆಗಳು ಕೆಟ್ಟಿದ್ದಾವೆಂದು ತಾವು ಯಾರು 
ಭಾವನೆ ಮಾಡಬಾರದು. ಅದರಲ್ಲಿ ಸ್ವಲ್ಪ ಮಟ್ಟಿಗೆ ಕೆಟ್ಟ ಸಂಸ್ಥೆಗಳು ಇದ್ದೀತು ಎಂದು ನಾನು 
ಒಪ್ಪಿಕೊಳ್ಳುತ್ತೇನೆ. ಆದರೆ ಚಲೋ ಸಂಸ್ಥೆಗಳು ಇರುವುದನ್ನು ಮಾನ್ಯ ಸದಸ್ಯರು ಹೇಳಿದ್ದರೆ 
ಒಳ್ಳೆಯದಾಗಿತ್ತು ಎಂದು ನನಗನಿಸುತ್ತದೆ. 

ತಾವೆಲ್ಲರೂ ವಿವಿಧ ಕ್ಷೇತ್ರದಿಂದ ಹೊಸ ಮೈಸೂರು ರಾಜ್ಯದಲ್ಲಿ ಮಾನ್ಯ 
ಪ್ರತಿನಿಧಿಗಳಾಗಿ ಬಂದಿದ್ದೀರಿ. ಬರುವಾಗ ನಮ್ಮನಮ್ಮ ಕ್ಷೇತ್ರದಲ್ಲಿ ಒಂದೆರಡು ಸಂಸ್ಥೆಗಳಲ್ಲಿ 
ಅಗ್ರಗಣ್ಮರಾಗಿ ಮತ್ತು ಶಕ್ತ ರೀತಿಯಿಂದ ಜನತೆಯ ಆಸೆ ಆಕಾಂಕ್ಷೆ ಇಟ್ಟುಕೊಂಡಿದ್ದಾರೆ 
ಅವುಗಳನ್ನು ಹೇಳಬೇಕಾಗಿತ್ತು ಎಂದು ನನ್ನ ಒಂದು ಹಿರಿಯ ಆಸೆ. ಏಕೆಂದರೆ ಇವೊತ್ತಿನ 
ಮಹಾಸಚಿಯಲ್ಲಿ ಆಗಲಿ ಅಥವಾ ಹೊರಗೆ ಎಲ್ಲೆಲ್ಲಿ ಮಹಾ ಸಮ್ಮೇಳನ ಸಭೆಗಳು ಆಗುತ್ತದೋ 
ಅಲ್ಲಿ ಸಹಕಾರೀ ಕ್ಷೇತ್ರದಲ್ಲಿ ಬರೇ ಕೆಟ್ಟಿದೆ ಎಂದು. ಇದರಲ್ಲಿ ದುರುಪಯೋಗ ನಡೆದಿದೆ 
ಎಂದು. ಇದರಲ್ಲಿ ಎಷ್ಟು ನ್ಯೂನತೆಗಳು ಇವೆ ಎನ್ನುವ ಮಾತನ್ನು ಸಹಜವಾಗಿ ಹೇಳುತ್ತಿದ್ದೇವೆ. 
ನನ್ನನಮ್ರವಾದ ವಿನಂತಿ ಏನಂದರೆ, ಈ ಪ್ರಕ್ನೆಯನ್ನು ವಿಹಂಗಮ ನೋಟದಿಂದ ನೋಡಬೇಕು. 
ಮತ್ತು ತುಲನಾತಕ್ರ ದೃಷ್ಟಿಯಿಂದ ನೋಡಬೇಕು ಎಂದು ನಾನು ಕಳಕಳಿಯಿಂದ ಹೇಳುತ್ತೇನೆ. 
ಇದು ಒಂದು ಜನತೆಯ ಆಂದೋಲನ ಎಂದು ಹೇಳುತ್ತಿದ್ದೇವೆ. 

ಯಾರು ತಮ್ಮ ಕ್ಷೇತ್ರದಲ್ಲಿ ಪ್ರತ್ಯಕ್ಷವಾಗಿ ದುಡಿಯುತ್ತಿದ್ದೀರಿ, ಈ ಒಂದು 
ಅಂದೋಳನದಿಂದ ಮಾನವಕೋಟಿ ಪ್ರಗತಿ, ಮಾನವಕೋಟಿಯ ಆಸೆ ಮತ್ತು ಆಕಾಂಕ್ಷೆಗಳಿಗೆ 
ಪ್ರತಿಫಲ ಸಿಗಬೇಕಾದುದು ಸಹಜ. ಅದರ ಸಲುವಾಗಿ ತಾವುಗಳು ಮಾರ್ಗದರ್ಶನ ಮಾಡಿ 
ಸರ್ಕಾರದವರು ತಮಗೆ ಯಾವ ರೀತಿಯಿಂದ ನೆರವು ಮತ್ತು ಸಲಹೆಗಳನ್ನು ಕೊಡಬೇಕು. 
ಎಂದು ಹೇಳಿದರೆ ಸರ್ಕಾರದವರು ಆ ಮಾಶಠನ್ನು ಒಪ್ಪುತ್ತಾರೆ ಎನ್ನುವುದರಲ್ಲಿ ಯಾವ 
ಅಭ್ಯಂತರವೂ ಇಲ್ಲ, ಇವೊತ್ತಿನ ದಿವಸ ಮಾನ್ಯ ಸದಸ್ಯರು ಸಹಕಾರಿ ಕ್ಷೇತ್ರದಲ್ಲಿ ಬೇಕಾದಷ್ಟು 
ಉಪಯುಕ್ತವಾದ ಸಲಹೆಗಳನ್ನು ಮತ್ತು ಅತ್ಯುತ್ತಮವಾದ ಸಲಹೆಗಳನ್ನು ಮಾಡಿದ್ದಾರೆ. 
ಎಲ್ಲಾ ಸಲಹೆಗಳನ್ನು ಸರಕಾರ ಒಪ್ಪಿಕೊಳ್ಳುತ್ತದೆ. ಸರ್ಕಾರ ಒಪ್ಪಿಕೊಂಡು ಯಾವ ರೀತಿಯಿಂದ 


ಪ್ರತಿಭಾವಂತ ಸಂಸದೀಯ ಪಟು 137 


ಸಹಕಾರಿ ಸಂಸೆಗಳಿಗೆ ಮಾರ್ಗದರ್ಶನ ಮಾಡಬೇಕು ಎನುವ ಮಾತನ್ನು ತೆಮ್ಮಮುಂದೆ 


Pay Kk 

ಇಡುತ್ತಿದ್ದೇನೆ. 

ಈಗ ಸಹಕಾರಿ ಕ್ಷೇತ್ರದಲ್ಲಿ ಮುಖ್ಯವಾಗಿ ನಾಲ್ಕಾರು ಪ್ರಶ್ನೆಗಳು ಎದ್ದಿವೆ. ಅವುಗಳನ್ನು 
ನಾವು ಇವೊತ್ತಿನ ದಿವಸ ಬಿಡಿಸಬೇಕಾಗಿದೆ. ಒಂದು ಪ್ರಾಮುಖ್ಯವಾದ ಪ್ರಶ್ನೆ ಎಂದರೆ, 
ಸರಕಾರ ಮತ್ತು ಸಹಕಾರೀ ಕ್ಷೇತ್ರ ಅಥವಾ ಸಹಕಾರೀ ಸಂಸ್ಥೆಯೊಳಗೆ ಯಾವ ಒಂದು 
ಸಂಬಂಧ ಇರಬೇಕು ಎನ್ನುವುದಕ್ಕೆ ನಿರ್ದಿಷ್ಟವಾದ, ನಿರ್ದಾಕ್ಷಿಣ್ಯವಾದ ಮಾರ್ಗದರ್ಶನ 
ತಾವು ಮಾಡಿದರೆ ಸರ್ಕಾರ ಆ ರೀತಿಯಿಂದ ಮಾಡುವುದಕ್ಕೆ ಒಪ್ಪಿಕೊಳ್ಳುತ್ತದೆ ಎನ್ನುವುದನ್ನು 
ಮಾತ್ರ ತಮ್ಮಮುಂದೆ ಮನಬಿಚ್ಚಿ ಇಡುತ್ತೇನೆ. 

ಇವೊತ್ತು ಒಂದು ಕಡೆ ಅಧಿಕಾರೇತರ ಚಳುವಳಿಯಂತೆ ತಿಳಿದುಕೊಂಡು 
ಆಂತರಿಕವಾಗಿ ಸರ್ಕಾರ ಯಾವ ರೀತಿಯಿಂದಲೂ ಅದರಲ್ಲಿ ಕೈ ಹಾಕಬಾರದು ಎಂದು 
ಮಾರ್ಗದರ್ಶನ ಮಾಡಿದರೆ ಆ ರೀತಿ ಚಳುವಳಿ ಅಂದೋಲನ ಮಾರ್ಪಾಡು ಮಾಡುವುದಕ್ಕೆ 
ಸಹಾಯ ಮಾಡುತ್ತೇವೆ. ಇನ್ನೊಂದು ಕಡೆ ಮಾನ್ಯ ಸದಸ್ಯರು ಈ ಸಹಕಾರೀ ಕ್ಷೇತ್ರದೊಳಗೆ 
ಸರ್ಕಾರಿ ಅಧಿಕಾರಿಗಳು ಇರಬೇಕು. ಅವರು ಮಾರ್ಗದರ್ಶನ ಮಾಡಬೇಕು ಅಧವಾ 
ವಯಾಮೀಡಿಯ ಇರಬೇಕು ಎಂದು ಆ ರೀತಿಯಿಂದ ಮಾರ್ಗದರ್ಶನ ಮಾಡಿದರೆ ಹೊಸ 
ಕಾಯಿದೆ ಪ್ರಕಾರ ಅಧಿಕಾರೇತರರಿಗೆ ಅವಕಾಶ ಇರಬೇಕು. ಅವರು ಸ್ವಯಂಪ್ರೇರಿತರಾಗಿ 
ಈ ಆಂದೋಲನದ ಕ್ಷೇತ್ರದಲ್ಲಿ ಕೆಲಸ ನಡೆಯತಕ್ಕ ಯಾವ ಯಾವ ಸಂಸ್ಥೆಗಳು ಇವೆ, 
ಅವುಗಳಿಗೆ ಸರ್ಕಾರದ ನೆರವು ಕೊಡಬೇಕು ಎನ್ನುವ ವಿಚಾರ ಇಟ್ಟುಕೊಂಡಿದ್ದೇವೆ. ಅದಕ್ಕೆ 
ಬಹಳ ಮಾನ್ಯ ಸದಸ್ಯರು, ಅಧಿಕಾರಿಗಳು ಬಹಳ ಹಸ್ಟಕ್ಷೇಪ ಮಾಡಬಾರದು. ಸರ್ಕಾರವೂ 
ಹಸಕ್ಷೀಪ ಮಾಡಬಾರದು ಎಂದು ಏನು ಹೇಳುತ್ತಿದ್ದಾರೆ ಅದನ್ನು ಸರ್ಕಾರ ಒಪ್ಪಿಕೊಳ್ಳುವುದರಲ್ಲಿ 
ತಯಾರು ಇದೆ ಎನ್ನುವ ಮಾತನ್ನು ಹೇಳುತ್ತಿದ್ದೇನೆ. ಅದಕ್ಕೆ ಅನುಗುಣವಾಗಿ ಸರ್ಕಾರ 
ಒಂದು ಕಾರ್ಯಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಎಲ್ಲಿಯಾವ ಸಹಕಾರೀ ಸಂಸ್ಥೆಯೊಳಗೆ 
ಸರ್ಕಾರದವರು ನಾಮಿನೇಟ್‌ ಮಾಡುತ್ತಿದ್ದಾರೋ ಅದನ್ನು ತೆಗೆದುಹಾಕಿ ಈಗ ಒಂದೊಂದು 
ಸಂಸ್ಥೆಯಲ್ಲಿ ಇಬ್ಬರು, ಮೂವರು ಅಧಿಕಾರಿಗಳನ್ನು ಇಟ್ಟಿದ್ದೇವೆಯೇ ಹೊರತು ಉಳಿದ 
ಎಲ್ಲಾ ನಾಮಿನೇಷನ್‌'ಗಳನ್ನು ತೆಗೆದುಹಾಕಿರುವುದು ತಾವು ನೋಡಿದ್ದೀರಿ. 

ಇನ್ನು ಎರಡನೆಯ ವಿಚಾರ ಏನೆಂದರೆ, ನಮ್ಮಲ್ಲಿ 18 ಸಾವಿರ ಸಂಸ್ಥೆಗಳು ಏನು 
ಇವೆ ಅವುಗಳಿಗೆ ಸಹಾಯಮಾಡಿ ಆ ಸಂಸ್ಥೆಗಳನ್ನು ನಾವು ಮಾರ್ಪಾಡಿಸಬೇಕು ಎನ್ನುವ 
ಮಾತು ಸರ್ಕಾರದ ಮುಂದೆ ಇದೆ. ಅದಕ್ಕೆ ತಾವು ಸೂಚನೆಗಳನ್ನು ಮಾಡಿದ್ದೀರಿ. ಈ 18 
ಸಾವಿರ ಸಂಸ್ಥೆಗಳಲ್ಲಿ ಶಕ್ತವಾದ ಸಂಸ್ಥೆಗಳು ಎಷ್ಟು? ಅವುಗಳಲ್ಲಿ ಸುಭದ್ರವಾದ ರೀತಿಯಲ್ಲಿ 
ಕೆಲಸ ಮಾಡುವ ಸಂಸ್ಥೆಗಳು ಎಷ್ಟು? ಡಿಪಂಕ್ಟ್‌ ಸಂಸ್ಥೆಗಳು ಎಷ್ಟು? ಎನ್ನುವ ಅಂಕಿ ಅಂಶಗಳನ್ನು 
ತೆಗೆದುಕೊಂಡು ಇವೊತಿನ ದಿವಸ ರಿವೈಟ್‌ ಲೈಸ್‌, ರೀ ಅರ್ಗನಯಸ್‌ ಮತ್ತು 


138 ಪಿ.ಎಂ. ನಾಡಗೌಡ 


ಅಮಾಂಡ್‌ಮೆಂಟ್‌ ಮಾಡುವ ವಿಚಾರವೂ ಸರ್ಕಾರದ ಮುಂದೆ ಬಂದಿದೆ. ತಮ್ಮಸೂಚನೆ 
ಯಾವ ರೀತಿ ಬರುತ್ತದೋ ಆ ಸೂಚನೆಯನ್ನು .ಒಪ್ಪಿಕೊಳ್ಳುತ್ತೇವೆ. ಅದಕ್ಕನುಗುಣವಾಗಿ 
ಸರ್ಕಾರ ಕಾರ್ಯಕ್ರಮ ತೆಗೆದುಕೊಳ್ಳುತ್ತದೆ ಎಂದು ವಿಶ್ಲಾಸ ಪೂರ್ವಕವಾಗಿ ಹೇಳುತ್ತೇನೆ. ' 


ಇನ್ನೊಂದು ಮಾತು ಏನೆಂದರೆ, 18 ಸಾವಿರ ಸಹಕಾರಿ ಸಂಸ್ಥೆಗಳು ಅಖಂಡ 
ಮೈಸೂರು ರಾಜ್ಯದಲ್ಲಿದೆ. ಇದ್ದರೂ ಕೂಡ ಈಗ ಜನತೆಯ ಪ್ರತಿನಿಧಿಗಳಾದ ತಾವ ಅಲ್ಲಲ್ಲಿ 
ಸಹಕಾರಿ ಸಂಸ್ಥೆಗಳನ್ನು ತೆಗೆಯಿಸಿ ಎಂದು ಏನು ಒಂದು ಒತ್ತಾಯ. ಮಾಡುತ್ತಿದ್ದಾರೋ 
ಅದನ್ನು ಯಾವ ರೀತಿಯಿಂದ ತಡೆಗಟ್ಟಬಹುದು ಎನ್ನುವ ಪೆಡಂಭೂತವಾದ ಪ್ರಶ್ನೆ ಸರ್ಕಾರದ 
ಮುಂದೆ ಇದೆ. ಅದಕ್ಕೆ ತಮ್ಮಿಂದ ಯಾವ ರೀತಿ ಸಲಹೆ ಬರುತ್ತದೋ ಆ ರೀತಿ ಮುಂದೆ 
ಮಾಡಬೇಕು ಎಂದು ಇದ್ದೇವೆ. 


ಇನ್ನು 1,2,3 ಪಂಚವಾರ್ಷಿಕ ಯೋಜನೆಗಳಲ್ಲಿ ಪ್ರಭಾವಯುತ ರೀತಿಯಿಂದ 
ಕೆಲಸ ಕಾರ್ಯಗಳನ್ನು ತೆಗೆದುಕೊಂಡದ್ದು ನೋಡಿದರೆ ಯಾವ ಸಂಸ್ಥೆಗಳು ಶಕ್ತವಾಗಿವೆ, 
ಯಾವ ಸಂಸ್ಥೆಗಳು ವಯಬಲ್‌ ಯೂನಿಟ್ಸ್‌ ಆಗಿವೆ ಎಂದು ನೋಡಿಕೊಂಡು, ಯಾವ 
ಯಾವ ಸಂಸ್ಥೆಗಳು ತತ್ತರಿಸುತ್ತಿವೆ ಎನ್ನುವುದನ್ನು ನೋಡಿಕೊಂಡು ಅವುಗಳನ್ನು 
ಪುನರಜ್ಞೀವನಗೊಳಿಸುವ ಉದ್ದೇಶದಿಂದ 3ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ತಕ್ಕ ಮಟ್ಟಿಗೆ 
ಕಾರ್ಯಕ್ರಮ ತೆಗೆದುಕೊಂಡದ್ದು ತಮಗೆಲ್ಲಾ ಗೊತಿದೆ. 4ನೇ ಪಂಚವಾರ್ಷಿಕ ಯೋಜನೆಯಲ್ಲಿ 
ಹಿಂದಿನ ಪದ್ಧತಿಯನ್ನು ಬಿಟ್ಟು ಹೆಚ್ಚು ಹೆಚ್ಚು ಕ್ಷೇತ್ರಗಳಿಗೆ ಸಹಕಾರ ಪದ್ಧತಿ ಹೋಗುತ್ತಿದೆ 
ಎನ್ನುವುದು ಗೊತಿದೆ. ಅದರಲ್ಲಿ ಮೈಸೂರು ರಾಜ್ಯದಲ್ಲಿ ಈ ಸಹಕಾರ ಸಂಘಗಳು 
ಗೌರವದಿಂದಲೂ, ವೈವಿದ್ಯತೆ ಮತ್ತು ಉಪೆಯುಕ್ತತೆ ಮತ್ತು ಸಂಖ್ಕೆಯಿಂದಲೂ ನೋಡಿದರೆ 
ನಾವು ಅಖಂಡ ಹಿಂದೂಸ್ಥಾನದಲ್ಲಿ ಯಾವ ರಾಜ್ಯಕ್ಕೂ ಹಿಂದುಳಿದಿಲ್ಲ ಎಂದು ಹೇಳಬಹುದು. 
ಮೊನ್ನೆ ಪಶ್ಚಿಮ ಬಂಗಾಲ ಸಹಕಾರ ಮಂತ್ರಿಗಳು, ಕಾಂಗ್ರೆಸ್ಸಿನ ಮಂತ್ರಿಗಳಲ್ಲ- ಶ್ರೀಮಾನ್‌ 
ಕುಂದೂರ್‌ ಅವರು ಇಲ್ಲಿಗೆ ಬರುವುದಕ್ಕೆ ಒಂದು ಪತ್ರವನ್ನು ಬರೆದಿದ್ದರು. ಮೈಸೂರಿನಲ್ಲಿ 
ಸಹಕಾರ ಅಂದೋಲನ, ಒಂದು ಸಹಕಾರೀ ಚಟುವಟಿಕೆ ಮತ್ತು ಸಹಕಾರೀ ಆಗುಹೋಗುಗಳು 
ಅವು ಚೆನ್ನಾಗಿ ನಡೆದಿವೆ ಎಂದು ಕೇಂದ್ರದಲ್ಲಿ ಮತ್ತು ಇಲ್ಲಿ ಕೇಳಿದ್ದೇವೆ ಅದನ್ನು ನೋಡಲಿಕ್ಕಿ 
ಬರುತ್ತೇವೆ ಎಂದು ಅವರು ಹೇಳಿದರು. ಇವೊತ್ತಿನ ದಿವಸ ಚರ್ಚೆ ಒಳ್ಳೆಯ ವಶಿಷ್ಟ 
ರೀತಿಯಿಂದ ಮತ್ತು ಸಹಕಾರ ವತಿಯಿಂದ ನಡೆದಿದೆ. ಈ ಒಂದು ಸಹೆಕಾರೀ ಕ್ಷೇತ್ರದ 
ಅಭಿವೃದ್ಧಿ ಮತ್ತು ರಾಷ್ಟ್ರೀಯ ವಿಸ್ತರಣಾ ಯೋಜನೆಗಳು ಇವೊತ್ತಿನ ದಿವಸ ಮೈಸೂರು 
ರಾಜ್ಯದ ಜನರಿಗೆ ನಮ್ಮದಿ ಸಿಕ್ಕುವ ಕ್ಷೇತ್ರ ಎಂದು ತಿಳಿದುಕೊಂಡಿದ್ದೀರಿ. 

ಶ್ರೀ ಎಲ್‌. ಶ್ರೀಕಂಠಯ್ಯ (ನಂಜನಗೂಡು).- ಬಹಳ ಶ್ಲಾಘನೀಯವಾದ 
ರೀತಿಯಲ್ಲಿ ದುರುಪಯೋಗ ನಡೆದಿದೆ. 


ಪುತಿಭಾನಂತ ಸಂಸದೀಯ ಪಟು 139 


ಶ್ರೀ ಎಂ.ಎಸ್‌. ಕೃಷ್ಠನ್‌.- ಸಹಕಾರಿ ಕ್ಷೇತ್ರದ ವಿಚಾರದಲ್ಲಿ ಕೊಟ್ಟ ಪಂಡಿತರ 
ರಿಪೋರ್ಟ ಏನು ಮಾಡಿದಿರಿ? 

Sri $.D. Kothavale. - May | suggest that the house would 
like to hear the minister's reply wihout being interrupted. If any of 
the-Hon'ble members wants to ask any clarifications, let those 
clarifications be asked at the end. Otherwise, everything 

becomes disconnected and therefore we are deprived of the 
continuity of the reply. 


ಶ್ರೀ ಎಚ್‌.ಎನ್‌.-ನಂಜೇಗೌಡ,- ಶ್ರೀ ಕೊತವಾಲೆಯವರು ನಮಗೆ ಅವಕಾಶ 
ಕೊಡುತ್ತೇವೆ ಎಂದು ಭರವಸೆ ಕೊಟ್ಟರೆ ಆಗಬಹುದು. 


ಶ್ರೀ ಪಿ.ಎಂ. ನಾಡಗೌಡ.-, ಶ್ರೀ ಕುಂದೂರು ಅವರು ನಮ್ಮರಾಜ್ಯಕ್ಕೆ ಬಂದು 

ನೋಡಿಕೊಂಡು ಹೋಗುವಾಗ ತಮ್ಮಒಂದು ತೃಪ್ತಿಯನ್ನು ವ್ಯಕ್ತಪಡಿಸಿದರು. ಆರೀತಿ ಅವರು 
ತೃಷ್ಟಿಪಡಿಸಿರುವುದು ನಮಗೂ ಗೌರವ ನಿಮಗೂ ಒಂದು ಗೌರವ. ಈಶಃ ಸರ್ಕಾರವಿರುವುದು 
ಎಲ್ಲರಿಗೂ. ಈ ಸರ್ಕಾರಕ್ಕೆ ಏನಾದರೂ ಗೌರವ ಬಂದರೆ ಅದು ಇಡೀ ಮೈಸೂರು ರಾಜ್ಯಕ್ಕೆ 
ಬಂದಂತೆ. ನಾನು ಇನ್ನೂ ಹೆಚ್ಚು ಕಾಲ ತೆಗೆದುಕೊಳ್ಳದೆ ಜಾಗ್ರತೆ ಮುಗಿಸುತ್ತೇನೆ. ಅಂಕಿ 
ಸಂಖ್ಯೆಗಳ ಬಗ್ಗೆ ಮಾನ್ಯ ಶ್ರೀ ಶಿವಪ್ಪನವರು, ಮಾನ್ಯ ಶ್ರೀ ಪಾಟೀಲರು. ಮತ್ತು ಇತರ 
ಸದಸ್ಯರುಗಳು ಕೆಲವರು ಹೇಳಿದರು. ಆ ಬಗ್ಗೆ ನಾನೂ ಸಹ ಅಘ ಅಂಕಿ ಸಂಖ್ಯೆಗಳನ್ನು 
'ಹೇಳುತ್ತೇೆ. 


ನಮ್ಮ ರಾಜ ದಲ್ಲಿ ಒಟ್ಟು 18.783 ಸಹಕಾರ ಸಂಸ್ಥೆಗಳಿವೆ. ಅವುಗಳಲ್ಲಿರುವ 
ಮೆಂಬರುಗಳ ಸಂಖ್ಯೆ 36.1 ಇದೆ. ವರ್ಕಿಂಗ್‌ ಕ್ಯಾಪಿಟಲ್‌ 191. 39 ಇದೆ. ಸಹಕಾರ 
ಸಂಪುಟಗಳ ಉಪಯೋಗವನ್ನು 100ಕ್ಕೆ 55 ಜನರು ಪಡೆಯುತ್ತಿದ್ದಾರೆ. ಗಾಮೀಣ 
ಪ್ರದೇಶಗಳಲ್ಲಿ 100ಕ್ಕೆ 98 ಜನರು ಸ ಸಹಕಾರ ಸಂಘಗಳಿಂದ” ಉಪಯೋಗ 
ಪಡೆಯುತ್ತಿದ್ದಾರೆ. ಈ ಅಂಕಿ ಅಂಶಗಳು ಮೂರನೆ ಪಂಚವಾರ್ಷಿಕ ಯೋಜನೆಯಿಂದ 
ಗೊತ್ತಾಗಿದೆ ನಾಲ್ಕನೆ ಪಂಚವಾರ್ಷಿಕ ಯೋಜನೆಯಲ್ಲಿ 100 ಕ್ಕೆ 100 ರಷ್ಟು ಗ್ರಾಮೀಣ 
ಪ್ರದೇಶದ ಜನರು ಸಹಕಾರ ಸಂಪಟ ಉಪಯೋಗ ಪಡೆಯುವುದಕ್ಕೆ ಅನುಕೂಲವಾಗುವಂಥ 
ಒಂದು ಗುರಿಯನ್ನು ಸರ್ಕಾರ ಇಟ್ಟುಕೊಂಡಿದೆ. ಇದಕ್ಕೆ ಮಾನ್ಯ ಸದಸ್ಕರುಗಳ ಸಹಕಾರವು 
ಬೇಕು. 

ಶ್ರೀ ವಾಟಾಳ್‌ ನಾಗರಾಜ್‌ (ಟಿಕ್ಕಪೇಟೆ).- ಹಣದ ದುರುಪಯೋಗವಾಗಿರುವ 

ಸೊಸ್ಸೆಟಿಗಳ ಬಗ್ಗೆ ಹೇಳಿ. 


140 ಪಿಎಂ. ನಾಡಗೌಡ 


ಶ್ರೀ ಪಿ.ಎಂ. ನಾಡಗೌಡ.- ಅದನ್ನು ಸಹ ಹೇಳುತ್ತೇನೆ. ಪಾಠ್ವ ಟರ್ಮ್‌ ಮತ್ತು 
ಮೀಡಿಯಮ್‌ ಟರ್‌ ಸಾಲಗಳನ್ನು ಈ ರೀತಿ ಕೊಟ್ಟಿದ್ದೇವೆ. 


1961-62 4 15.17 ಕೋಟಿ. 
1962-63 «12.34 ಕೋಟಿ. 
1963-64 «15.18 ಕೋಟಿ. 
1964-65"... 17.80 ಕೋಟಿ. 
1965-66 «20.95 ಕೋಟಿ. 
1966-67 «23 ಕೋಟಿಗೂ ಮಿಕ್ಕಿದೆ. 


ಒಂದು ವಿಶಿಷ್ಠವಾದ ಮಾತನ್ನು ಹೇಳಬೇಕೆಂದರೆ, ಜನಸಾಮಾನ್ಯರಿಗೆ ಮತ್ತು 
ರೈತರಿಗೆ ಸಹಕಾರ ಸಂಘಗಳ ಮೂಲಕ ಅನುಕೂಲ ಮಾಡಿಕೊಡಬೇಕೆನ್ನುವುದು ಸರ್ಕಾರದ 
ಗುರಿಯಾಗಿದೆ. ಮಹಾರಾಷ್ಟ್ರ ಸರ್ಕಾರ ಒಂದು ಬಿಟ್ಟರೆ ಮತ್ತಾವ ಸರ್ಕಾರಗಳು ಇಷ್ಟೊಂದು 
ಅನುಕೂಲಗಳನ್ನು ಸಹಕಾರ ಸಂಘಗಳ ಮೂಲಕ ರೈತರಿಗೆ ಜನಸಾಮಾನ್ಯರಿಗೆ ಮಾಡಿಕೊಟ್ಟಿಲ್ಲ. 
ಬಹಳಷ್ಟು ಸವಲತ್ತುಗಳನ್ನು ನಮ್ಮಸರ್ಕಾರದವರು ಮಾಡಿಕೊಟ್ಟಿದ್ದಾರೆ. 

Sri M.S. Krishnan.- These figures are well known, Sir, 
they are furnished in the Departmental Statistics. There are so 
many defects painted out. we want a reply for that. 


Mr. Speaker.- When the membere become a minister, 
then he may reply in his own way. It is not for him now to say 
what reply he should give. 


ಶ್ರೀ ಪಿ.ಎಂ. ನಾಡಗೌಡ.- ನಾಲ್ಕನೆ ಪಂಚವಾರ್ಷಿಕ ಯೋಜನೆಯಲ್ಲಿ ಸುಮಾರು 
50 ಕೋಟಿ ರೂಪಾಯಿಗಳವರೆಗೆ ಷಾರ್ಸಟರ್ಕ್‌ ಮತ್ತು ಮೀಡಿಯಮ್‌ ಟರ್ಮ ಲೋನ್‌ 
ಗಳನ್ನು ಕೊಡುವುದಕ್ಕೆ ಸರ್ಕಾರ ಅವಕಾಶ ಮಾಡಿಕೊಟ್ಟಿದೆ. ಮೊನ್ನೆ ರಿಜರ್ಸ್‌ ಬ್ಯಾಂಕ್‌ 
ನವರು ಒಂದು ನಮ್ಮರಾಜ್ಯದಲ್ಲಿರುವ ಸಹಕಾರ ಸಂಘಗಳ ಯೋಗಕ್ಷೇಮವನ್ನು ಕೇಳಿಕೊಂಡು, 
ಅವರು ಗೌರವದಿಂದ ಒಂದು ಮಾತನ್ನು ಹೇಳಿದರು, ಏನೆಂದರೆ ಡಿಸ್ಟಿಕ್ಟ್‌ ಸೆಂಟ್ರಲ್‌ ಕೋ 
ಅಪರೇಟಿವ್‌ ಬ್ಯಾಂಕುಗಳು, ಇಂಡಸ್ಟ್ರಿಯಲ್‌ ಬ್ಯಾಂಕುಗಳು, ಮತ್ತು ಇಂಥ ಮಾದರಿಯ 
ಸಹಕಾರ ಸಂಸ್ಥೆಗಳು ಚೆನ್ನಾಗಿ ಕೆಲಸ ಮಾಡಿವೆ, ನಮ್ಮಮೈಸೂರು ರಾಜ್ಯಕ್ಕೆ ಇನ್ನೂ ಹೆಚ್ಚಿನ 
ಹಣ ಕೊಡುತ್ತೇವೆಂದು ಅಶ್ವಾಸನೆ ಕೊಟ್ಟಿದ್ದಾರೆ. 


ಪ್ರತಿಭಾವಂತ ಸಂಸದೀಯ ಪಟು 141 


ಶ್ರೀ ವಾಟಾಳ್‌ ನಾಗರಾಜ್‌.- ಹಣದ ದುರುಪಯೋಗವಾಗಿರುವ ಸೊಸೈೆಟಿಗಳ 
ವಿಚಾರವನ್ನು ಹೇಳಿ. 


ಶ್ರೀ ಎಸ್‌.ವಿ. ಅಗ್ನಿಹೋತಿ.- ಮಾನ್ಯ ಸದಸ್ಯರಿಗೆ ಪೋಲೀಸ್‌ ಇಲಾಖೆಯ 
ಬಗ್ಗೆ ಮಾತ್ರ ಅನುಭವವಿದೆ. ಕೋ ಅಪರೇಟಿವ್‌ ಇಲಾಖೆಯ ಬಗ್ಗೆ ಸಾಕಷ್ಟು 
ಅನುಭವವವಿಲ್ಲವೆಂದು ಕಾಣುತ್ತದೆ. 


ಶ್ರೀ ವಾಟಾಳ್‌ ನಾಗರಾಜ್‌.- ಸೊಸೈೆಟಿಗಳಲ್ಲಿ ಹಣದ ದುರುಪಯೋಗವಾದರೆ 
ಪೋಲೀಸರು ಬಂದು ಅರೆಸ್ಟ್‌ ಮಾಡುತ್ತಾರೆ. 

ಶ್ರೀ ಪಿ.ಎಂ. ನಾಡಗೌಡ.- ಇನ್ನು ಪ್ರಾಮುಖ್ಯವಾದ ವಿಷಯಕ್ಕೆ ಹೋಗುತ್ತಿದ್ದೇನೆ, 
ಅದನ್ನು ಕೇಳಬೇಕು. ದೀರ್ಫಾವಧಿ ಸಾಲ ನಾಲ್ಕನೆಯ ಯೋಜನೆಯಲ್ಲಿ ಹೆಚ್ಚು ಕೊಡಲು 
ಅವಕುಶ ಮಾಡಿ 8 ಕೋಟಿ ರೂಪಾಯಿಗಳನ್ನು ಅದಕ್ಕೆ ಒದಗಿಸಲಾಗಿದೆ. ಇದರ ಪ್ರಭಾವದಿಂದ 
ನೀರಾವರಿ ಬಾವಿಗಳಿಗೆ ಅವಕಾಶ ಕೊಡಲಾಗಿದೆ. ಮಾನ್ಯ ಸದಸ್ಕರು ಉಪಯುಕ್ತ ಸಲಹೆಗಳನ್ನು 


ಕೊಟ್ಟಿರುವದನ್ನು ಸರಕಾರ ಕೇಳಿದೆ. ಅದರಂತೆಯೇ ಮಾನ್ಯ ಸದಸ್ಯರು ಕೂಡ ವಾನು ಹೇಳುವ 
ವಿಚಾರವನ್ನು ಸಾವಧಾನದಿಂದ ಲಾಲಿಸಬೇಕು. 


ಈಗ ರಾಜ್ಯದಲ್ಲಿ ಲ್ಯಾಂಡ್‌ ಇಂಪ್ರುವ್‌ಮೆಂಟ್‌ ಬ್ಯಾಂಕಿದೆ, 12.531 ಬಾವಿಗಳನ್ನು 
ಮಂಜೂರು ಮಾಡಿದೆ; 5.3 ಕೋಟಿ ರೂಪಾಯಿಗಳ ಸಾಲವನ್ನು ಕೊಡಲಾಗಿದೆ; ವಾಸ್ತವವಾಗಿ 
ಕೊಟ್ಟಿರುವುದು 3.75 ಕೋಟಿ ರೂಪಾಯಿಗಳು. ಇಷ್ಟು ಮಾಡಿದ್ದರೂ ಮಾನ್ಯ ಸದಸ್ಯರು 
ಹೇಳಿದ ಪ್ರಕಾರ ಬಾವಿಗಳಿಗೆ ಸಹಾಯ ಪಡೆಯಲು ಬೆಂಗಳೂರಿಗೆ ಬರಬೇಕಾಗಿದೆ. ಅದನ್ನು 
ತಪ್ಪಿಸಬೇಕು ಎಂದು ಹೇಳಿರುವುದನ್ನು ಒಪ್ಪುತ್ತೇವೆ. ಲ್ಯಾಂಡ್‌ ಡೆವಲಪ್‌ ಮೆಂಟ್‌ ಬ್ಯಾಂಕಿನ 
ಅಧಿಕಾರ ವಿಕೇಂದ್ರೀಕರಣ ಮಾಡಿ ಮೂರು ಭಾಗ ಮಾಡಿದ್ದೇವೆ. ಮೈಸೂರು, ಬೆಳಗಾಂ, 
ಮತ್ತು ಗುಲ್ಬರ್ಗಗಳಲ್ಲಿ ಅವಕಾಶ ಮಾಡಬೇಕು, ಶೇಕಡ 25 ಸೊಸೈಟಿಗಳು ಮೈಸೂರಿನಲ್ಲಿವೆ, 
ನೂರಕ್ಕೆ ನೂರರಷ್ಟು ರಿಕವರಿ ಮಾಡುವವರಿಗೆ ಅವಕಾಶ ಕೊಡಬೇಕು ಎಂದಿದ್ದೇವೆ, ಅದಕ್ಕೆ 
ಬೇಗ ಅವಕಾಶವಾಗಬಹುದು. 


ಮಂಜೂರು ಮಾಡುವುದರಲ್ಲಿ, ರೊಕ್ಕೆ ಕೊಡುವುದರಲ್ಲಿ, ಮತ್ತು ರಿಕಾರ್ಡ ಆಫ್‌ 
ರೈಟ್ಸ್‌ ದಾಖಲೆ ಕೊಡುವುದರಲ್ಲಿ ನ್ಯೂನತೆ ಇರುವುದನ್ನು ಶೀಘ್ರವಾಗಿ ಹೋಗಲಾಡಿಸಬೇಕು. 
ರೈತರಿಗೆ ನೀರಾವರಿ ಬಾವಿಗಳಿಗೆ ನೇರವಾಗಿ ರೊಕ್ಕ ಸಿಕ್ಕುವಂತೆ ಮಾಡಬೇಕು ಎಂದು 
ಆಲೋಚಿಸಿದ್ದೇವೆ, ಇದನ್ನು ಶೀಘ್ರವಾಗಿ ಜಾರಿಗೆ ತರುತ್ತೇವೆ ಎಂದು ವಿಶ್ವಾಸ ಪೂರ್ವಕವಾಗಿ 
ಹೇಳುತ್ತೇನೆ. ಮಾನ್ಯ ಸದಸ್ಯರ ಸಲಹೆಗಳೆಲ್ಲಾ ಬಹಳ ಅಮೂಲ್ಯವಾದುವುಗಳಾಗಿವೆ, ಅವಕ್ಕೆ 
ಗಮನಕೊಡುತ್ತೇವೆ. 


142 | ಪಿ.ಎಂ. ನಾಡಗೌಡ 


ಇನ್ನು ನಾಲ್ಕನೆಯ ಯೋಜನೆಯಲ್ಲಿ ಟಾರ್ಗೆಟ್‌ ಇರುವುದನ್ನು ಹೇಳುತ್ತೇವೆ. 5 
ವರ್ಷಗಳಲ್ಲಿ ಒಂದು ಲಕ್ಷ ಬಾವಿಗಳನ್ನು ಮಾಡಬೇಕು. ಅದನ್ನು ಲ್ಯಾಂಡ್‌ ಡೆವಲಪ್‌ಮೆಂಟ್‌ 
ಬ್ಯಾಂಕಿಗೆ ವಹಿಸಬೇಕು, ಅದಕ್ಕೆ 30 ಕೋಟಿ ರೂಪಾಯಿಗಳವರೆಗೆ ವೆಚ್ಚ ಮಾಡಬೇಕು. 
ಒಂದು ಹೊಸ ವಿಚಾರವೇನೆಂದರೆ, ಈಗ ಎಲ್ಲಾಸಹಕಾರದ ಇಲಾಖೆ ರೆವೆನ್ಕೂ ಖಾತೆಯಿಂದ 
ಅಥವಾ ಇತರ ಖಾತೆಯಿಂದ ಪಂಪುಸೆಟ್ಟು ಕೊಟುವುದನ್ನು ಕ್ರೋಢಿಕರಿಸಿ ಅದನ್ನು ಲ್ಯಾಂಡ್‌ 
ಡೆವಲಪ್‌ ಮೆಂಟ್‌ ಖಾತೆಯಿಂದ ಶೀಘ್ರವಾಗಿ ನೀಡಬೇಕು, ಒಂದು ಸಾವಿರ ಡೀಸಲ್‌ 
ಮತ್ತು ಎಲೆಕ್ಟಿಕ್‌ ಪಂಪುಗಳನ್ನು ಕೊಡಬೇಕು ಎಂದು ಗೊತ್ತು ಮಾಡಿದೆ. . 

ಒಂದು ಲಕ್ಷ ಪಂಪುಸೆಟ್ಟುಗಳವರೆಗೆ ಹೆಚ್ಚಿಸಬೇಕು. ಪೈಸೂರು ರಾಜ್ಯವನ್ನು 
ನಂದನವನವನ್ನಾಗಿ ಮಾಡಬೇಕು ಎಂದು ಅನೇಕ ಅವಕಾಶಗಳನ್ನು ಕಲ್ಪಿಸಿದೆ. ಇದಕ್ಕೆ 28 
ಕೋಟಿ ರೂಪಾಯಿಗಳ ಖರ್ಚಿದೆ ಅಗ್ದಿಕಲ್ಲರಲ್‌ ರೀಫೈೆನಾನ್‌ಸಿಂಗ್‌ ಕಾರ್ಪೊರೇಷನ್ನಿನಿಂದ 
ಮೈಸೂರು ರಾಜ್ಯಕ್ಕೆ ಎಷ್ಟೋ ಸೌಲತ್ತು ದೊರಕಿದೆ. ಅದಕ್ಕೆ 3-4 ಯೋಜನೆ ಇದೆ. ಸ್ಪೆಷಲ್‌ - 
ಸ್ಕಿಮ್‌ ಅಂದರೆ ತುಂಗಭದ್ರ ಪ್ರಾಜೆಕ್ಷರುವ ಕಡೆ ಏತರೇಜ್‌ 3 ಲಕ್ಷ ಎಕರೆ ಇದೆ, ಚಾಟ್‌ಲೇ 
5.33 ಕೋಟಿ ರೂಪಾಯಿ, ಇದರ ಪ್ರಾಪ್ತಿ 7 ವರ್ಷ ಆಗಿದೆ. ಈಗಾಗಲೆ 18462 ಎಕರೆ 

ಬಿ.ಸಿ.ಗೆ ಬಂದಿದೆ. ಭದ್ರ ಏಕರೇಜ್‌ ಒಂದು ಲಕ್ಷ 10 ಸಾವಿರ ಎಕರೆ, ಔಟಲೇ 2.72 
ಕೋಟಿ ರೂಪಾಯಿ, ಇದು 5 ವರ್ಷಗಳ, ಯೋಜನೆ. ಇದಕ್ಕೆ 14.528 ಎಕರೆ ನೀರಾವರಿ 
ಇದೆ. ಇನ್ನು ಅಡಕೆ 2,000 ಎಕರೆ ಇದೆ, ಇದರ ಬಗ್ಗೆ ಬಂದು ಕೋಟಿ ರೂಪಾಯಿ 
ಯೋಜನೆ ಇದೆ, ಪ್ರಾಪ್ತಿ 9 ವರ್ಷ. ಈಗಾಘಲೇ 6. 665 ಎಕರೆ ಆಗಿದೆ. 


ತುಂಗಾ ಮತ್ತು ಇತರ ಯೋಜನೆಗಳಿವೆ ಮತ್ತು ಸಾಯಿಲ್‌ ಕನ್‌ಸರ್ವೆಷನ್‌ 
ಯೋಜನೆ ಇದೆ, ಇದಕ್ಕೆ ಅಗ್ರಕಲ್ಲರಲ್‌ ರೀಫೈನಾನ್‌ಸಿಂಗ್‌ ಕಾರ್ಪೊರೇಷನ್‌ 
ಸಹಾಯಮಾಡಲಿದೆ. ಇದು ಮಂಜೂರಾಗುವುದು. ಎರಡು ಸಂಸ್ಥೆಗಳ ಬಗ್ಗೆ ದೇವರಾಜ 
'ಅರಸ್‌ರವರು ವಿವರ ಹೇಳಿದ್ದಾರೆ, ಫಿಷರ್‌ಮನ್‌ ಫೆಡರೇಷನ್‌ ಸೊಸೈಟಿ ಮಂಗಳೂರಿನಲ್ಲಿ 
ಮತ್ತು ಕಾರವಾರದಲ್ಲಿ ಇವೆ, ಅವನ್ನು ಅಗ್ರಕಲ್ಲರಲ್‌ ರೀಫೈನಾನ್‌ ಸಿಂಗ್‌ ಕಾರ್ಪೊರೇಷನ್‌ 
ವಹಿಸಿಕೊಂಡು ಸಹಕಾರಿ ಸಂಸ್ಥೆಗಳಾಗಿ ಕೆಲಸಮಾಡಲು ಅವಕಾಶ ಮಾಡಿದೆ. ದಕ್ಷಿಣ ಕನ್ನಡ 
ಮತ್ತು ಉತ್ತರ ಕನ್ನೆಡಗಳಲ್ಲಿ ಬೋಟನ್ನು ತೆಗೆದುಕೊಂಡು ಉತ್ಸಾಹದಿಂದ ಕೆಲಸ ಮಾಡುವ 
ಎರಡು ಸೊಸ್ಯೆಟಿಗಳನ್ನು ಅಗ್ರಕಲ್ಲರಲ್‌ ರೀಪೈನಾನ್‌ಸಿಂಗ್‌ ಕಾರ್ಪೊರೇಷನ್‌ ನಡೆಸುವುದು. 
ಇದಕ್ಕೆ 1-25 ಲಕ್ಷ ರೂಪಾಯಿ 25 ಲಕ್ಷ ರೂಪಾಯಿ ಯೋಜನೆಗಳಿವೆ, ಹೀಗೆ ಒಟ್ಟು ಎಲ್ಲಾ 
ಕೂಡಿ 77 ಕೋಟಿ ರೂಪಾಯಿಗಳವರೆಗೆ ಮೈಸೂರು ರಾಜ್ಯಕ್ಕೆ ಯೋಜನೆಗಳನ್ನು ಮಾಡಲಾಗಿದೆ. 
ಇದೇನೂ ಕಡಿಮೆ ಅಲ್ಲ. 


ಪ್ರತಿಭಾವಂತ ಸಂಸದೀಯ ಪಟು - K 143 


ಇದನ್ನು ಮಾನ್ಯ ಸದಸ್ಕರು ಗಮನಿಸಿ ಸಹಕಾರ ಕ್ಷೇತ್ರದಲ್ಲಿ ಆ ರೀತಿ ಸರಕಾರ 
ಮಾರ್ಗದರ್ಶನ ಮಾಡಬೇಕು ಎಂಬುದನ್ನು ಹೇಳಬೇಕು. ಇನ್ನು ಮುಂದೆ ಸಹಕಾರಿ ಕ್ಷೇತ್ರ 
ಸಮತೋಲನವಾಗಿ ನಡೆಯಬೇಕು ಎಂಬ ಆಸೆ ಇದೆ. ಇನ್ನು ಮಾರ್ಕಿಟಿಂಗ್‌' ಇದೆ. 
ಪೊಸೆಸಿಂಗ್‌ ಮತ್ತು ಕನ್‌ಸ್ಕೂಮರಗಳ ವಿಚಾರದಲ್ಲಿ ಸಲಹೆ ಇದೆ. ಅಗ್ರಿಕಲ್ಲರಲ್‌ ಸೆಕ್ಟಾರಿನಲ್ಲಿ 
ಇದಂದು ಬೇಸಾಯಕ್ಕೆ 63-64ರಲ್ಲಿ"10.88 ಕೋಟಿ ಒದಗಿಸಿದೆ. 64-65ರಲ್ಲಿ 12.17 
ಕೋಟಿ, 65-66ರಲ್ಲಿ 16-30 ಕೋಟಿ ಒದಗಿಸಿದೆ. ಶೇಖರಣೆ ಚೆನ್ನಾಗಿದೆ. ಎಲ್ಲಾ 
ಸೊಸ್ಸೆಟಿಗಳಲ್ಲೂ ಕೆಲಸ ಚಿನ್ನಾಗಿದೆ ಎಂದು ನಾವು ಬಾವಿಸಿಲ್ಲ, ಆದರೆ ಛಲೋ ಸೊಸ್ಸೆಟಿಗಳೂ 
ಕೆಲವು ಇವೆ. ಅದಕ್ಕೆ ಶಾಭಾಸುಗಿರಿ: ಕೊಡಬೇಕು. ಚೆನ್ನಾಗಿ ನಡೆಯದಿರುವ ಸಹಕಾರ 
ಸಂಸ್ಥೆಗಳ ಬಗ್ಗೆ ಕ್ರಮ ತೆಗೆದುಕೊಳ್ಳುವುದಾಗಿ ವಿಶ್ವಾಸಪೂರ್ವಕವಾಗಿ ಹೇಳುತ್ತೇನೆ. 
ಸಹಕಾರ "ಹ್ಯಾಂಡ್‌ ಇನ್‌ ಗ್ಲೋ' ಆಗಿರಬೇಕು. ಸಹಕಾರ ಕ್ಷೇತ್ರದಲ್ಲಿ 
ರಾಜಕೀಯಕ್ಕಾಗಲಿ, ವ್ಯಕ್ಷಿಗತಲಾಭಕ್ಕಾಗಲಿ ಯಾವ ರೀತಿಯಿಂದಲೂ ಪ್ರೋತ್ಸಾಹ ಕೊಡುವದಿಲ್ಲ. 
ಎಂಬ ಮಾತನ್ನು ಹೇಳುತ್ತಾ ಇದ್ದೇನೆ. ಸಹಕಾರ ಕ್ಷೇತ್ರದಿಂದ ಇವತ್ತಿನ ದಿವಸ ಆರ್ಥಿಕ 
ಪ್ರಗತಿಯಾಗಬೇಕು, ಆ ರೀತಿಯಾಗಬೇಕಾದರೆ ಸಮನ್ವಯ ದೃಷ್ಟಿಯಿಂದ ಕಾರ್ಯಾಚರಣೆ 
ಮಾಡಿದರೆ ಸಹಕಾರ ಸಂಸ್ಥೆಗಳು ಮುಂದಕ್ಕೆ ಬರುತ್ತವೆ ಎಂಬ ಮಾತನ್ನು ಹೇಳುತ್ತಾ ಇದ್ದೇನೆ. 
ಪ್ರೋಸೆಸಿಂಗ್‌ ಸೊಸೈಟಿಗಳ ಪೈಕಿ ನಾಲ್ಕು ಸೊಸೈಟಿಗಳು ಪ್ರೊಡಕ್ಸನ್‌ ಕೊಡುತ್ತಾ 
ಇವೆ. ಮೈಸೂರು ರಾಜ್ಯಕ್ಕೆ ಬೇಕಾಗುವಷ್ಟು ಸಕ್ಕರೆಯ ಉತ್ಪನ್ನವನ್ನು ನೂರಕ್ಕೆ 3ರಷ್ಟು: ಈ 
ನಾಲ್ಕು ಸಂಸ್ಥೆಗಳು ಮಾಡುತ್ತಾ ಇವೆ. ಅವು ಆ ರೀತಿ ಉತ್ಪನ್ನವನ್ನು ಮಾಡದೇ ಹೋಗಿದ್ದರೆ 
ಇವತ್ತಿನ ದಿವಸ. ತಾವು ಕಾಫಿ ಕುಡಿಯುವುದಕ್ಕೆ ಸಕ್ಕರೆಯೇ ಸಿಕ್ಕುತ್ತಾ ಇರಲಿಲ್ಲ ಎಂಬ 
ಮಾತನ್ನು ಹೇಳುತ್ತಾ ಇದ್ದೇನೆ. - 
ಶ್ರೀಮಾನ್‌.ಕಿ.ಎಚ್‌. ಪಾಟೀಲ್‌ ರವರು, 7.8 ಸಹೆಕಾರ ಸಂಸ್ಥೆಗಳ ಅಧ್ಯಕ್ಷರಾಗಿದ್ದಾರೆ, 
ಕನ್‌ಸ್ಕೂಮರ್ಸ್‌ ಸೊಸೈಟಿಗಳು ಬೇಕಾದಷ್ಟು ಇವೆ, ಮತ್ತು ಅದಕ್ಕೆ ತಕ್ಕಂತೆ ಹೋಲ್‌ ಸೇಲ್‌ 
ಸ್ಟೋರ್ಸ್‌ ಗಳೂ ಕೂಡ ಇವೆ. ನಮ್ಮರಾಜ್ಯದಲ್ಲಿ ಈ ಸಂಸ್ಥೆಗಳಿಂದ ಪರ್ಚೇಸಸ್‌ 1965- 
66ರಲ್ಲಿ 12.15, ಮತ್ತು 66-67ರಲ್ಲಿ 17.,25 ಕೋಟಿ ರೂಪಾಯಿಗ ಆಗಿವೆ, ಸೇಲ್ಸ್‌ 
12.29, 1965-66 ಮತ್ತು 18.30 ಕೋಟಿ ರೂಪಾಯಿ 1966-67ರಲ್ಲಿ ಆಗಿದೆ. ಜನತಾ 
ಬಜಾರ ವಿಚಾರ ಹೇಳಿದ್ದಾರೆ. ಇದು ಕೆಲಸ ಮಾಡುತ್ತಾ ಹೋದಂತೆಲ್ಲಾ ಮುಂದೆ ತಮ್ಮಗಳ 
ಸಲಹೆ ಮತ್ತು ಮಾರ್ಗದರ್ಶನ ತೆಗೆದುಕೊಂಡು ಇದನ್ನು ಬದಲಾವಣೆ ಮಾಡುತ್ತಾ 
ಹೋಗುತ್ತೇವೆ. 
" ಒಂದು ವಿಷಯವನ್ನು ಮಾನ್ಯ ಸದಸ್ಯರಿಗೆ ಬಹಳ ಗೌರವದಿಂದ ಹೇಳುತ್ತಾ ಇದ್ದೇನೆ. 
ಒಬ್ಬ ವ್ಯಕ್ತಿ ಜನತಾ ಬಜಾರಿನಲ್ಲಿ ಶೇಕಡ 10ರಷ್ಟು ಕಡಿಮೆ ಬೆಲೆಗೆ ಸಿಕ್ಕುತ್ತಾ ಇದೆ. ಎಲ್ಲಾದರೂ 


144 ಪಿ.ಎಂ. ನಾಡಗೌಡ 


ತಪ್ಪುಗಳಿದ್ದರೆ ಅದನ್ನು ಸರ್ಕಾರದವರ ನಜರಿಗೆ ತಂದರೆ ಶೀಘ್ರವಾಗಿ ಶಿಸ್ತಿನ ಕ್ರಮಗಳನ್ನು 
ತೆಗೆದುಕೊಳ್ಳುತ್ತೇನೆ. ಹಿಂದೆ ಮುಂದೆ ನೋಡುವುದಿಲ್ಲ ಎಂದು ಈ ಸಂದರ್ಭದಲ್ಲಿ ಹೇಳುತ್ತೇನೆ. 

ಇನ್ನು ಹೌಸಿಂಗ್‌ ಬಗ್ಗೆ ಮಾನ್ಯ ಸದಸ್ಯರು ಹೇಳಿದ್ದಾರೆ. ಎನ್‌. ಇ.ಎಸ್‌. ಸ್ಥೀಂದೊಳಗೆ 
ಕೆಲವು ನಡೆದವು. ಈಗ ಹೌಸಿಂಗ್‌ ಕಾರ್ಪೊರೇಷನ್‌ ಮಾಡಿ ಇನ್‌ಷ್ಕೂರೆನ್ಸ್‌ ಕೆಂಪನಿಯಿಂದ 
3.18 ಕೋಟಿ ರೂಪಾಯಿಗಳನ್ನು ತೆಗೆದುಕೊಂಡು ಹತ್ತು ಲಕ್ಷ ರೂಪಾಯಿಗಳ ಬಂಡವಾಳವನ್ನು 
ಕೊಟ್ಟು ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಇದ್ದಾರೆ. ಮಾನ್ಯ ಸದಸ್ಕರ ಅಭಿಪ್ರಾಯವೆನೆಂದರೆ, 
ಅಧಿಕಾರಿಗಳು ಒಬ್ಬರು ಅದರ ಚೇರವ್‌ರಾಗಿದ್ದಾರೆ. ಅವರು ಹಿಂದುಳಿದ ಸಮಾಜದವರೇ 
ಆಗಿರಬೇಕೆಂದು ಸೂಚನೆ ಇದೆ, ನನಗೆ ಏನು ಅನ್ನಿಸುತ್ತದೆ ಎಂದರೆ, 7-8 ತಿಂಗಳನಲ್ಲಿಯೇ 
ಒಂದು ಅಭಿಪ್ರಾಯಕ್ಕೆ ಬರುವುದಕ್ಕಿಂತ ಇನ್ನು ಸ್ವಲ್ಪ ಕಾಲ ಕಾದು ನೋಡುವುದು ಒಳ್ಳೆಯದು, 
ಈಗಾಗಲೇ ಅವರು ಒಳ್ಳೆಯ ಚಿನ್ನಾಗಿ ಕೆಲಸ ಮಾಡಿಕೊಂಡು ಕೋಟಿ ರೂಪಾಯಿಗಿಂತಲೂ 
ಹೆಚ್ಚಾಗಿ ಕೊಟ್ಟಿದ್ದಾರೆ, ಕೆಲಸ ಕಾರ್ಯಗಳು ನಹೆದಿವೆ. ಆದ್ದರಿಂದ ಈ ಕೆಲಸ ಕಾರ್ಯಗಳು 
ಸರ್ಕಾರದ ಮಟ್ಟಿಗೆ ಹೇಳುವದಾದರೆ ಚಿನ್ನಾಗಿ ಆಗುತ್ತಿವೆ ಎಂದು ತಮಲ್ಲಿ ವಿಶ್ವಾಸಪೂರ್ವಕವಾಗಿ 
ಹೇಳುತ್ತೇನೆ. 

ಮಾನ್ಯ ಸದಸ್ಯರು ಸಹಕಾರಿ ಕ್ಷೇತ್ರದಲ್ಲಿ ಅಡಿಟ್‌ ಸರಿಯಾಗಿ ನಡೆದಿಲ್ಲ ಎಂಬ 
ವಿಷಯದ ಬಗ್ಗೆ ಬಹಳ ತೀಕ್ಷಣವಾಗಿ ಹೇಳಿದ್ದಾರೆ The respective figures will 
speak for themselves ಎou ದೃಷ್ಟಿಯಿಂದ ತಮ್ಮ ಮುಂದೆ ಅಂಕಿ ಅಂಶಗಳನ್ನು 
ಹೇಳುತ್ತಾ ಇದ್ದೇವೆ. ಬೆಂಗಳೂರಿನಲ್ಲಿ ಸೌತ್‌ ಇಂಡಿಯಾ ರಿಜಿಸ್ಟಾರ್ಸ್‌ ಕಾನ್‌ಫರೆನ್ಸ್‌ ಆಯಿತು. 
ಅಲ್ಲಿಗೆ ಕೇಂದ್ರ ಸರ್ಕಾರದ ಒಬ್ಬ ಪ್ರತಿನಿಧಿ ಬಂದಿದ್ದರು. ಈ ಅಂಕಿ ಅಂಶಗಳು ಅಲ್ಲಿ 
ಬಂದಿವೆ. ಆಂಧ್ರ ಪ್ರದೇಶ, ಕೇರಳ, ಮೈಸೂರು ಮತ್ತು ಮದ್ರಾಸನ ಈ 4 ಸಂಸ್ಥಾನಗಳ 
ಪ್ರತಿನಿಧಿಗಳು ಅಲ್ಲಿದ್ದರು, ಆಂದ್ರ ಪ್ರದೇಶದಲ್ಲಿ ಸೊಸೈಟಿಗಳು ಒಟ್ಟು ಅಡಿಟ್‌ 


ಆಗಬೇಕಾಗಿರುವವು: 28,486 
ಸೊಸೈಟಿಗಳು ಅಡಿಟ್‌ ಆಗಿರುವವು: 23.684 
ಅಡಿಟ್‌ ಆಗದೇ ಉಳಿದಿರುವವು : 4.802 


ಕೇರಳದಲ್ಲಿ ಸೊಸೈೆಟಿಗಳು ಅಡಿಟ್‌ ಆಗಬೇಕಾಗಿರುವುವು: 8.027 


ಶ್ರೀ ಕೆಎಚ್‌. ಪಾಟೀಲ್‌.- ನಾವು ಹೇಳಿದ್ದು ಸೊಸೈಟಿಗಳು ಅಡಿಟ್‌ 
ಆಗಬೇಕಾಗಿರುವವು ಅಥವಾ ಅಡಿಟ್‌ ಆಗಿರುವುದರ ವಿಷಯ ಅಲ್ಲ, ಅಡಿಟ್‌ ನಡೆದಿರುವ 
ಕ್ರಮ, ಕ್ವಾಲಿಟಿ ಸರಿಯಾದ ರೀತಿಯಿಂದ ನಡೆದಿಲ್ಲ ಎಂದು. 


ಶ್ರೀ ಪಿ.ಎಂ. ನಾಡಗೌಡ.- ಆ ವಿಚಾರವನ್ನು ಕೂಡ ಹೇಳುತ್ತೇನೆ. 


ಪ್ರತಿಭಾವಂತ ನಂಸದೀಯ ಪಟು 145 


ಮೈಸೂರಿನಲ್ಲಿ ಸೊಸೈಟಿಗಳು ಅಡಿಟ್‌ ಆಗಬೇಕಾಗಿರುವುವು ಒಟ್ಟು 15.973 
ಇವೆ. 


ಸೊಸೈಟಿಗಳು ಅಡಿಟ್‌ ಆಗಿರುವವು: 15.755 
ಅಡಿಟ್‌ ಆಗದೇ ಉಳಿದಿರುವವು: 218 


ಇದರಲ್ಲೇನಾದರೂ ನ್ಯೂನತೆ ಇದ್ದರೆ ತಿಳಿದುಕೊಳ್ಳುವುದಕ್ಕೆ ಅಪೇಕ್ಷೆ ಪಡುತ್ತೇನೆ. 
ಶ್ರೀಮಾನ್‌ ಕೆ.ಎಚ್‌. ಪಾಟೀಲ್‌ ರವರು ಕ್ಹಾಲಿಟಿ ವಿಷಯ ಹೇಳಿದರು. ನಮ್ಮ ಈ 
ಕಾರ್ಯಕ್ರಮ ಅಡಿಟರ್ಸ್‌ ಯಾವ ರೀತಿಯಿಂದ ಹೇಳುತ್ತಾರೋ ಆ ಪ್ರಕಾರ ನಡೆದಿದೆ. 
ತಾವು ಹೇಳಿರತಕ್ಕ ವಿಚಾರಗಳನ್ನೆಲ್ಲಾ ಗಮನದಲ್ಲಿಟ್ಟುಕೊಂಡು ಪರಿಶೀಲನೆ ಮಾಡುತ್ತೇವೆ. 
ಸಹಕಾರ ಸಂಸ್ಥೆಗಳು ಚೆನ್ನಾಗಿ ನಡೆಯುವ ದೃಷ್ಟಿಯಿಂದ ಯಾವ ಕಾರ್ಯಕ್ರಮ 
ತೆಗೆದುಕೊಳ್ಳಬೇಕೆಂದು ತಾವು ಮಾರ್ಗದರ್ಶನ ಮಾಡಿದ್ದೀರೋ ಅದನ್ನೆಲ್ಲಾ 
ಗಮನದಲ್ಲಿಟ್ಟುಕೊಂಡು ಕಾರ್ಯಕ್ರಮ ತೆಗೆದುಕೊಳ್ಳುತ್ತೇವೆ ಎಂದು ಹೇಳುತ್ತಾ ಇದ್ದೇನೆ. 
ಇನ್ನು ಪಂಡಿತ್‌ ಸಮಿತಿಯು ಸಹಕಾರ ಸಂಘಗಳ ನೌಕರರ ಸಂಬಳ ಸಾರಿಗೆ ವಿಚಾರವಾಗಿ 
ಕೊಟ್ರಿರತಕ್ಕ ವರದಿಯನ್ನು ಬಹುಮಟ್ಟಿಗೆ ಸರ್ಕಾರದ ಒಪ್ಪಿಗೆ ಅನ್ನುವಂಥ ಮಾತನ್ನು ನಾನು 
ತಮಗೀಗ ತಿಳಿಸುತ್ತಿದ್ದೇನೆ. ನಿಮ್ಮೆಲ್ಲರ ಆಸೆಯೂ ಕೂಡ ಅದೇ ಆಗಿದೆ. 


ಇನ್ನು ಇದಾದಮೇಲೆ ಮಾನ್ಯ ಶಿವಪ್ಪನವರು ಎರಡು ಮೂರು ಬಹಳ 
ಪ್ರಾಮುಖ್ಯವಾದ ವಿಚಾರಗಳನ್ನೆತ್ರಿದ್ದಾರೆ. ಸಾಮುದಾಯಿಕ ಅಭಿವೃದ್ಧಿ ಯೋಜನೆಗಳನ್ನು 
ಮತ್ತು ರಾಷ್ಟ್ರೀಯ ವಿಸ್ತರಣಾ ಯೋಜನೆಗಳನ್ನು ತೆಗೆಯಿರಿ ಅಂತ ಅವರು ಹೇಳಿದ್ದಾರೆ. 
ಹಾಗೆ ಮಾಡಿದರೆ ಈ ಗ್ರಾಮೀಣಾಭಿವೃದ್ಧಿ ಬಹಳ ಕುಂಠಿತವಾಗುತ್ತದೆ. ಈ ದಿವಸ ಆ 
ಯೋಜನೆಗಳ ಅಂಗವಾಗಿ ಮಾಡತಕ್ಕ ಕೆಲಸ ಕಾರ್ಯಗಳನ್ನು ನಡೆಸತಕ್ಕ ಇಲಾಖೆ ಮತ್ತೊಂದಿಲ್ಲ. 
ಆಗ ಗ್ರಾಮೀಣಾಭಿವೃದ್ಧಿ ನಿಂತು ಹೋಗುತ್ತದೆ. ಕಳೆದ 15 ವರ್ಷಗಳಿಂದಲೂ ಈ 
ಯೋಜನೆಗಳಲ್ಲಿ ಕೆಲಸ ಕಾರ್ಯ ಮಾಡತಕ್ಕ ಅಧಿಕಾರಿಗಳು ಬಹಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. 
ಆ ಜೀಪುಗಳು ಇತ್ಯಾದಿಗಳ ಬಗ್ಗೆ ಅಲ್ಪಸ್ಟಲ್ಪ ದೋಷಗಳಿರಬಹುದು. ಅದನ್ನು ಸರಿಪಡಿಸೋಣ. 
ಅದನ್ನು ಬಿಟ್ಟು ಆ ಯೋಜನೆಗಳನ್ನೇ ತೆಗೆಯಿರಿ ಅನ್ನುವಂಥ ಮಾತು ಹೇಳುವುದು ಸರಿಯಲ್ಲ 
ಎಂಬ ಮಾತನ್ನು ಹೇಳುತ್ತಿದ್ದೇನೆ. 

ಈ ದಿವಸ ಸರ್ಕಾರದವರು ಒಂದು ವ್ಯವಹಾರ ದೃಷ್ಟಿಯಿಂದಲೂ ಮತ್ತು 
ಮಿತವ್ಯಯದ ದೃಷ್ಟಿಯಿಂದಲೂ ಇವುಗಳ ಬಗ್ಗೆ ಕೆಲವ ಬದಲಾವಣೆಗಳನ್ನು ಮಾಡಿದ್ದಾರೆ. 
ಕಮ್ಯೂನಿಟಿ ಡೆವಲಪ್‌ಮೆಂಟ್‌ ಬಾಬಿನಲ್ಲಿ ಅನೇಕ ಅಧಿಕಾರಿಗಳನ್ನು ರಿಟ್ರೆಂಚ್‌ 
ಮಾಡಲಾಗುವುದು. ಎಕ್ಸ್‌ಟೆನ್‌ಷನ್‌ ಆಫೀಸರ ಹುದ್ದೆಗಳನ್ನು ರದ್ದು ಮಾಡಲಾಗುತ್ತಿದೆ. 
ಗ್ರಾಮಸೇವಕರನ್ನು ಅಗ್ರಿಕಲ್ಲರಲ್‌ ಇಲಾಖೆಗೆ ವರ್ಗಾಯಿಸಲಾಗುತ್ತದೆ. 


146 ಪಿ.ಎಂ. ನಾಡಗೌಡ 


ಅಲ್ಲಿ ಅವರಿಗೆ ಸಾಕಷ್ಟು ಕೆಲಸವಿದೆ. ಅವರು ಹೆಚ್ಚಿಗೆ ಸಿಬ್ಬಂದಿ ಬೇಕೆಂದು 
ಬೇಡುತ್ತಿದ್ದರು. ಇದರಲ್ಲಿಯೂ ಕೆಲವು ಹುದ್ದೆಗಳನ್ನು ರದ್ದುಮಾಡಿ ಉಳಿದವುಗಳನ್ನು 
.ವಿದ್ಯಾಣಲಾಖೆಗೆ ವರ್ಗಾಯಿಸಲಾಗುತ್ತದೆ. ಇನ್ನು ಮುಂದಕ್ಕೆ ಆ ಸ್ಟಾಫ್‌ ಪ್ರಯಾಟ್ಟಿನ್‌ 
ಬದಲಾವಣೆಯಾಗುತ್ತದೆ. ಇದನ್ನು ಸರ್ಕಾರದವರು ತಮ್ಮೆಲ್ಲರ ಹೇಳಿಕೆಗಳಿಗೆ ಮನ್ನಣೆಕೊಟ್ಟು 
ಮಾಡಿದ್ದಾರೆ. ಹೀಗೆ ಮಾಡಿ ಈ ಎರಡರಿಂದಲೂ 17 ಲಕ್ಷ ರೂಪಾಯಿಗಳ ಸಾವನ್ನು 
ಮಾಡಲಾಗಿದೆ. 


ಇನ್ನೂ ತಾಲ್ಲೂಕ್‌ " ಬೋರ್ಡಗಳ ಬಗ್ಗೆ ನಾನು ತಮಲ್ಲಿ ಬಹಳ ಕಳಕಳಿಯಿಂದ 
ಹೇಳಿಕೋಳ್ಳುವುದೇನೆಂದರೆ: ಅವು ಬಹಳ ಚಿನ್ನಾಗಿ ಕೆಲಸಮಾಡಿಕೊಂಡು ಬಂದಿವೆ. ಅಲ್ಲಿರತಕ್ಕ 
ಆ ಬೋರ್ಡುಗಳ' ಅಧ್ಯಕ್ಷರು ಬಹಳ ಅದ್ವಿ ತೀಯವಾದ ಕೆಲಸಗಳನ್ನು ಮಾಡಿದ್ದಾರೆ. 
ಆದುದರಿಂದ ಆ ಎಲ್ಲಾ ತಾಲ್ಲೂಕ್‌ ಬೋರ್ಡಿನ 'ಅಧ್ಯಕ್ಷರುಗಳಿಗೂ ನನ್ನ ಅಭಿನಂದನೆಗಳನ್ನು 
ಅರ್ಪಿಸುತ್ತೇನೆ. ಅವರು ಆ ಕ್ರಾಷ್‌ ಪ್ರೋಗ್ರಾಂನಲ್ಲಿ ಹಗಲಿರುಳೂ 'ದುಡಿದಿಬಾರೆ ಎನ್ನುವ 
ಮಾತುಗಳನ್ನು 'ನಾನೀಗ ತಮಗೆ ಹೇಳುತ್ತಿದ್ದೇನೆ. 

ಆದರೆ ನಾವ ಮೊದಲು ಗ್ರಾಮ ಪೆಂಚಾಯಿತಿಗಳ ಚುನಾವಣೆಯನ್ನು ಮುಗಿಸಿದ 
ನಂತರ ತಾಲ್ಲೂಕು ಬೋರ್ಡುಗಳ ಚುನುವಣೆಯನ್ನು ನಡೆಸೋಣವೆಂದು ಒಂದು ಅಭಿಪ್ರಾಯ' 
ಇಟ್ಟುಕೊಂಡಿದ್ದೇವೆ. ಅಧಿಕಾರ ವಿಕೇಂದ್ರೀಕರಣ ಮಾಡಬೇಕು ಎಂಬ ತತ್ವವನ್ನು ಸರ್ಕಾರದವರು 
ಒಪ್ಪಿದ್ದಾರೆ. ಆದರೆ ನ್ಯಾಷನಲ್‌ ಎಮರ್ಜೆನ್ಸಿ ಕಾನೂನಿನ ದೆಶೆಯಿಂದ ಸ್ವಲ್ಪ ತಡವಾಗಿದೆ. 
ನಾವ ಆಯಾ ಕಾಲಮಾಾನ್ಯನಿಸಾರಾಗಿ ನಡೆಯಬೇಕಾಗಿದೆ. 


ಇನ್ನೊಂದು ಬಹಳ. ಪ್ರಾಮುಖ್ಯ ವಾದ ವಿಚಾರ ಅಂದರೆ ಇಲ್ಲಿಯವರೆಗೂ ಯಾವ 
ಯಾವ ಮಾನ್ಯ ಸದಸ್ಯರು ಯಾವ ಯಾವ ಮಾತನ್ನು ಹೇಳಿದ್ದಾರೆ. ಯಾರು ಒಳ್ಳೇ ಮಾತನ್ನು 
ಹೇಳಿದ್ದಾರೆ. ಯಾರು ಗೌರವವಾದ ಮಾತುಗಳನ್ನು ಹೇಳಿದ್ದಾರೆ ಯಾರು ಒಳ್ಳೆಯ ಮಾರ್ಗದರ್ಶನ 
ಮಾಡಿಕೊಟ್ಟಿದ್ದಾರೆ.: ಅವುಗಳನ್ನೆಲ್ಲಾ ನಡೆಸುವುದಕ್ಕೆ ಕಾರ್ಯಕ್ರ ಕ್ರಮ ಕಗೊಳ್ಳಲಾಗುತ್ತಿದೆ. 


ಇನ್ನು ನೀರಿನ ಬಾವಿಗಳ ಬಗ್ಗೆ ಬಹಳ ತೀವ್ರವಾಗಿ ಹೇಳಿದ್ದಾರೆ. ಇನ್ನು ಈಗಾಗಲೆ 
ಸರ್ಕಾರದವರು 3,500 ಚಾವಿಗಳ ಬಗ್ಗೆ ಒಂದು ಕೋಟಿ ರೂಪಾಯಿಗಳನ್ನು ಒದಗಿಸಿದ್ದಾರೆ. 
ಇನ್ನು ಒಂದೆರಡು ವರ್ಷಗಳಲ್ಲೇ ರಾಜ್ಯಾ ದ ್ಯೈಂತವೂ ಕುಡಿಯುವ ನೀರಿನ ಬಾವಿಗಳನ್ನು 
ಒದಗಿಸಲಾಗುತ್ತದೆ. ಅದಕ್ಕೆ ತಕ್ಕ ಏರ್ಪಾಡುಗಳನ್ನು ್ಗ ಮಾಡುತ್ತೇವೆ. ಅನ್ನುವಂಥ ಮಾತುಗಳನ್ನು 
ನಾನು ತಮಗೀಗ ತಿಳಿಸುತ್ತಿದ್ದೇನೆ. ನ್ಯಾಷನಲ್‌ ರೂರಲ್‌ ವಾಟರ್‌ ಸಪ್ಕೆ ಸ್ಕೀಮಿನಲ್ಲಿ ಎಲ್ಲಾ 
ಗ್ರಾಮಗಳಿಗೂ ಕುಡಿಯುವ ನೀರಿವ ಬಾವಿಗಳನ್ನು ಒದಗಿಸುವುದಕ್ಕೆ 24 ಕೋಟಿ ರೂಪಾಯಿಗಳ 
ಒಂದು ಯೋಜನೆಯನ್ನು ತಯಾರಿಸಲಾಗಿದೆ ಅನ್ನುವಂಥ ಮಾತುಗಳನ್ನು ಹೇಳುತ್ತಿದ್ದೇನೆ. 


ಶ್ರೀ ವಾಟಾಳ್‌ ನಾಗರಾಜ್‌.- ಬಾವಿಗಳಲ್ಲಿ ನೀರು ಬೀಳದಿದ್ದದೇನು ಮಾಡಿತ್ರೀರಿ? 


ಪುತಿಭಾನಂತ ಸಂಸದೀಯ ಪಟು 147 


ಶ್ರೀ ಪಿಎಂ ನಾಡಗೌಡ.- ಅದು ಆ ಹಳ್ಳಿಯವರಪುಣ್ಯ. ಅದಕ್ಕೆ ಸರ್ಕಾರದವರೇನು 
ಮಾಡಬೇಕು? ನಾವು ಮಾಡತಕ್ಕ ಸಾಧ್ಯವಾದ ಕೆಲಸಗಳನ್ನಾದರೆ ನಾವು ಮಾಡಬಹುದು. 
ನಾನಿನ್ನೂ ಮಾನ್ಯ ಸದಸ್ಕರ ವೇಳೆಯನ್ನು ಹೆಚ್ಚಾಗಿ ತೆಗೆದುಕೊಳ್ಳುವುದಕ್ಕೆ ಇಷ್ಟವಿಲ್ಲ. ತಾವೆಲ್ಲರೂ 
ಈ ಇಲಾಖೆಯ ಬಗ್ಗೆ ಬಹಳ ಒಳ್ಳೆಯ ಮಾತುಗಳನ್ನಾಡಿದ್ದೀರಿ. ಒಳ್ಳೇ ಮಾರ್ಗದರ್ಶನ 
ಮಾಡಿ ಕೊಟ್ಟಿದ್ದೀರಿ. ನನ್ನನ್ನು ತಾವ ಯಾರು ಯಾವಾಗ ಬೇಕಾದರೂ ಕಂಡು ವಿಷಯಗಳನ್ನು 
ತಿಳಿಸಬಹುದು. ತಮಗೆಲ್ಲರಿಗೂ ಸುಸ್ಪಾಗತವಿದೆ. ಒಟ್ಟಿನಲ್ಲಿ ಒಕ್ಕಲುತನದ ಅಭಿವೃದ್ಧಿಗೆ 
ಸಹಕಾರ ಸಂಸ್ಥೆಗಳು ಅತ್ಯಗತ್ಯ. ಸಹಕಾರ ಕ್ಷೇತ್ರದಲ್ಲಿ ತಾವೆಲ್ಲರೂ ಒಂದು ಮಧುರ 
ಬಾಂಧವ್ಯದಿಂದ ನಿಜವಾಗಿಯೂ ಕೆಲಸ ಮಾಡಬೇಕಿಂದು ತಾವುಗಳು ಕೊಟ್ಟಿರತಕ್ಕೆ ಸೂಚನೆಯ 
ಪ್ರಕಾರ ಕೆಲಸ ಮಾಡುತ್ತೇವೆಂದು ಹೇಳಿ ಮಾನ್ಯ ಅಧ್ಯಕ್ಷರು ನನಗೆ ಮಾತನಾಡುವುದಕ್ಕೆ ಇಷ್ಟು 
ಅವಕಾಶ ಮಾಡಿ ಕೊಟ್ಟಿರುವುದಕ್ಕಾಗಿ ಅವರಿಗೆ ನನ್ನ ಅಭಿನಂದನೆಗಳನ್ನರ್ಪಿಸಿ ನನ್ನ ಮಾತುಗಳನ್ನು 
ಮುಗಿಸುತ್ತೇನೆ. ; 
Revised Budget estimates for 1972-73 General 
Discussion. 
ಶ್ರೀ ಪಿ.ಎಂ. ನಾಡಗೌಡ (ನ್ನಾನೀಯ ಪ್ರಾಧಿಕಾರಿ ಕ್ಷೇತ).- ನನಗೆ ಇಲ್ಲಿ 

ಮಾತನಾಡುವ ಈ ಒಂದು ಅವಕಾಶ ಸಿಕ್ಕದ್ದು ಬಹಳ ಅಮೋಘವಾದ ಅವಕಾಶ ಎಂದು 
ತಿಳದುಕೊಂಡಿದ್ದೇನೆ. ಏತಕ್ಕೆಂದರೆ, ಶ್ರೀಮಾನ್‌ ಘೋರ್ಪಡೆಯವರನ್ನು ನೋಡಿ ಬಹಳ 
ಉತ್ಸಾಹದಿಂದ ಮಾತನಾಡಿಬಿಡಬೇಕೆಂದು ಅಂದುಕೊಂಡಿದ್ದೇನೆ. ಈ ಹೊಸ ಸರ್ಕಾರದ 
ಹೊಸ ಬಡ್ಡೆಟ್‌ ಈಗ ನಮ್ಮ ಮುಂದೆ ಬಂದಿದೆ. ಈಗ ಇಡೀ ದೇಶದೊಳಗೆ ಎಲ್ಲಾ 

ಆರ್ಥಿಕ ಮಂತ್ರಿಗಳು ಬಂದಿದ್ದಾರೆ. ಹಿಂದೆ ಇಂತಹ ಒಂದು ಅವಕಾಶವಿರಲಿಲ್ಲ. ಈಗ 
ಮಹಾರಾಷ್ಟ್ರದಲ್ಲಿ, ಮೈಸೂರಿನಲ್ಲಿ ಎಲ್ಲಾ ಕಡೆಗೂ ಹಳೆಯ ಆರ್ಥಿಕ ಮಂತ್ರಿಗಳು 
ಉಳಿದುಕೊಂಡಿಲ್ಲ, ಅದಕ್ಕನುಗುಣವಾಗಿ ಶ್ರೀಮಾನ್‌ ಘೋರ್ಷಡೆಯವರು ಕನ್ನಡ ರಾಜ್ಯದ 
ಆರ್ಥಿಕ ಮಂತ್ರಿಗಳಾಗಿ ಹೊಸದಾಗಿ ಬಡ್ಡೆಟ್ಟನ್ನು ಇಟ್ಟಿದ್ದಾರೆ. 
| ಇದರ ಹಿನ್ನೆಲೆಯೊಳಗೆ ನಾವು ವಿಮರ್ಶೆ ಮಾಡಬೇಕಾಗಿದೆ. ಆದರೆ ದುರ್ದೆವದ 
ಮಾತು. ಶ್ರೀಮಾನ್‌ ಘೋರ್ಪ್ಷಡೆಯವರು ಗ is devils advocate ಎಂದು 
ಹೇಳಬಹುದು. ಏನು ಮಾತನ್ನು ಹೇಳುತ್ತೇನೆಂದರೆ, ಮಂತ್ರಿ ಮಂಡಲದಲ್ಲಿ ಎಲ್ಲರೂ 
ಒಗ್ಗಟ್ಟಾಗಿ, ಚೆನ್ನಾಗಿ ಕೆಲಸ ಮಾಡಿದರೆ ಬಡ್ಗೆಟ್‌ ಒಳ್ಳೆಯದಾಗಬಹುದು; ಟ್ರಯಲ್‌ ಏಕೆ 
ಎಂದರೆ, ಅವರ ಮಂತ್ರಿಮಂಡಲದಲ್ಲಿ ಅರ್ಭಟ ಮಾಡುವ ಶ್ರೀಮಾನ್‌ ಚಿನ್ನಬಸಪ್ಪನವರು 
ಕೂತಿದ್ದಾರೆ. ಯಾವಾಗಲೂ ಅರ್ಭಟ ಮಡುವವರು, ಈಗಲು ಕಡಿಮೆಯಾಗಿಲ್ಲ ಎಂದು 
ತಿಳಿದುಕೊಂಡಿದ್ದೇನೆ. 


148 ಪಿ.ಎಂ. ನಾಡಗೌಡ 


ಶ್ರೀಮಾನ್‌ ಚೆನ್ನಬಸಪ್ಪನವರು ಮಂತ್ರಿಗಳಾಗಿ ಬಂದ ಮೇಲೆ ಪಿ.ಡಬ್ಲ್ಯೂ.ಡಿ. 
ಖಾತೆಯ ಕೆಲಸ ಪೂರ್ಣವಾಗಿ ನಿಂತಿದೆ ಎಂದು ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಯಾವ 
ಅಧಿಕಾರಿಯ ಕಡೆ ಹೋಗಲಿ, ಏನೇನೂ ಮಾಡುವುದಿಲ್ಲ. ಆಫೀಸಿನಲ್ಲಿ ಕೂತಿರುತ್ತಾರೆ. 
ಹಣ ಇದ್ದರೂ ಖರ್ಚು ಮಾಡುವುದಿಲ್ಲ. ಅವರು ಹಿಂದೆ ಕೆಲಸ ಮಾಡುವಂಥ ಪಾಸಿಟೀವ್‌ 
ಮಂತ್ರಿಯಾಗಿದ್ದರು. ಈಗ ನೆಗೆಟೀವ್‌ ಮಂತ್ರಿಗಳಾಗಿದ್ದಾರೆ. ಅವರು ಇಂಜಿನೀಯರುಗಳನ್ನು 
ಸಸ್ಟೆಂಡ್‌ ಮಾಡಿದ್ದು ನೋಡಿದರೆ, ಯಾರು ಪಿ.ಡಬ್ಲ್ಯೂ.ಡಿ. ಆಫೀಸಿನಲ್ಲಿ ಉಳಿದದ್ದು 
ನೋಡಲಿಲ್ಲ. ಈ ಮಾತು ಹೇಳುವಾಗ ಅವರ ಬಗ್ಗೆ ನನಗೆ ಗೌರವ ಇದೆ. 


ಶ್ರೀಮಾನ್‌ ಚೆನ್ನಬಸಪ್ಪನವರು ವಿರೋಧ ಪಕ್ಷದ ಬೆಂಚಿನಲ್ಲಿದ್ದಾಗ ಶರಾವಶಿಯ 
ಬಗ್ಗೆ ಜುಡಿಷಿಯಲ್‌ ಎನ್‌ ಕೈರಿ ಆಗಬೇಕು ಎಂದು ಹೇಳುತ್ತಿದ್ದರು. ಈಗ ಶರಾವತಿಯ 
ಬಗ್ಗೆ ಜುಡಿಷಿಯಲ್‌ ಎನ್‌ ಕ್ಟೆಯರಿ ಮಾಡಿ. ಈಗ ಚಿನ್ನಬಸಪ್ಪನವರಿಗೆ ಶಕ್ಯ ಇದೆ ನೀವು 
ಜನರ ಹತ್ತಿರ ಹೋಗಿ ಮತ ತೆಗೆದುಕೊಂಡು ಬಂದಿದ್ದೀರಿ, ನಿಮ್ಮಕ್ಕೆಗೆ ಅಧಿಕಾರ ಸಿಕ್ಕಿದರೆ 
ಆಕಾಶ ಕೊಡುತ್ತೇವೆಂದು ಹೇಳಿದಿರಿ. ಆಕಾಶಬೇಡ, ಸ್ವಲ್ಪ ಜನರಿಗೆ ಅನುಕೂಲ ಮಾಡುವಂಥ 
ಅವಕಾಶ ದೇವರು ನಿಮಗೆ ದಯಪಾಲಿಸಲಿ ಎಂದು ಹೇಳುತ್ತೇನೆ. 

ಶ್ರೀ ಚೆನ್ನಬಸಪ್ಪನವರು ಕೆಟ್ಟ ಆಫೀಸರ್‌ ಇದ್ದರೆ ಸಸ್‌ಪೆಂಡ್‌ ಮಾಡಬಹುದು. 
ರಾಜಕೀಯ ದೃಷ್ಟಿಯಿಂದ ಚಲೋ ಆಫೀಸರನ್ನು ಸಸ್‌ಪೆಂಡ್‌ ಮಾಡಿ ಕೆಟ್ಟ ಆಫೀಸರನ್ನು 
ಮೇಲಕ್ಕೆ ತಂದರೆ ನಮ್ಮರಾಜ್ಯದಲ್ಲಿ ಏನು ಒಳ್ಳೆಯದು ನಡೆಯುವುದಿಲ್ಲ, ಆ ರೀತಿ ಪ್ರಕರಣಗಳು 
ಇಂದು ನಡೆಯುತ್ತಿವೆ. ಒಳ್ಳೆ ಕೆಲಸ ಮಾಡುವಂತೆ ಅಧಿಕಾರಿಗಳನ್ನು ಸಸ್‌ಪೆಂಡ್‌ ಮಾಡುತ್ತೀರಿ. 
ಕೆಟ್ಟ ಅಫೀಸರನ್ನು ಮೇಲಕ್ಕೆ ತಂದು ಶಹಾಬಾಸ್‌ ಅನ್ನುತ್ತೀರಿ. ಇದನ್ನು ಜನರು ನೋಡುತ್ತಿದ್ದಾರೆ. 
ನಾವು ನೀವು ಕಣ್ಣು ಮುಚ್ಚಿ ಹಾಲು ಕುಡಿದರೆ ನಡೆಯುವುದಿಲ್ಲ. 

ಪ್ರಜಾಸತ್ತಾತಕ ರಾಜ್ಯದೊಳಗೆ ನೀವು ಏನು ಮಾಡುತ್ತೀರಿ ಅದು ಕರೆಕ್ಟ ಇರಬೇಕು. 
ಜನರನ್ನು ನಿಮ್ಮ ಜೊತೆ ಕರೆದುಕೊಂಡು ಹೋಗಬೇಕಾಗುತ್ತದೆ. ಮಂತ್ರಿಮಂಡಲವನ್ನು 
ನಿಮ್ಮಜೊತೆ ಕರೆದುಕೊಂಡು ಹೋಗಬೇಕಾಗುತ್ತದೆ. ಕಾಂಕ್ರೆಸ್‌ ಲೆಜಿಸೇಚರ್‌ ಪಾರ್ಟಿಯನ್ನು 
ನಿಮ್ಮ ಜೊತೆ ಕರೆದುಕೊಂಡು ಹೋಗಬೇಕಾಗುತ್ತದೆ. ಈ ಎರಡು ಹೌಸ್‌ ಆಫ್‌ 
ಲೆಜಿಸ್ಟೇಚರ್ಸ್‌ನ್ನುನಿಮ್ಮಜೊತೆಗೆ ಕರೆದುಕೊಂಡು ಹೋಗಬೇಕಾಗುತ್ತದೆ. ನಿಮ್ಮಸಮರ್ಥನೆಯ 
ಬಗ್ಗೆ ಸಂದೇಹವಿಲ್ಲ. ನೀವು ಒಳ್ಳೆಯ ಹಾದಿ ಹಿಡಿದು ಹೋದರೆ ಮುಂದೆ ಹೋಗಬಹುದು, 
ಕೆಟ್ಟ ಹಾದಿ ಹಿಡಿದರೆ ಹಳ್ಳಕ್ಕೂ ಹೋಗಬಹುದು. ಎಂದು ನಾನು ನಿಮ್ಮಸಣ್ಣ ತಮ್ಮಾಗಿ 
ಈ ಮಾತು ಹೇಳುತ್ತೇನೆ. 


ದೇವರು ನಿಮಗೆ ಒಳ್ಳೆ ಬುದ್ದೀ ಕೊಡಲಿ ಎಂದು ಕೋರುತ್ತೇನೆ. ಶ್ರೀಮಾನ್‌ 
ಘೋರ್ಪಡೆಯವರು ಡೆವಿಲ್ಸ್‌ ಅಡ್ಡೂಕೇಟ್‌ ಎಂದು ಹೇಳಿದೆ. ಘೊರ್ಪಡೆಯದರಲ್ಲಿ 
ಸಮರ್ಥನೆ ಇದೆ. ಒಳ್ಳೆಯ ಬ್ಮಾಕ್‌ ಗ್ರೌಂಡ್‌ ಇದೆ. He is a cultured man ಒಳ್ಳೆಯ 


ಪ್ರತಿಭಾವಂತೆ ಸಂಸದೀಯ ಪಟು 149 


ಕೆಲಸ ಕಾರ್ಯಗಳನ್ನು ಮಾಡಬಹುದು. 28 ಜನ ಮಂತ್ರಿಗಳೂ ಅವರಿಗೆ ಅವಕಾಶ ಕೊಟ್ಟರೆ 
ಒಳ್ಳೆಯ ಕೆಲಸ ಮಾಡುವುದಕ್ಕೆ ಆಗುತ್ತದೆ. 

Mr. Chairman. - | request the hon. member Sri 
Nadagowda to have some restraint while speaking. 


ಶ್ರೀ ಪಿ.ಎಂ. ನಾಡಗೌಡ.- ಇಂತಹ ಮಂತ್ರಿಗಳನ್ನು ಮಂತ್ರಿಮಂಡಲದಲ್ಲಿ 
ಇಟ್ಟುಕೊಂಡಿದ್ದರೆ ಇಂದಿರಾಗಾಂಧಿಯವರು ಏನು ಈ ಸರ್ಕಾರದವರಿಗೆ ಟಾಸ್ಕು ಕೊಟ್ಟಿದ್ದಾರೆ 
ಅದನ್ನು ಪೂರ್ತಿ ಮಾಡುವುದಕ್ಕಾಗುವುದಿಲ್ಲವೆಂದು ಹೇಳುತ್ತೇನೆ. ಶ್ರೀಮಾನ್‌ 
ಘೋರ್ಪಡೆಯವರು ಇಂದು ಕೇವಲ ವ್ಯಕ್ತಿಯಾಗಿಲ್ಲ. ಅವರು ಇಂದು ಸರ್ಕಾರದ 
ಪ್ರತಿನಿಧಿಯಾಗಿದ್ದಾರೆ. ನಾನು ಹೇಳಿದಂಥ ಮಂತ್ರಿಗಳು ಸರ್ಕಾರದೊಳಗೆ ಇದ್ದರೆ ಮಾನ್ಯ 
ಘೋರ್ಷಡೆಯವರಿಗೆ ಕೆಲಸ ಮಾಡುವುದು ಕಷ್ಟವಾಗಬಹುದು. ಆದ್ದರಿಂದ ಅಂತಹ 
ಮಂತ್ರಿಗಳನ್ನು ಮಂತ್ರಿಮಂಡಲದಿಂದ ತೆಗೆದುಬಿಡುವುದು ಒಳ್ಳೆಯದೆಂದು ಹೇಳುತ್ತೇನೆ. 


ಇಲ್ಲದಿದ್ದರೆ ಮುಂದೇ ಜನರೆ ತೀರ್ಮಾನ ಕೊಡುತ್ತಾರೆ. ಈಗಾಗಲೇ ಮೊನ್ನೆ 
ನಡೆದ ವಿಧಾನ ಪರಿಷತ್‌ ಚುನಾವಣೆಯಲ್ಲಿ ಬುದ್ದಿವಂತ ವರ್ಗದವರು ಕಾಂಜೈಿಸ್‌ ಪಕ್ಷವನ್ನು 
ವಿರೋಧ ಮಾಡಿ ನಮ್ಮ ಪರವಾಗಿ ಓಟು ಕೊಟ್ಟಿದ್ದಾರೆ. ಆದಕಾರಣ ಸರ್ಕಾರದವರು 
ಏನಾದರು ಸಾಮಾನ್ಯ ಜನರಿಗೆ ಒಳ್ಳೆಯ ಕೆಲಸವನ್ನು ಮಾಡಬೇಕೆಂದಿದ್ದರೆ ಇಂತಹ ಮಂತ್ರಿಗಳನ್ನ 
ಮೊದಲು ಹೊರಗೆ ಹಾಕಬೇಕು. ಚೆನ್ನಾಗಿರುವವರನ್ನು ಮಂತ್ರಿಮಂಡಲದಲ್ಲಿ ಇಟ್ಟುಕೊಂಡು 
ಕೆಲಸ ಮಾಡಿದರೆ ನಿಮ್ಮಕೆಲಸ ಉಳಿಸಿಕೊಳ್ಳುತ್ತೀರಾ ಎಂದು ಹೇಳುತ್ತೇನೆ. ಈ ಸಾಲಿನ 
ಬಡ್ನೆಟ್‌ ಮೇಲೆ ನಾನು ಹೆಚ್ಚು ಮಾತನಾಡುವುದಕ್ಕೆ ಇಷ್ಟ ಪಡುವುದಿಲ್ಲ. ಈ ಸಾಲಿನ 
ಬಡ್ಜೆಟ್‌ ನಿರಾಶದಾಯಕವಾಗಿದೆ ಎಂದು ಮಾತ್ರ ಹೇಳಬಹುದು. 

ಇನ್ನು ಶಿಕ್ಷಣ ಇಲಾಖೆಯ ಬಗ್ಗೆ ಅನೇಕ ಮಾನ್ಯ ಸದಸ್ಯರು ಈಗಾಗಲೇ 
ಮಾತನಾಡಿದ್ದಾರೆ. ನಾನು ಸಹ ಕೆಲವು ವಿಚಾರಗಳನ್ನು ಹೇಳಬೇಕಾಗಿದೆ. ಶಿಕ್ಷಣವನ್ನು 
ರಾಷ್ಟ್ರೀಕರಣ ಮಾಡಬೇಕೆಂಬ ಮಾತನ್ನು ನಾನು ಕೇಳುತ್ತಿದ್ದೇನೆ. ಒಳ್ಳೆಯ ತಜ್ಞರೇ ಈ 
ಮಾತನ್ನು ಹೇಳುತ್ತಿದ್ದಾರೆ. ಆದರೆ ರಾಷ್ಟ್ರೀಕರಣ ಮಾಡುವುದು ಶಕ್ಯವಿಲ್ಲವೆಂದು ನಾನು 
ಹೇಳುತ್ತೇನೆ. 


ಶ್ರೀ ಎನ್‌. ರಾಚಯ್ಯ.- ತಮ್ಮವಿರೋಧ ಪಕ್ಷದ ನಾಯಕರು ರಾಷ್ಟ್ರೀಕರಣ 
ಮಾಡಬೇಕೆಂದು ಹೇಳುತ್ತಿದ್ದಾರೆ. 


ಶ್ರೀ ಪಿ.ಎಂ. ನಾಡಗೌಡ.- ಅದು ಅವರ ಅಭಿಪ್ರಾಯದ ಮಾತು. ಶಿಕ್ಷಣವನ್ನು 
ರಾಷ್ಟ್ರೀಕರಣ ಮಾಡಿದ್ದೇ ಆದರೆ, ನಮ್ಮಸ್ವಾತಂತ್ರ್ಯದ ಉಸಿರನ್ನು ಕಟ್ಟಿ ಹಾಕಿದಂತಾಗುತ್ತೆದೆಂದು 
ಹೇಳುತ್ತೇನೆ. ಮುಖ್ಯವಾಗಿ ಶಿಕ್ಷಣದಲ್ಲಿ ಮೂರು ಹಂತಗಳಾಗಿರುವ ಪ್ರಾಥಮಿಕ ಶಿಕ್ಷಣ, 
ಮಾಧ್ಯಮಿಕ ಶಿಕ್ಷಣ ಮತ್ತು ಉಚ್ಚ ಶಿಕ್ಷಣವನ್ನು ಬಲಪಡಿಸಬೇಕೆಂದು ಹೇಳುತ್ತೇನೆ. ಮುಖ್ಯವಾಗಿ 


150 R .ಹಿ.ನಿಂ. ನಾಡಗೌಡ 


ಗುಣ ಜಾಸ್ತಿಯಾಗಬೇಕು. ಈ ಶಿಕ್ಷಣದ ಬಗ್ಗೆ ಕೊಠಾರಿ ಆಯೋಗದವರು ಅನೇಕ ಸಲಹೆಗಳನ್ನು 
ಮಾಡಿದ್ದಾರೆ. ಇವುಗಳಲ್ಲಿ ನಮ್ಮರಾಜ್ಯ ಸರ್ಕಾರದವರು ಎಷ್ಟು ಬೇಕೋ ಅಷ್ಟನ್ನು ಮಾತ್ರ 
ತೆಗೆದುಕೊಂಡು ಜಾರಿಗೆ ಕೊಟ್ಟಿದ್ದಾರೆ. ನಮ್ಮ ಶಿಕ್ಷಣದ ಮಟ್ಟವನ್ನು ಹೆಚ್ಚಿಸಬೇಕಾದರೆ 
ಅವರ ಎಲ್ಲ ಶಿಫಾರಸ್‌ಗಳನ್ನು ಉಪಯೋಗ ಮಾಡಿಕೊಳ್ಳಬೇಕೆಂದು ಹೇಳುತ್ತೇನೆ. 

ಈಗ ಸರ್ಕಾರದವರು ನಮ್ಮರಾಜ್ಯದಲ್ಲಿ ಜೂನಿಯರ್‌ ಕಾಲೇಜುಗಳನ್ನು ಪ್ರಾರಂಭ 
ಮಾಡಿದ್ದಾರೆ. ಮೊದಲು ಇರಲಿಲ್ಲ, ಈ ಪದ್ಧತಿಯನ್ನು ಮಹಾರಾಷ್ಟ್ರದವರು ಒಪ್ಪಿಲ್ಲ, ಈ 
ಕಾರಣದಿಂದ ನಮ್ಮ ಸರ್ಕಾರದವರು ಶಿಕ್ಷಣದ ಬಗ್ಗೆ ಒಂದು ವೈಟ್‌ ಪೇಪರ್‌ 
ಹೊರಡಿಸಬೇಕಾಗುತ್ತದೆ. ಶಿಕ್ಷಣದ ಬಗ್ಗೆ ಕೌನ್ಸಿಲ್‌ ಮತ್ತು ಅಸೆಂಬ್ಲಿಯಲ್ಲಿ ಮಾನ್ಯ ಸದಸ್ಯರುಗಳು 
ಮಾತನಾಡಿದ ಮೇಲೆ ಏನಾದರೂ ಉತ್ತರವನ್ನು ಮಾನ್ಯ ವಿದ್ಯಾಮಂತ್ರಿಗಳು ಕೊಡುತ್ತಾರೆ. 

ಆದರೆ ಅದನ್ನು ವಿದ್ಯಾ ಇಲಾಖೆಯ ಅಧಿಕಾರಿಗಳು ಯಾವ ರೀತಿ ಕಾರ್ಯಗತ 
ಮಾಡುತ್ತಾರೆ ಎಂಬುದು ಮುಖ್ಯವಾದ ಪ್ರಶ್ನೆ. ಮುಖ್ಯವಾಗಿ ಶಿಕ್ಷಣದ ಗೊತ್ತು ಗುರಿಗಳು 
ಈ ರೀತಿ ಇದೆ ಎಂಬುದನ್ನು ನಾವು ಕಲ್ಪನೆ ಮಾಡಿಕೊಳ್ಳಲು ಒಂದು ವೈಟ್‌ ಪೇಪರನ್ನು 
ರಾಷ್ಟ್ರೀಯ ಶಿಕ್ಷಣದ ಬಗ್ಗೆ ಸರ್ಕಾರದವರು ಹೊರಡಿಸಬೇಕು. ಆ ರೀತಿ ಹೊರಡಿಸುವುದಕ್ಕೆ 
ಮೊದಲು ವೈಟ್‌ ಪೇಪರ್‌ ಡಾಕ್ಕುಮೆಂಟನ್ನು ಡಿಸ್‌ ಕಷನ್‌ಗಾಗಿ ವಿಧಾನಮಂಡಲದ 
ಮುಂದೆ ತರಬೇಕು. ಆಗ ಯಾವ ರೀತಿ ಮಾಡಬಹುದು ಎಂಬ ಬಗ್ಗೆ ವಿಚಾರ ಮಂಥನ 
ಮಾಡುವುದಕ್ಕೆ ಬರುತ್ತದೆ. 


ಇನ್ನು ಶಿಕ್ಷಕರನ್ನು ಮತ್ತು ಅಧಿಕಾರಿಗಳನ್ನು ರಾಜಕೀಯ ದೃಷ್ಟಿಯಿಂದ ವರ್ಗಾವರ್ಗೀ 
ಮಾಡುವುದು ಸರಿಯಲ್ಲವೆಂದು ಹೇಳುತ್ತೇನೆ. ನಮ್ಮೆ ಜಿಲ್ಲೆಯಲ್ಲಿ ಸರ್ಕಾರದವರು ರಾಜಕೀಯ 
ದೃಷ್ಟಿ ಇಟ್ಟುಕೊಂಡು ಹದಿನೈದು ನೂರು ಶಿಕ್ಷಕರನ್ನು ವರ್ಗಾವರ್ಗೀ ಮಾಡಿದ್ದಾರೆ. ಈ 
ಶಿಕ್ಷಕರು ಕಾಂಗ್ರೆಸ್‌ ಅಭ್ಯರ್ಥಿಗಳಿಗೆ ಸಹಾಯ ಮಾಡಲಿಲ್ಲವೆಂಬ ಕಾರಣದಿಂದ ಅವರ 
ಮೇಲೆ ಹೆರಾಸ್‌ಮೆಂಟ್‌ ಮಾಡುತ್ತಿದ್ದಾರೆ. ಇದರ ಬಗ್ಗೆ ನಾನು ವಿದ್ಯಾಮಂತ್ರಿಗಳಿಗೆ ಕಾಗದ 
ಸಹ ಬರೆದಿದ್ದೇನೆ. ಅವರು ವಿಚಾರ ಮಾಡುತ್ತಾರೋ ಇಲ್ಲವೋ ಗೊತ್ತಿಲ್ಲ, ಚುನಾವಣೆಗೆ 
ಸಹಾಯ ಮಾಡಿ ಎಂದು ಕಾಂಗ್ರೆಸ್‌ ಪಕ್ಷದವರು ಅವರನ್ನು ಕೇಳಿದರು. ಆದರೆ ಅವರು 
ಯಾರಿಗೂ ಸಹಾಯ ಮಾಡಲಿಲ್ಲ, ಆದರೂ ಕೆಲವರ ಮೇಲೆ ಅನುಮಾನ ಇಟ್ಟುಕೊಂಡು 
ಸಸ್ಪೆಂಡ್‌ ಮಾಡಿದ್ದಾರೆ. ಹೆಣ್ಣು ಮಕ್ಕಳಿಗೆ ಹಾಗೆ ಮಾಡಿ ಹೀಗೆ ಮಾಡಿ ಎಂದು ಹೇಳುತ್ತಿದ್ದಾರೆ. 
ನಮ್ಮಮಂತ್ರಿಗಳ ಪೈಕಿಯೊಬ್ಬರು ಡಿ.ಡಿ.ಪಿ.ಐ. ಕಭೇರಿಗೇ ಹೋಗಿ ಉಪಾದಧ್ಯಾಯರುಗಳನ್ನು 
ವರ್ಗಾವರ್ಗೀ ಮಾಡಿಸುತ್ತಿದ್ದಾರೆಂದು ನಾನು ಕೇಳಿದ್ದೇನೆ. ಇದು ದುರ್ದೈವದ ಸಂಗತಿ 
ಎಂದು ಹೇಳಬಹುದು. 

ಇನ್ನು ಲೋಕೋಪಯೋಗಿ ಇಲಾಖೆಯ ಬಗ್ಗೆ ಹೇಳಬೇಕೆಂದರೆ, ಮಾನ್ಯ ಮಂತ್ರಿಗಳು 
ಯಾರನ್ನು ಬೇಕಾದರೆ ಸಸ್ಸೆಂಡ್‌ ಮಾಡಲಿ, ಮುಖ್ಯವಾಗಿ ಗ್ರಾಮಾಂತರ ಪ್ರದೇಶಗಳಲ್ಲಿ 


ಪ್ರತಿಭಾವಂತ ಸೆಂಸದೀಯ ಪಟು 151 


ಕೆಲಸ ಚೆನ್ನಾಗಿ ಆಗಬೇಕು. ನಮ್ಮ ಜಿಲ್ಲೆಯಲ್ಲಿ ಮಳೆ ಸಾಕಷ್ಟು ಇಲ್ಲಿ ಎಂಬುದು ಸರ್ಕಾರಕ್ಕೆ 
ಗೊತ್ತಿದ್ದರೂ ಸ್ಕೋರ್ಲಿಟಿ ವರ್ಕ್ಸ್‌ನ್ನು ಸಾಕಷ್ಟು ಪ್ರಮಾಣದಲ್ಲಿ ತೆಗೆದುಕೊಂಡಿಲ್ಲ. ಕೆಲಸಗಳನ್ನು 
ತೆಗೆದುಕೊಳ್ಳಲು ಸರ್ಕಾರದಿಂದ ಆ ಪ್ರೂವಲ್‌ ಆಗಿ ಬಂದಿಲ್ಲವೆಂದು ಅಧಿಕಾರಿಗಳು 
ಹೇಳುತ್ತಾರೆ. ಕೆಲಸ ಕಾರ್ಯಗಳಾಗಲು ಅನೇಕ ರೀತಿ ಅಡ್ಡಿ ಅಡಚಣೆಗಳಿವೆ. ಶ್ರೀಮಾನ್‌ 
ಚನ್ನಬಸಪ್ಪನವರು ಒಂದು ಎಲೆಕ್ಟಿಕ್‌ ಷಾಕ್‌ ಕೊಟ್ಟಾದರೂ ಸಹ ಕೆಲಸ ಕಾರ್ಯಗಳು 
ಜಾಗ್ರತೆಯಾಗುವಂತೆ ನೋಡಿಕೊಳ್ಳಬೇಕೆಂದು ಕಳಕಳಿಯಿಂದ ಹೇಳುತ್ತೇನೆ. 


ಹಿಂದೆ ಶ್ರೀಮಾನ್‌ ಮಲ್ಲಿಕಾರ್ಜುನ ಸ್ವಾಮಿ ಅವರು ಅಧಿಕಾರ 
ವಿಕೇಂದ್ರೀಕರಣವಾಗಬೇಕೆಂದು ಹೇಳುತ್ತಿದ್ದರು. ಜಾಗ್ರತೆ ಆಗದಿದ್ದರೆ ಸರ್ಕಾರದ ಅಡಳಿತ 
ಕುಸಿದು ಬೀಳಬಹುದೆಂದು ಸಹ ಹೇಳುತ್ತಿದ್ದರು. ಈಗ ಅವರೇ ಅಭಿವೃದ್ದಿ ಮತ್ತು ಪಂಚಾಯತಿ 
ರಾಜ್ಯ ಶಾಖೆಯ ಮಂತ್ರಿಗಳಾಗಿರುವುದರಿಂದ ಪಂಚಾಯತಿ ಮಟ್ಟದಲ್ಲಿ, ತಾಲ್ಲೂಕ್‌ ಮಟ್ಟದಲ್ಲಿ 
ಮತ್ತು ಜಿಲ್ಲಾ ಮಟ್ಟದಲ್ಲಿ ಎಷ್ಟೆಷ್ಟು ಅಧಿಕಾರಗಳಿರಬೇಕು ಎಂಬುದನ್ನು ನರ್ಣಯಮಾಡಿ, 
ಜಿಲ್ಲಾ ಪರಿಷತ್‌ನ್ನು ರಚನೆ ಮಾಡುವುದು ಒಳ್ಳೆಯದು. ಈಗಾಗಲೇ ಇದರ ಬಗ್ಗೆ ಒಂದು 
ಗೊತ್ತು ಗುರಿ ಇಟ್ಟುಕೊಂಡು ಒಂದು ಬಿಲ್‌ನ್ನು ಸಹ ತಯಾರು ಮಾಡಲಾಗಿತ್ತು. ಆ 
ಬುಲ್‌ನ್ನು ಸೂಕ್ತ ಬದಲಾವಣೆ ಮಾಡುವುದರ ಮೂಲಕ ಸಭೆಯ ಮುಂದೆ ತಂದು ಪಾಸ್‌ 
ಮಾಡಲಿ ಎಂದು ಹೇಳುತ್ತೇನೆ. 


ಮಾನ್ಯ ಮಲ್ಲಿಕಾರ್ಜುನ ಸ್ಥಾಮಿಯವರಲ್ಲಿ ನನಗೆ ಪೂರ್ಣವಾದ ವಿಶ್ವಾಸ 
ಇರುವುದರಿಂದ ಅವರು ಈ ಕೆಲಸವನ್ನು ಜಾಗ್ರತೆ ಮಾಡುತ್ತಾರೆಂದು ತಿಳಿದುಕೊಂಡಿದ್ದೇನೆ. 


ಮತ್ತೊಂದು ವಿಚಾರವೇನೆಂದರೆ, ರೆಗ್ಗುಲೇಟೆಡ್‌ ಮಾರ್ಕೆಟಿಂಗ್‌ ಕಮಿಟಿಯ 
ಚುನಾವಣೆ ಮಾಡುವುದಕ್ಕೆ ಹೋಗಿ, ಆಮೇಲೆ ಚುನಾವಣೆಯನ್ನು ಕ್ಯಾನ್ಸಲ್‌ ಮಾಡಿದ್ದೇವೆ 
ಎಂದು ಹೇಳಿದರು. ಸರ್ಕಾರ ಮತ್ತು ಜನತೆಯ ಮಧ್ಯೆ ಇಂಥಾ ಒಂದು ಆಟ ನಡೆಯುತಿದೆ. 
ಇದರಲ್ಲಿ ಅಧಿಕಾರಿಗಳು ತಪ್ಪಿತಸ್ತರಾಗಿರಬಹುದು. ಆದ್ದರಿಂದ ಈ ಬಗ್ಗೆ ಸರ್ಕಾರದವರು ತಕ್ಕ 
ಕ್ರಮವನ್ನು ತೆಗೆದುಕೊಳ್ಳಬೇಕು ಎಂದು ನಾನು ಹೇಳುತ್ತೇನೆ. 


ಇನ್ನು ಕೊನೆಯದಾಗಿ ಒಂದು ಮಾತನ್ನು ಹೇಳುತ್ತೇನೆ. ಈ ಸರ್ಕಾರದ ಆಡಳಿತ 
ಬಹಳ ಚೆನ್ನಾಗಿ ನಡೆಯಬೇಕು. ಜನತೆ ನಿಮ್ಮಿಂದ ಏನು ಆಶೆ ಮಾಡಿದ್ದಾರೆ, ಏನು ನಿರೀಕ್ಷಣೆ 
ಮಾಡಿದ್ದಾರೆ ಅದನ್ನು ಸಾಧ್ಯವಾದ ಮಟ್ಟಿಗೆ ಪೂರೈಸುವುದಕ್ಕೆ ಪ್ರಯತ್ನ ಮಾಡಬೇಕು. ಮಾನ್ಯ 
ಮುಖ್ಯಿ ಮಂತ್ರಿಗಳಾದ ಶ್ರೀ ದೇವರಾಜ ಅರಸ್‌ ಅವರು ತಮ್ಮಮಂತ್ರಿ ಮಂಡಲದಲ್ಲಿರತಕ್ಕ 
ಕೆಟ್ಟ ಮಂತ್ರಿಗಳನ್ನು ಹೊರಗೆ ಹಾಕುವುದಕ್ಕೆ ಪ್ರಯತ್ನ ಮಾಡಬೇಕು. ಅವರು ತಮ್ಮಕರ್ತವ್ಯವನ್ನು 
ಚಿನ್ನಾಗಿ ಮಾಡಬೇಕು. ಇಷ್ಟು ಹೇಳಿ ಮಾನ್ಯ ಸಭಾಪತಿಗಳು ನನಗೆ ಮಾತನಾಡುವುದಕ್ಕೆ 
ಅವಕಾಶ ಕೊಟ್ಟಿದ್ದಕ್ಕಾಗಿ ಅವರಿಗೆ ವಂದಿಸಿ ನಾನು ನನ್ನ ಭಾಷಣವನ್ನು ಮುಗಿಸುತ್ತೇನೆ. 


4 


152 ಪಿ.ಎಂ. ನಾಡಗೌಡ 


Hubli - Karnataka Co-operative Textile Mills - 1967 
Q.-127. Sri S.S. Shettar (Hubli) .- 


Will the minister for development and Co-operation be 
pleased to state:- 


Whether Government has taken any steps to make 
enquiries about the affairs of the Hubli-Karnataka Co-operative 
Textile Mills? 


A.- Sri P.M. Nadagowda. (Minister for development and 
Co-operation).- 
Yes. 


Sri S.S. Shettar .- After having made enquiries about 
the affairs of the Karnataka Co-operative Textile mills, Hubli, are 
the Government satisfied with the working of the mill? 


Sri P.M. Nadagowda .-Yes, the Government is completely 
satisfied with the working of the mill. 


Sri S.S. Shettar .- ls it not a fact that some shifts are 
closed in this mill in Hubli and workers have been thrown out of 
employment? 

Sri P.M. Nadagowda .- Yes. 

ಶ್ರೀ ಎಸ್‌.ಎಂ. ಗುರೆಡ್ಡಿ.- ಹುಬ್ಬಳ್ಳಿ ಕರ್ನಾಟಕದ ಈ ಬಟ್ಟೆ ಮಿಲ್ಲು ನಷ್ಟದಲ್ಲಿ 
ನಡೆಯುತ್ತಾ ಇದೆ, ಗುಲ್ಬರ್ಗಾದ ಮಿಲ್ಲಿನ ಗತಿ ಯಾವ ಪ್ರಕಾರವಾಗಿ ಆಯಿತೋ ಅದೇ 
ರೀತಿ ಇದಕ್ಕೂ ಕೂಡ ಮಾಡಬೇಕೆಂದು ಮನಸ್ಸು ಮಾಡಿದ್ದೀರಾ? 

ಶ್ರೀ ಪಿ.ಎಂ. ನಾಡಗೌಡ.- ನಷ್ಟವಾದದ್ದು ಖರೇ ಇದೆ. ಆದರೆ ಈಗ 
ನಷ್ಟವಾಗುವುದಿಲ್ಲ ಹಿಂದೇ ಹಳೇ ಮಿಲ್‌ ಇತ್ತು, ಸುಟ್ಟು ಹೋಗಿತ್ತು. ಅಂತ ಆ ಮಿಲ್ಲನ್ನು 
ತೆಗೆದುಕೊಳ್ಳುವ ಪ್ರಸಂಗ ಬಂದು 2 ಸಾವಿರ ಜನ ಕೆಲಸಗಾರರಿಗೆ ಕೆಲಸ ಕೊಡುವ ಸಲುವಾಗಿ 
ಆ ಪ್ರಕಾರ ಮಾಡಿದ್ದೇವೆ. ಈಗ ಅದನ್ನು ಎರಡನೆಯವರಿಗೆ ಕೊಡಬೇಕೆಂಬ ವಿಚಾರ ಇಲ್ಲ. 
ಈಗಿನ ಪ್ರಕಾರ ತಿಂಗಳಿಗೆ 25-30 ಸಾವಿರ ರೂಪಾಯಿ ಲಾಭ ಇದೆ. 

ಶ್ರೀ ಕೆ.ಎಚ್‌. ಪಾಟೀಲ್‌,- ಈ ಸಹಕಾರಿ ಗಿರಣಿ ಪ್ರಾರಂಭಿಸಿದ್ದು ಹೇಳಿದ್ದೀರಿ, 
ಇದು ಸಹಕಾರಿ ರಂಗದೊಳಕ್ಕೆ ಹತ್ತಿ ಖರೀದಿ ಮಾಡದೇ ಹೊರಗಡೆ ಖರೀದಿ ಮಾಡಿದ್ದರಿಂದ 
ಭಾರಿ ಲುಕ್ಸಾನಾಗಿದೆ ಎಂದು ಆಡಿಟ್‌ ತಪಾಸಣೆ ಮೂಲಕ ತಿಳಿದು ಬಂದಿದೆಯೆ? 


ಶ್ರೀ ಪಿ.ಎಂ. ನಾಡಗೌಡ.- ಅದರಲ್ಲಿ ಬಂದಿಲ್ಲ. 


ಪ್ರತಿಭಾವಂತ ಸಂಸದೀಯ ಪಟು 153 


Sri S. Sivappa .- The minister was pleased to state that 
he has enquired into the working of this Karnataka Co-operative 
Textile mill and that he is satisfied with the working of the mill. He 
says that he knows that several people have been thrown out of 
employment. May we know for which he is satisfied? 

ಶ್ರೀ ಪಿ.ಎಂ. ನಾಡಗೌಡ.- ಮಾನ್ಯ ಶಿವಪ್ಪನವರು ತಪ್ಪು ತಿಳಿದುಕೊಂಡರು. 
ಸಾವಿರಾರು ಜನ ಕೆಲಸಗಾರರು ಹೊರಗೆ ಬಂದಿಲ್ಲ. ಹೊರಗೆ ಬಂದವರು 600 ಮಂದಿ 
ಮಾತ್ರ, ವೀವಿಂಗ್‌ ಸೆಕ್ಸೆನ್‌ ಬಂದ್‌ ಮಾಡಿದ್ದರು, ಅದನ್ನು ಸರಿಪಡಿಸಿ ಈಗ ಮಿಲ್‌ 
ಚೆನ್ನಾಗಿ ನಡೆಯುತ್ತಾ ಇದೆ. 


Defunct Co-operative Societies in Krishnarajpet - 
1967 


Q.-227. Sri M.K. Bommegowda (K.R. Pet) .- 


Will the minister for development and Co-operation be 
pleased to state:- 


(a) The number of defunct Co-operative Societies in 
Krishnarajpet Taluk; 


(by The number of Co-operative Societies in which 
misappropriation of founds occurred? 


A.- Sri P.M. Nadagowda (Minister for Development and 
Co-opeation) 


(a) 13 Societies. 
(b) One. 
ಶ್ರೀ ಎಂಕೆ. ಬೊಮ್ಮೇಗೌಡ.- 13 ಸೊಸ್ಸೆಟಿಗಳಲ್ಲಿ ಬಂದು ಡಿಫಾಲ್ಬರ್‌ 
ಆಗಿದೆ ಎಂದು ಹೇಳುತ್ತೀರಿ. ಅದರ ಹೆಸರು ಹೇಳುತ್ತೀರಾ? 
ಶ್ರೀ ಪಿ.ಎಂ. ನಾಡಗೌಡ.- 13 ಸೊಸೈಟಿಗಳು ಕೃಷ್ಣರಾಜಪೇಟೆಯಲ್ಲಿ ಕೆಲಸ 
ಮಾಡುವುದಿಲ್ಲ, 6 ಸೊಸೈಟಿಗಳು ಲಿಕ್ಸಿಡೇಷನ್‌ ಆಗಿದೆ. 9 ಸೊಸ್ಸೆಟಿಗಳು ಸೂಪರ್‌ಸೀಡ್‌ 
ಆಗಿದೆ. 
ಶ್ರೀ ಎಂ.ಕೆ. ಬೊಮ್ಮೇಗೌಡ.- ಯಾವ್ಯಾವುದು ಎಂದು ಹೇಳುತ್ತೀರಾ? 
ಶ್ರೀ ಪಿ.ಎಂ. ನಾಡಗೌಡ,- ಅವುಗಳ ಹೆಸರು ಇಲ್ಲ. 


154 ಈಿ.ಎಂ. ನಾಡಗೌಡ 


ಶ್ರೀ ಎಂ.ಕೆ. ಬೊಮ್ಮೇಗೌಡ .- ಈ ಸೊಸ್ಸೆಟಿ ಇದ್ದಾಗ್ಯೂ ಹೊಸದಾಗಿ 
ಅವರೇ ಬೇರೆ ಸೊಸ್ಸೆಟಿ ತೆಗೆದು ಕೆಲಸ ಮಾಡಿರತಕ್ಕದ್ದು ತಮ್ಮಗಮನಕ್ಕೆ ಬಂದಿದೆಯೆ? 

ಶ್ರೀ ಪಿ.ಎಂ. ನಾಡಗೌಡ.- ಅಂಥದ್ದು ಏನೂ ಸರ್ಕಾರದ ಗಮನಕ್ಕೆ ಬಂದಿಲ್ಲ, 
ಅಂಥದು ಯಾವುದಾದರೂ ಸೊಸೈಟಿಗಳು ರಿಜಿಸ್ಟೇಷನ್‌ ಮಾಡುವುದಕ್ಕೆ ಬಂದರೆ, ವಿಚಾರ 
ಮಾಡುತ್ತೇನೆ. 

ಶ್ರೀ ಎಂ.ಕೆ. ಬೊಮ್ಮೇಗೌಡ.- ಡಿಫಂಕ್ಟ್‌ ಆಗಿರತಕ್ಕ ಸೊಸ್ಸೆಟಿಗಳಲ್ಲಿ, ದುಡ್ಡನ್ನು 
ಲೋಪಮಾಡಿ, ಇವತ್ತು ಅದೇ ಊರಿನಲ್ಲಿ ಮತ್ತೊಂದು ಸೊಸೈಟಿಯು ಕೆಲಸ ಮಾಡತಕ್ಕದ್ದು 
ತಮ್ಮಗಮನಕ್ಕೆ ಬಂದಲ್ಲಿ ತಾವು ಅದನ್ನು ತರಿಸಿ ಯಾವಾಗ ಕೊಡುತ್ತೀರಿ? 

ಶ್ರೀ ಪಿ.ಎಂ. ನಾಡಗೌಡ.- ಅದನ್ನು ವಿಚಾರಮಾಡಿ ತಿಳಿಸುತ್ತೇನೆ. 


ಶ್ರೀ ಎಂಕೆ. ಬೊಮ್ಮೇಗೌಡ.- ಡಿಫಾಲ್ಪರ್‌ ಆಗಿರತಕ್ಕ ಯಾವುದಾದರೂ 
ಜಿನ್ನು ಹೇಳುತ್ತೀರಾ? 

ಶ್ರೀ ಪಿ.ಎಂ. ನಾಡಗೌಡ.- ಈಗ ಒಂದು ಸೋಮನಹಳ್ಳಿ ಸೊಸೈಟಿಯಲ್ಲಿ 
ಮಿಸ್‌ ಅಪ್ರೊಪ್ರಿಯೇಷನ್‌ ಆಗಿರತಕ್ಕದ್ದು. 26,439 ರೂಪಾಯಿಗಳು. 

ಶ್ರೀ ಕೆಎಚ್‌. ಪಾಟೀಲ್‌.- ಹಣದ ದುರುಪಯೋಗವಾಗಿರುವ ಸಹಕಾರ 
ಸಂಘಗಳ ಮೇಲೆ ಕನಿಷ್ಠ ಪಕ್ಷ ಎಷ್ಟು ಕಾಲದಲ್ಲಿ ಕ್ರಮ ತೆಗೆದುಕೊಳ್ಳುತ್ತೀರಿ? 

ಶ್ರೀ ಪಿ.ಎಂ. ನಾಡಗೌಡ.- ಹಣದ ದುರುಪಯೋಗವಾಗಿದೆಯೆಂದು ತಿಳಿದು 
ಬಂದ ಕೂಡಲೆ ಮಾನ್ಯ ಸದಸ್ಯರುಗಳು ತಿಳಿಸಿದರೆ ಶೀಘ್ರವಾಗಿ ಅಪರಾಧಿಗಳನ್ನು ಕೋರ್ಟು 
ಮುಂದೆ ಹಾಜರ್‌ ಮಾಡಿ ಸಿವಿಲ್‌ ಕ್ರಮ ತೆಗೆದುಕೊಳ್ಳುತ್ತೇವೆ. ಇಂತಹ ವಿಚಾರಗಳಲ್ಲಿ 
ಸರ್ಕಾರದವರು ಕಾನೂನು ಪ್ರಕಾರ ಶೀಘ್ರವಾಗಿ ಕ್ರಮ ತೆಗೆದುಕೊಳ್ಳುತ್ತಾರೆ. 


ಶ್ರೀ ಎಂ.ಕೆ. ಬೊಮ್ಮೇಗೌಡ.- ಹಣದ ದುರುಪಯೋಗವಾಗಿರುವ ಸಹಕಾರ 
ಸಂಘಗಳು 7-8 ಇವೆ. ಕೆಲವು ಸಹಕಾರ ಸಂಘಗಳಲ್ಲಿ ಇನ್ನು ಜನರಲ್‌ ಬಾಡಿ ಮೀಟಿಂಗ್‌ 
ಕೂಡ ಆಗದಿರುವುದು ತಮ್ಮಗಮನಕ್ಕೆ ಬಂದಿದೆಯೆ? 


ಶ್ರೀ ಪಿ.ಎಂ. ನಾಡಗೌಡ.- ಈ ಹಣದ ದುರುಪಯೋಗವಾಗಿರುವ ಸೊಸ್ಸೆ! 
ವಿಚಾರವನ್ನು ಮಾನ್ಯ ಸದಸ್ಯರಿಗೆ ಹೇಳುವುದು ಅವಶ್ಮಕವೆಂದು ಕಾಣುತ್ತದೆ. ಸರ್ಕಾರದವರು 
ಈ ಸೊಸೈೆಟಿಯ ಕಾಗದಗಳನ್ನು ತೆಗೆದುಕೊಳ್ಳಲು ಡೆಪ್ಯೂಟಿ ರಿಜಿಸ್ಟಾರ್‌ ಅವರು ಪ್ರಯತ್ನ 
ಪಟ್ಟಾಗ ಆಗಲಿಲ್ಲ, ಕೊನೆಗೆ ಪೊಲೀಸರನ್ನು ಕಳಿಸಿ ಕಾಗದಗಳನ್ನು ವಶಪಡಿಸಿಕೊಳ್ಳಲಾಯಿತು. 
ಎಷ್ಟು ಹಣ ಲ್ಮಾಪ್ಸ್‌ ಆಗಿದೆ ಎಂಬುದನ್ನು ತಿಳಿದು ನಂತರ ಕ್ರಿಮಿನಲ್‌ ಕೇಸ್‌ ಹಾಕಲಾಯಿತು. 
ಆ ಬಗ್ಗೆ ಇಬ್ಬರು ಅಪರಾಧಿಗಳು ಇದ್ದಾರೆ. ಮುಂದಿನ ಕ್ರಮ ತೆಗೆದುಕೊಳ್ಳುತ್ತಿದ್ದೇವೆ. 


ಪ್ರತಿಭಾವಂತ ಸಂಸದೀಯ ಪಟು | 155 


ಶ್ರೀ ಎಂಕೆ. ಬೊಮ್ಮೇಗೌಡ.- ಹಣದ ದುರುಪಯೋಗ ಮಾಡಿದವರ 
ಮೇಲೆ ಕೇಸ್‌ ಆಗಿದ್ದರೂ ಸಹ ಮತ್ತೇ ಅವರನ್ನು ಕೆಲಸಕ್ಕೆ ತೆಗೆದುಕೊಂಡಿರುವುದು ತಮ್ಮ 
ಗಮನಕ್ಕೆ ಬಂದಿದೆಯೆ? 


ಶ್ರೀ ಪಿ.ಎಂ. ನಾಡಗೌಡ,- ಆ ವಿಚಾರ ಗೊತ್ತಿಲ್ಲ ಯಾರು ಹಣದ 
ದುರುಪಯೋಗ ಮಾಡಿದ್ದಾರೋ, ಅಂಥವರ ಮನೆ, ಹೊಲವನ್ನು ಸರ್ಕಾರದವರು ಸ್ವಾಧೀನ. 
ಪಡಿಸಿಕೊಂಡಿದ್ದಾರೆ. ಅವರ ಮೇಲೆ ದಯಾದಾಕ್ಷಿಣ್ಯವಿಲ್ಲದೆ ಕ್ರಮ ತೆಗೆದುಕೊಂಡಿದ್ದೇವೆ. 


ಶ್ರೀ ಸಿ.ಕೆ. ರಾಜಯ ಶೆಟ್ಟ.- 13 ಸಂಘಗಳು ಕೆಲಸ ಮಾಡುತ್ತಿಲ್ಲವೆಂದು 
ಹೇಳಿದ್ದೀರಿ. ಈ 13 ಸೊಸೈೆಟಿಗಳಿಗೆ ಅಡಿನಿಸ್ಟೇಟಿವ್‌ಗಳನ್ನು ನೇಮಕ ಮಾಡಿದ್ದೀರಾ? ಈ 
ಸೊಸೈೆಟಿಗಳಿಂದ ಸರ್ಕಾರಕ್ಕೆ ಎಷ್ಟು ಬಾಕಿ ವಸೂಲಾಗಬೇಕಾಗಿದೆ ಮತ್ತು ಎಲ್ಲಾ ಸೊಸೈೆಟಿಗಳದ್ದು 
ಆಡಿಟ್‌ ಆಗಿದೆಯೆ? 

" ಶ್ರೀ ಪಿಎಂ. ನಾಡಗೌಡ.- ಕೆಲವು ಸೊಸೈೆಟಿಗಳಿಗೆ ಅಡಿನಿಸ್ಟೇಟರ್‌ಗಳನ್ನು 
ನೇಮಿಸಿದ್ದೇವೆ. ಈ ಸೊಸೈಟಿಯಲ್ಲಿ ಒಟ್ಟು ರೂಪಾಯಿ 26,439,24 ಹಣದ 
ದುರುಪಯೋಗವಾಗಿದೆ. ಹಣದ ದುರುಪಯೋಗ ಮಾಡಿದವರ ಮನೆ ಮತ್ತು ಹೊಲವನ್ನು 
ಸರ್ಕಾರದ ಸ್ವಾಧೀನಕ್ಕೆ ತೆಗೆದುಕೊಂಡಿದ್ದೇವೆ. ಕ್ರಿಮಿನಲ್‌ ಆಕ್ಸ್‌ನ್‌ ತೆಗದುಕೊಂಡಿದ್ದೇವೆ. 
ಸಿವಿಲ್‌ ಆಕ್ಸನ್‌ ತೆಗೆದುಕೊಂಡಿದ್ದೇವೆ. ಈ ಕೇಸ್‌ ಕೋ-ಆಪರೇಟೀವ್‌ ಟ್ರಿಬ್ಯುನಲ್‌ 
ಮುಂದೆ ಇದೆ. 


ಶ್ರೀ. ಎಂತೆ. ಬೊಮ್ಮೇಗೌಡ.- ಈ 13 ಸೊಸೈಟಿಗಳಲ್ಲಿ ಆಡಿಟ್‌ 
ಮಾಡಿಸಿದ್ದೀರಾ? ಮತ್ತು ಯಾವುದಾದರೂ ಕ್ರಮವನ್ನು ತೆಗೆದುಕೊಂಡಿದ್ದೀರಾ? 

ಶ್ರೀ ಪಿ.ಎಂ. ನಾಡಗೌಡ.- ತಾವು ಕೇಳಿರುವ ಪ್ರಶ್ನೆಯಲ್ಲಿ ಒಂದು ಸಹಕಾರ 
ಸಂಘದ್ದು ಮಾತ್ರ ಬರುತ್ತದೆ. ಬೇರೆ ಸೊಸೈಟಿಗಳ ವಿವರ ಬೇಕಾದರೆ ತರಿಸಿಕೊಡುತ್ತೇನೆ. 


‘Rebate on the Sale of Handloom Cloth - 1967 
Q.-411. Sri A.X. Doddameti (Ron).- 


Will the minister for development and Co-operation be 
pleased to state.- 


(a) When the sanction of consumer rebate on the sale of 
handloom cloth was discontinued in mysore state; 


(b) The reason for not continuing the scheme ven though 
the all India Handioom Board has recommended its 
continuance: 


156 ಪಿ.ಎಂ. ನಾಡಗೌಡ 


(c) Whether it is a fact mysore state is the only state, which 
has not been giving rebate on handloom cloth while all 
other states in India are giving; 


(d) When the State Government proposes to revive the 
scheme and extend the benefit to a large number of 
handloom weavers societies in the state? 


A.- Sri P.M. Nadagowda {Minister for development and 
Co-operation).- 
(a) From lstApril 1964. 


(b) The rebate facility was misused by the Weavers Societies. 
Hence, scheme was not continued. 


(c) Does not arise in view of reply to clause (b) above. 
(d) Government have decided not to revive the scheme at 
present. 


ಶ್ರೀ ಎ.ಜೆ. ದೊಡ್ಡಮೇಟ.- ಈ ರಿಯಾಯಿತಿ ದುರುಪಯೋಗವಾಗದಂತೆ 
ವ್ಯವಸ್ಥೆಯೇನು ಮಾಡಲಾಗಿದೆ? 

ಶ್ರೀ ಪಿ.ಎಂ. ನಾಡಗೌಡ.- ಅಖಿಲ ಬಾರತ, ಕೈಮಗ್ಗದ ಮಂಡಲಿಯವರು 
ಪುನರ್ವಿಮರ್ಶೆ ಮಾಡಿ ಈ ರಿಯಾಯಿತಿ ಕೊಡಬೇಕೆಂದು ಸೂಚಿಸಿದ್ದಾರೆ ಈ 


ಶ್ರೀ ಎ.ಜೆ. ಜೊಡ್ಡಮೇಟ.- ದುರುಪಯೋಗವಾಗದ ಹಾಗೆ ಏನು ವ್ಯವಸ್ಥೆ 
ಮಾಡಲಾಗುವುದು? ಮತ್ತೆ ರಿಯಾಯಿತಿ ಕೊಡಲು ಯಾವಾಗ ಪ್ರಾರಂಭಿಸಲಾಗುವುದು? 


ಶ್ರೀ ಪಿಎಂ. ನಾಡಗೌಡ.- ಸದ್ಯಕ್ಕೆ ಇದನ್ನು ಬಳಕೆಗೆ ತರುವುದಿಲ್ಲ. ಅಖಿಲ 
ಭಾರತ ಕೈಮಗದ ಮಂಡಲಿಯ ಆದೇಶದ ಪ್ರಕಾರ ಹೊಸ ವಿಧಾನ ರೂಪಿಸಿ ನ್ಯೂನತೆಯನ್ನು 
ನಿವಾರಿಸಿ ನಂತರ ರಿಯಾಯಿತಿ ಕೊಡುವುದನ್ನು ಅಮಲಿಗೆ ತರಬೇಕಾಗುತ್ತದೆ. 


ಶ್ರೀ ಸಿದ್ದಯ್ಕ ಕಾಶೀಮಠ್‌.- ನೇಕಾರರ ಸಂಘದವರು ರಿಯಾಯಿತಿ ಸೌಲಭ್ಯ 
ದುರುಪಯೋಗಪಡಿಸಿಕೊಂಡರೆ ಆ ಸಂಘಗಳ ಮೇಲೆ ಕ್ರಮ ತೆಗೆದುಕೊಳ್ಳಬೇಕಾಗಿತ್ತು. 
ಹೀಗೆ ರಿಯಾಯಿತಿ ಕೊಡುವುದನ್ನು ನಿಲ್ಲಿಸಿದರೆ ಬಳಕೆದಾರರಿಗಿರುವ ಸೌಲಭ್ಯವನ್ನು ಮೊಟಕು 
ಮಾಡಿದಂತಾಗುವುದಿಲ್ಲವೆ? 

ಶ್ರೀ ಪಿ.ಎಂ. ನಾಡಗೌಡ.- ಈ ರಿಯಾಯಿತಿಯನ್ನು ಸಹಕಾರ ಸಂಘಗಳ 
ಮೂಲಕ ಕೊಡಬೇಕೇ ಹೊರತು ವ್ಯಕ್ತಿಗಳ ಅಥವಾ ಅಧಿಕಾರಿಗಳ ಮೂಲಕ 
ಕೊಡುವುದಕ್ಕಾಗುವುದಿಲ್ಲ. 


ಪ್ರತಿಭಾವಂತ ಸಂಸದೀಯ ಪಟು 157 


ಶ್ರೀ ಎಸ್‌. ಶರಣಗೌಡ ಇನಾಂದಾರ್‌.- ಎಷ್ಟು ಹಣ ದುರುಪಯೋಗವಾಗಿದೆ? 
ಎಷ್ಟು ಸಂಘದವರು ದುರುಪಯೋಗ ಮಾಡಿದ್ದಾರೆ? 


ಶ್ರೀ ಪಿ.ಎಂ. ನಾಡಗೌಡ.- ಬೇರೆ ಪ್ರಶ್ನೆ ಹಾಕಿದರೆ ಅದನ್ನು ತಿಳಿಸಬಹುದು. 


ಶ್ರೀ ಎ.ಜೆ. ದೊಡ್ಡಮೇಟ.- ಈ ಬಗ್ಗೆ ತೀರ್ಮಾನ ಮಾಡಲು ಎಷ್ಟು ಕಾಲ 
ಬೇಕು? 


ಶ್ರೀ ಪಿ.ಎಂ. ನಾಡಗೌಡ.- ಅದಕ್ಕೆ ಸ್ವಲ್ಪ ವೇಳೆ ಬೇಕು; ಇಷ್ಟೇ ಕಾಲ ಬೇಕು 
ಎಂದು ಈಗ ಹೇಳುವುದಕ್ಕಾಗುವುದಿಲ್ಲ. ಆದರೆ ಒಂದು ಮಾತನ್ನು ಮಾನ್ಯ ಸದಸ್ಯರಿಗೆ 
ಹೇಳುತ್ತೇನೆ 1956 ರಿಂದ 1964 ರವರೆಗೆ 125.66 ಲಕ್ಷ ರೂಪಾಯಿಗಳನ್ನು ಕೊಡಲಾಗಿದೆ. 
ಇದರಲ್ಲಿ ಬಹಳಷ್ಟು ದುರುಪಯೋಗವಾಗಿದೆ, ಇದಕ್ಕಾಗಿ ಸರಕಾರ ಕಳಕಳಿಯಿಂದ ಒಂದು 
ಮಾಡಿ ಮುಂದೆ ಪ್ರೋತ್ಸಾಹ ಕೊಡಲು, ಉನ್ನತಿಗೆ ತರಲು ಹೊಸ ವಿಧಾನ ರೂಪಿಸಲು 
ತಮ್ಮ ಅಭಿಪ್ರಾಯ ಮತ್ತು ತಜ್ಞಧ ಅಭಿಪ್ರಾಯ ಪಡೆದು ಸೂಕ್ತ ರೀತಿಯಲ್ಲಿ ಅಮಲಿನಲ್ಲಿ 
ತರಲು ಸ್ವಲ್ಪ ಕಾಲ ಬೇಕಾಗುತದೆ. 

ಶ್ರೀ ಎ.ಜೆ. ದೊಡ್ಡಮೇಟ.- ನಾಮು ಅವರ ಕಳಕಳಿಯನ್ನು ಪ್ರಶ್ನೆ ಮಾಡಲಿಲ್ಲ. 
ಈ ಬಗ್ಗೆ ಸರಕಾರದವರು ತೀರ್ಮಾನಕ್ಕೆ ಬರಲಿಕ್ಕೆ ಎಷ್ಟು ಕಾಲ ಹಿಡಿಯುತ್ತದೆ? 


ಶ್ರೀ ಪಿ.ಎಂ. ನಾಡಗೌಡ.- ಸ್ವಲ್ಪ ವೇಳೆ ಬೇಕಾಗುತ್ತದೆ. 


ಶ್ರೀ ಎ.ಜೆ. ದೊಡ್ಡಮೇಟ.- ವರ್ಷವೇ, ಎರಡು ವರ್ಷವೇ, 6 ತಿಂಗಳೇ 


ಷು? 


ಶ್ರೀ ಪಿ.ಎಂ. ನಾಡಗೌಡ.- ಆದಷ್ಟು ಬೇಗ, ಆದಷ್ಟು ಶೀಘ್ರವಾಗಿ. 

ಶ್ರೀ ಸಿಕೆ. ರಾಜಯ ಶೆಟ್ಟ.- ತಾವು ರಿಬೇಟ್‌ ಇಳಿಸಿದಮೇಲೆ ಈ 
ಹ್ಯಾಂಡ್‌ಲ್ಕೂಮ್‌ ಸಂಸ್ಥೆಗಳ ವ್ಯಾಪಾರ ಕಮ್ಮಿ ಆಗಿರುವುದು ಸರ್ಕಾರದವರ ಗಮನಕ್ಕೆ 
ಬಂದಿದೆಯೆ? 

ಶ್ರೀ ಪಿ.ಎಂ. ನಾಡಗೌಡ.- ಮಾನ್ಯ ಸದಸ್ಯರು ಹೇಳುವುದು ನನಗೆ ಸರಿಯಾಗಿ 
ಕೇಳಿಸುವುದೇ ಇಲ್ಲ. 

ಶ್ರೀ ಬಿ.ಪಿ. ಗಂಗಾಧರ್‌.- ತಾವು ರಿಬೇಟ್‌ ಕೊಡುತ್ತಾ ಇದ್ದುದನ್ನು ಕಡಿಮೆ 
ಮಾಡಿದ ಮೇಲೆ ಈ ಸಂಘಗಳಲ್ಲಿ ಆಗುತ್ತಾ ಇದ್ದ ವ್ಯಾಪಾರ ಬಿದ್ದು ಹೋಗಿರುವುದು ತಮ್ಮ 
ಗಮನಕ್ಕೆ ಬಂದಿದೆಯೇ ಎಂದು ಹೇಳುತ್ತಾ ಇದ್ದಾರೆ. 


ಶ್ರೀ ಪಿ.ಎಂ. ನಾಡಗೌಡ.- ರಿಬೇಟ್‌ ಕೊಡುವುದಕ್ಕೂ ಇದಕ್ಕೂ ಸಂಬಂಧವಿಲ್ಲ, 
ಧನಸಹಾಯ ಮಾಡುವುದು ಇದರಲ್ಲಿ ಇದೆ. 


158 ಪಿ.ಎಂ. ನಾಡಗೌಡ 


ಶ್ರೀ ವಾಟಾಳ್‌ ನಾಗರಾಜ್‌.- ರಿಬೇಟ್‌ ಕೊಡುವುದನ್ನು ನಿಲ್ಲಿಸಿದ್ದರಿಂದ ವ್ಯಾಪಾರ 
ಏನಾದರೂ ಕಡಿಮೆಯಾಗಿದೆಯೇ ಎಂದು ಅವರು ಕೇಳಿದರು, ಅದೇ ಪ್ರಶ್ನೆಯನ್ನು ನಾನು 
ಕೇಳುತ್ತೇನೆ, ದಯವಿಟ್ಟು ಉತ್ತರ ಹೇಳಿ. 


ಶ್ರೀ ಪಿ.ಎಂ. ನಾಡಗೌಡ.- ರಿಬೇಟ್‌ಗೂ ಇದಕ್ಕೂ ಸಂಬಂಧವಿಲ್ಲ ಎಂದು 
ಆಗಲೇ ಹೇಳಿದೆ. 


ಶ್ರೀ ಎಚ್‌.ಎಂ. ಚೆನ್ನಬಸಪ್ಪ.- ಈ ನೇಕಾರ ಸಹಕಾರ ಸಂಘಗಳು ಮಾಡುವ 
ತಪ್ಪಿಗೆ ಸರ್ಕಾರದವರು ಬಹಳ ಕಳಕಳಿಯಿಂದ ಬಳಕೆದಾರನಿಗೆ ಏಕೆ ಶಿಕ್ಷೆ ಮಾಡುತ್ತೀರಿ? 


ಶ್ರೀ ಪಿ.ಎಂ. ನಾಡಗೌಡ.- ಮಾನ್ಯ ಸದಸ್ಯರಿಗೆ ಈಗ ಸರ್ಕಾರದವರು ತಕ್ಕ 
ಮಟ್ಟಿಗೆ ಶಿಕ್ಷೆ ಮಾಡಿದ್ದು ಗುರುತಿದೆ, ಮೊನ್ನೆ ಹೇಳಿದ್ದೇನೆ ಯಾವ್ಕಾವ ಸೊಸೈಟಿಗಳು ತಪ್ಪು 
ಮಾಡಿವೆ. ನಿಂಬುದನ್ನು ತಪ್ಪ ಮಾಡಿದ ಸೊಸ್ಸೆಟಿಗಳ ಮೇಲೆ ಉಗ್ರ ಕ್ರಮ ತೆಗೆದುಕೊಳ್ಳುವುದು 
ಇದೆ. 

ಶ್ರೀ ಎಚ್‌.ಎಂ. ಚನ್ನಬಸಪ್ಪ.- ನನ್ನ ಪ್ರಶ್ನೆ ನೇಕಾರ ಸಂಘಗಳು ತಪ್ಪು ಮಾಡಿದ್ದಕ್ಕೆ 
ಬಹಳ ಕಳಕಳಿಯಿಂದ ಬಳಕೆಬಾರರಿಗೆ ಏಕೆ ಶಿಕ್ಷೆ ಮಾಡುತ್ತೀರಿ ಅಂತ. 

ಶ್ರೀ ಪಿ.ಎಂ. ನಾಡಗೌಡ.- ಸಹಕಾರ ಸಂಘಗಳಿಗೆ, ಸಂಸ್ಥೆಗಳಿಗೆ ರಿಬೇಟ್‌ 
ಕೊಡುತ್ತಾ ಇದ್ದೆವು. ಸದಸ್ಯರಿಗೆ ಪ್ರಯೋಜನವಾಗಿಲ್ಲ ಎಂದು ಕಂಡುಬಂದಿದೆ. ಯಾವಾಗಲೂ 
ನೇಕಾರ ಸಹಕಾರ ಸಂಘಗಳಲ್ಲಿ ಸದಸ್ಯರು ಯಾರು ಇರುತ್ತಾರೆ. ಅವರಿಗೆ ಇದರ 
ಲಾಭವಾಗುತ್ತದೆಯೇ ಹೊರತು ಇಲ್ಲದೇ ಇದ್ದರೆ ಸಿಕ್ಕುವುದಿಲ್ಲ. 

ಶ್ರೀಮತಿ ಶಾರದವ್ವ ಮಹಾದೇವಪ್ಪ ಪಟ್ಕಣ್‌.- ಕೈಮಗ್ಗದ ಬಟ್ಟೆ ತಯಾರು 
ಮಾಡುವ ನೇಕಾರರಿಗೆ ಬಡ್ಡಿ ಇಲ್ಲದ ಸಾಲಕೊಟ್ಟು ಅವರ ತೊಂದರೆಯನ್ನು ನಿವಾರಣೆ 
ಮಾಡಲಿಕ್ಕೆ ಯೋಚನೆ ಮಾಡುತ್ತೀರಾ? 


ಶ್ರೀ ಪಿ.ಎಂ. ನಾಡಗೌಡ.- ಅದನ್ನು ಯೋಚನೆ ಮಾಡಬಹುದು. 


ಶ್ರೀ ಕೆಎಚ್‌. ಪಾಟೀಲ್‌.- ದರುಪಯೋಗಪಡಿಸಿಕೊಂಡಂಥ ಸಂಘಗಳ 
ಹೆಸರನ್ನು ಕೊಟ್ಟು ಅವುಗಳನ್ನು ದಂಡಿಸುವುದನ್ನು ಬಿಟ್ಟರೆ, ಉತ್ತಮವಾಗಿ ಕೆಲಸ ಮಾಡಿರತಕ್ಕಂಥ 
ಲಕ್ಲಾವಧಿ ನೇಕಾರರನ್ನು ದಂಡನೆಗೆ ಗುರಿ ಮಾಡುವುದು ಸರಿಯಾದ ಮಾರ್ಗ ಎಂದು 
ಅನಿಸುವುದಿಲ್ಲ, ಆದ್ದರಿಂದ ಉತ್ತಮವಾಗಿ ಕೆಲಸ ಮಾಡುವಂತಹ ನೇಕಾರಿ ಸಹಕಾರ ಸಂಘಗಳಿಗೆ 
ತಾವು ಯೋಗ್ಯವಾದ ಪರಿಹಾರವನ್ನು ಕೊಡಲಿಕ್ಕೆ ಪ್ರಾರಂಭಿಸುವಿರು? ಮತ್ತು ದುರುಪಯೋಗ 
ಪಡಿಸಿದಂತಹ ಸಂಘಗಳಿಗೆ ಯೋಗ್ಯವಾದ ಶಿಕ್ಷೆ ಮಾಡುತ್ತೀರಾ? 

ಶ್ರೀ ಪಿ.ಎಂ. ನಾಡಗೌಡ.- ಮತ್ತೊಂದು ಪ್ರಶ್ನೆ ಕೇಳಿದರೆ ಮಾನ್ಯ ಸದಸ್ಯರ ಈ 
ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಹೇಳುತ್ತೇನೆ. 


ಪ್ರತಿಭಾವಂತ ಸಂಸದೀಯ ಪಟು 159 


ಶ್ರೀ ಎಂ.ಜಿ. ಬಣಕಾರ್‌.- ಆ ರಿಯಾಯಿತಿಗಳನ್ನೂ ಮತ್ತು ಸೌಲಭ್ಯಗಳನ್ನೂ 
ಅವರು ದುರುಪಯೋಗಪಡಿಸಿಕೊಂಡಿದ್ದರಿಂದ ಅವುಗಳನ್ನು ಕೈಬಿಡಲಾಯಿತು ಎಂದು ಈಗ 
ತಾನೆ ಮಾನ್ಯ ಮಂತ್ರಿಗಳು ತಿಳಿಸಿದರು. ಹಾಗೆ ದುರುಪಯೋಗಪಡಿಸಿಕೊಂಡ ಜನರನ್ನು 
ಶಿಕ್ಷೆ ಮಾಡುವ ಶಕ್ತಿಯಿಲ್ಲದೆ ಸರ್ಕಾರಕ್ಕೆ ಇದನ್ನು ಕೈಬಿಡಲಾಯಿತೆ, ಅಥವಾ ಇದನ್ನು ಒಂದು 
ಕ್ರಮಬದ್ದ ರೀತಿಯಲ್ಲಿ ನಡೆಸುವುದಕ್ಕೆ ಸರ್ಕಾರಕ್ಕೆ ಶಕ್ತಿಯಿಲ್ಲದೆ ಈ ಸೌಲಭ್ಯ ಗಳನ್ನು 
ನಿಲ್ಲಿಸಲಾಯಿತೋ? 7 


ಶ್ರೀ ಪಿ.ಎಂ. ನಾದಗೌಡ.- ಆ ಎರಡರ ಬಗ್ಗೆ ಅಗತ್ಯವಾದ ಅಧಿಕಾರ ಮತ್ತು 
ಶಕ್ತಿ ಈ ಎರಡೂ ಸರ್ಕಾರಕ್ಕಿದೆ. 


ಶ್ರೀ ಎಂ.ಜಿ. ಬಣಕಾರ್‌.- ಹಾಗೆ ಶಕ್ತಿ ಇದ್ದರೆ ಆ ಯೋಜನೆಯನ್ನು ಏತಕ್ಕೆ 
ಕೈಬಿಡಲಾಯಿತು? ನಮಗೆ ಒದಗಿಸಿರತಕ್ಕ ಪ್ರಶ್ನೋತ್ತರಗಳ ಪುಸ್ತುಕಕ್ಕೆ 300 ರೂಪಾಯಿಗಳ 
ಖರ್ಚು ಬರುತ್ತೆಂದು ಕೇಳುತ್ತಿದ್ದೇನೆ. ಸರಿಯಾದ ಉತ್ತರಗಳನ್ನು ಕೊಟ್ಟರೆ ನಾವು 
ಉಪಪ್ರಶ್ನೆಗಳನ್ನು ಕೇಳತಕ್ಕ ಅವಶ ಕತೆಯೇ ಇರುವುದಿಲ್ಲ ಅಲ್ಲವೇ? 

ಅಧಕ್ಷರು.- ಸದಸ್ಯರು ಪ್ರಶ್ನೆಗಳನ್ನು ಕಳುಹಿಸುತ್ತಾರೆ, ಅದಕ್ಕೆ ಸರ್ಕಾರದವರಿಂದ 
ಉತ್ತರಗಳು ಬರುತ್ತವೆ. ಅದರಲ್ಲಿ ನನ್ನ ಪಾತ್ರವೇನೂ ಇರುವುದಿಲ್ಲ. ಸಭೆಯಲ್ಲಿ ಸದಸ್ಯರು 
ಉಪ ಪ್ರಶ್ನೆಗಳನ್ನು ಹಾಕುತ್ತಾರೆ, ಮಂತ್ರಿಗಳು ಉತ್ತರ ಕೊಡುತಾರೆ. ಅದರ ಮೇಲೆ ಇಲ್ಲಿ 
ಆ ವಿಚಾರವನ್ನು ಚರ್ಚೆ ಮಾಡುವುದಕ್ಕೆ ಮಾತ್ರ ಅವಕಾಶವಿಲ್ಲ. 

General Body meeting of Co-operative Societies - 1967 

Q.-20. Sri C.K. Rajaiah Shetty (Chikanayakanahally) .- 

Will the minister for development and co- operation be 
pleased to state:- 


(a) The number of co-operative societies in the state which 
have conducted General Body meetings without Accounts 
being Audited in 1965-66; 

(b) the number of co-operative societies which have not 
conducted General Body meetings during 1965-66. 

(c) the names of District Banks which are overdue to state 
Apex Bank? 


A.- Sri P.M. Nadagowda (Minister for Development and 
Co-operation).- 


(a) 3,635 


160 ಪಿ.ಎಂ. ನಾಡಗೌಡ 


(b) 7,478 
(c) None as on 30th June 1966. 
ಶ್ರೀ ಸಿ.ಕೆ. ರಾಜಯಶೆಟ್ಟ.- ಸ್ವಾಮಿ, ತಾವು ಕೊಟ್ಟಿರತಕ್ಕ ಉತ್ತರದಲ್ಲಿ ಜನರಲ್‌ 
ಬಾಡಿ ಮೀಟಿಂಗನ್ನು ನಡೆಸದೆ ಇರತಕ್ಕ ಹಾಗೂ ಲೆಕ್ಕಗಳನ್ನು ಆಡಿಟ್‌ ಮಾಡಿಸಿದೆ ಇರತಕ್ಕ 
ಸೇವಾ ಸೊಸ್ಯೆಟಿಗಳು ಸುಮಾರು ಹತ್ತು ಸಾವಿರಕ್ಕೆ ಬರುತ್ತವೆ. ಅಲ್ಲಿ ಕಾಲಕ್ಕೆ ಸರಿಯಾಗಿ ಲೆಕ್ಕ 
ಪತ್ರಗಳನ್ನು ಆಡಿಟ್‌ ಮಾಡದೆ ಇರುವುದರಿಂದ ಅಲ್ಲಿ ಸ್ಟಾಕ್‌ ಶಾರ್ಟೇಜ್‌ ಮತ್ತು ಮಿಸ್‌ 
ಅಪ್ರೋಪ್ರಿಯೇಷನ್‌ ಆಗುವುದಕ್ಕೆ ಅವಕಾಶವಾಗುವುದಿಲ್ಲ? 


ಶ್ರೀ ಪಿ.ಎಂ. ನಾಡಗೌಡ.- ಜಡಿಟ್ಟಿನಲ್ಲಿ ನಿಧಾನವೇನೂ ಆಗಿಲ್ಲ. ವರ್ಷ 
ವರ್ಷೇ ಜನರಲ್‌ ಬಾಡಿ. ಮಿಟಿಂಗುಗಳನ್ನು ನಡೆಸುತ್ತಿದ್ದಾರೆ. ಆದರೆ ರಾಜ್ಯದಲ್ಲಿ ಒಟ್ಟು 18 
ಸಾವಿರ ಸೊಸೈಟಿಗಳಿವೆ. ಆಡಿಟ್‌ ಮಾಡತಕ್ಕ ಸಿಬ್ಬಂದಿವರ್ಗ ಇರುವುದಿಲ್ಲ. ಆದುದರಿಂದ 
ಆಡಿಟ್‌ ಮಾಡುವುದರಲ್ಲಿ ಸ್ವಲ್ಪ ನಿಧಾನವಾಗಿದೆ. 


ಶ್ರೀ ಸಿಕೆ. ರಾಜಯ್ಸಶೆಟ್ಟ.- ಪ್ರತಿಯೊಂದು ಸೊಸೈಟಿಯ ಜನರಲ್‌ ಬಾಡಿ 
ಮೀಟಿಂಗ್‌ ಆಯಾ ವರ್ಷದ ಸೆಪ್ಟೆಂಬರ್‌ ತಿಂಗಳಲ್ಲೇ ಮುಗಿಸಬೇಕೆಂದು ಕಾನೂನಿನ ವಿಧಿ 
ಇಲ್ಲವೆ? 


ಶ್ರೀ ಪಿ.ಎಂ. ನಾಡಗೌಡ.- ಮೀಟಿಂಗನ್ನು ಮಾಡದೆ ಕಾನೂನು ಪ್ರಕಾರ 
ತಕ್ಷೀರನ್ನೂ ಮಾಡಿರತಕ್ಕವರ ಬಗ್ಗೆ ಶಿಕ್ಷೆಯನ್ನು ವಿಧಿಸಲಾಗುವದು. 


Dr. R. Nagan gowda.- May | Know what difficulties are 
there in getting the Audit of the societies finished in the months of 
July and August all over the state? 


ಶ್ರೀ ಪಿ.ಎಂ. ನಾಡಗೌಡ.- ನಮಲ್ಲಿ ಒಟ್ಟು 18 ಸಾವಿರ ಸೊಸ್ಯೆಟಿಗಳಿವೆ. 
ಅದಕ್ಕೆ ಪ್ರಪೋರ್ಷನೇಟಾಗಿ, ನಮಲ್ಲಿ ಆಡಿಟ್‌ ಮಾಡತಕ್ಕ ಸಿಬ್ಬಂದಿವರ್ಗವಿಲ್ಲ. ಆದ್ದರಿಂದ 
ತಡವಾಗಿದೆ. 

ಶ್ರೀ ಸಿದ್ಧಯ್ಕ ಕಾಶೀಮಠ್‌- ಉತ್ತರದಲ್ಲಿ ಹೇಳಿರತಕ್ಕ 7.178 ಸೊಸೈೆಟಿಗಳಲ್ಲಿ 
ಎಷ್ಟು ಸೊಸ್ಸೆಟಿಗಳು ರಿಜಿಸ್ಟಾರ್‌ ಅವರಿಂದ ಪರವಾನಿಗೆ ಪಡೆದು ಜನರಲ್‌ ಬಾಡಿ 
ಮೀಟಿಂಗನ್ನು ನಡೆಸಿಲ್ಲ? 

ಶ್ರೀ ಪಿ.ಎಂ. ನಾಡಗೌಡ.- ಮೀಟಿಂಗನ್ನು ಮಾಡಿದವರೆಲ್ಲರೂ ಪರವಾನಿಗೆಯನ್ನು 
ಪಡೆದೇ ಮೀಟಿಂಗನ್ನು ನಿಲ್ಲಿಸಿದ್ದಾರೆ. 


ಶ್ರೀ ಎಂ.ಎಸ್‌. ನೀಲಕಂಠಸ್ಥಾಮಿ.- ಸ್ವಾಮಿ, 2 ವರ್ಷಗಳು ಕಳೆದರೂ 
ಲೆಕ್ಕಪತ್ರಗಳು ಆಡಿಟ್ಟಾಗದೆ ಇರುವ ಕಾರಣದಿಂದ ದುರುಪಯೋಗವಾದ ಹಣವನ್ನು 
ವಸೂಲಾಡುವುದಕ್ಕಾಗುತ್ತಿಲ್ಲ ಎಂಬುದು ಸರ್ಕಾರದವರ ಗಮನಕ್ಕೆ ಬಂದಿದೆಯೇ? 


ಪ್ರತಿಭಾವಂತ ಸಂಸದೀಯ ಪಟು 161 


ಶ್ರೀ ಪಿ.ಎಂ. ನಾಡಗೌಡ.- ತಪ್ಪಿತಸ್ಥರ ಬಗ್ಗೆ ಎಲ್ಲಾ ಕಾರ್ಯಕ್ರಮಗಳನ್ನು 
ಕೈಗೊಳ್ಳುವುದಾಗಿ ಮೊನ್ನೆ ಇಲ್ಲಿ ಚರ್ಚೆಯಾದ ಒಂದು ಪ್ರಶ್ನೆಯ ಸಂದರ್ಭದಲ್ಲಿ ತಿಳಿಸಿದ್ದೇನೆ. 
ಅಂಥ ತಪ್ಪಿತಸ್ಥರ ಬಗ್ಗೆ ಸಿವಿಲ್‌ ಕೋರ್ಟ್‌ಗಳಲ್ಲಿ ಕೇಸುಗಳನ್ನು ಹಾಕಿ ಕ್ರಮ ಕೈಗೊಂಡಿದ್ದೇವೆ. 

ಶ್ರೀ ಬಾಪೂಗೌಡ.- ಸರ್ಕಾರದವರು ನಡೆಸಿದ ಆಡಿಟ್ಟಿನಲ್ಲಿ ತಪ್ಪುಕಂಡ ತಪ್ಪಿತಸ್ಥರಲ್ಲಿ 
ಎಷ್ಟು ಜನರ ಮೇಲೆ ಕ್ರಮಕ್ಕೆಗೊಳ್ಳಲಾಗಿದೆ? 

ಶ್ರೀ ಪಿ.ಎಂ. ನಾಡಗೌಡ.- ಆ ಮಾಹಿತಿ ಈಗ ಇಲ್ಲಿ ಸಿಗುವುದಿಲ್ಲ. 


ಶ್ರೀ ಎಂ.ಎಚ್‌. ಜಯಪ್ರಕಾಶ್‌ ನಾರಾಯಣ್‌.- ಈಗಿನ ಸುಮಾರು 10 
ಸಾವಿರ ಸೊನೈಟಿಗಳಲ್ಲಿ ಲೆಕ್ಕಪತ್ರಗಳನ್ನು ಪರಿಶೀಲನೆ ಮಾಡದೆಯೇ ಮತ್ತು ಸರ್ವ ಸದಸ್ಯರ 
ಸಭೆಗಳನ್ನು ಮಾಡದೇ ಇರತಕ್ಕ ಸೊಸೈಟಿಗಳನ್ನು ನಿಮ್ಮ ವರ್ಗೀಕರಣದಲ್ಲಿ ಏ,ಬಿ,ಸಿ, 
ಎಂಬುದಾಗಿ ಆಡಿಟ್‌ ಮಾಡುವಾಗ ಯಾವ ಒಂದು ವರ್ಗಕ್ಕೆ ಸೇರಿಸುತ್ತೀರಿ? 

ಶ್ರೀ ಪಿ.ಎಂ. ನಾಡಗೌಡ.- ಬೇರೆ ಪ್ರಶ್ನೆ ಕೇಳಿದರೆ ಉತ್ತರ ಹೇಳುತ್ತೇನೆ. 

ಶ್ರೀ ಎನ್‌. ಹುಚ್ಛಮಾಸ್ತಿಗೌಡ.- ಸೊಸೈಟಿಗಳ ಲೆಕ್ಕಪತ್ರಗಳನ್ನು 
ಆಡಿಟ್‌ಮಾಡಿಸುವುದಕ್ಕೆ ಬೇಕಾದಂಥ ಆಡಿಟರುಗಳು ಇಲ್ಲವೆಂದು ಮಂತ್ರಿಗಳು ಹೇಳಿದರು. 
ಅಂದಮೇಲೆ ಆ ಸಂಖ್ಯೆಯನ್ನು ಹೆಚ್ಚು ಮಾಡಬೇಕೆಂಬ ಅಭಿಪ್ರಾಯ ಸರ್ಕಾರಕ್ಕೆ ಇದೆಯೇ 
ಅಥವಾ ಅದನ್ನು ಮಾಡದೇ ಇದ್ದ ಪಕ್ಷದಲ್ಲಿ ಚಾರ್ಟರ್ಡ್‌ ಅಕೌಂಟೆಂಟ್ಸ್‌ ಮುಖಾಂತರ 
ಆಡಿಟ್‌ ಮಾಡಿಸುವುದಕ್ಕೆ ಅವಕಾಶ ಮಾಡಲಾಗುತ್ತದೆಯೆ? 


ಶ್ರೀ ಪಿ.ಎಂ. ನಾಡಗೌಡ.- ಆ ರೀತಿ ಮಾಡುವುದಕ್ಕಾಗುವುದಿಲ್ಲ. ಹೆಚ್ಚು ಸಿಬ್ಬಂದಿ 
ಯನ್ನು ನೇಮಕಮಾಡುವುದಕ್ಕೆ ಸರ್ಕಾರದವರು ವಿಚಾರ ಮಾಡುತ್ತಿದ್ದಾರೆ. 

ಶ್ರೀ ಎಚ್‌. ಸಿದ್ದವೀರಪ್ಪ- ಸೊಸೈಟಿಯ ಲೆಕ್ಕಪತ್ರಗಳನ್ನು ಆಡಿಟ್‌ ಮಾಡಿಸದೆಯೇ 
ಸರ್ವ ಸದಸ್ಯರ ಸಭೆಯನ್ನು ಕರೆಯುವುದಕ್ಕೆ ಈಗಿನ ಕಾನೂನಿನಲ್ಲಿ ಅವಕಾಶವಿದೆಯೇ? 

ಶ್ರೀ ಪಿ.ಎಂ. ನಾಡಗೌಡ.- ಬರುತ್ತದೆ. 

ಶ್ರೀ ಸಿ.ಕೆ. ರಾಜಯ್ಯಕೆಟ್ಟ.- ಈ ಸೊಸ್ಸೆಟಿಗಳ ಆಡಿಟ್‌ ಮಾಡತಕ್ಕೆ ಸಿಬ್ಬಂದಿಯನ್ನು 
ಜಾಸ್ತಿ ಮಾಡುವುದರಿಂದ ಸರ್ಕಾರಕ್ಕೆ ಹೆಚ್ಚು ಖರ್ಚಾಗುವುದಿಲ್ಲ. ಆದ್ದರಿಂದ ಇಷ್ಟು ಸಾವಿರಾರು 
ಸೊಸೈಟಿಗಳ ಲೆಕ್ಕಪತ್ರಗಳನ್ನು ಆಡಿಟ್‌ ಮಾಡದೆ ಅವರಿಂದ ಸರಿಯಾಗಿ ಲೆಕ್ಕಪತ್ರಗಳನ್ನು 
ತೆಗೆದುಕೊಳ್ಳುವುದಕ್ಕೆ ಅವಕಾಶ ಆಗದಿರುವ ಹಾಗೆ ಏಕೆ ಮಾಡಿದ್ದೀರಿ? 

ಶ್ರೀ ಪಿ.ಎಂ. ನಾಡಗೌಡ.- ಆಡಿಟ್‌ ಮಾಡದೆ ಜನರಲ್‌ ಬಾಡಿ ಮೀಟಿಂಗ್‌ 


ಮಾಡಬೇಕು ಎಂದೇನಿಲ್ಲ. ಜನರಲ್‌ ಬಾಡಿ ಮೀಟಿಂಗ್‌ ಮಾಡಬೇಕಾದರೆ ಸ್ವಲ್ಪ 
ಮಟ್ಟಿಗಾದರೂ ಆಡಿಟ್‌ ಮಾಡಿದ್ದರೆ, ಅದನ್ನು ಗಣನೆಗೆ ತೆಗೆದುಕೊಂಡು ಮಾಡುತ್ತಾರೆ. 


162 ಪಿ.ಎಂ. ನಾಡಗೌಡ 


Primary Consumers Co-operative Stores, ltd. - 1968 
Q. 398. Sri T.V. Krishnappa (Channapatna).- 


Will the minister for Development and co-operation be 
pleased to state.- 


(a) Whether they are aware of the transactions of primary 
consumers co-operative stores, Itd., in respect of food 
grains lifted from taluk Agriculture produce co-operative 
marketing society, Itd., Ramanagaram; 


(b) Whether they are aware that the above mentioned stores 
are collecting excess over the rates fixed by Government 
in wholesale transactions; 


(c) IH so, the action taken by them against the concerned 
persons; 


(d) If not, whether they will institute an enquiry against the 
above mentioned persons after the above mentioned 
allegations are established? 


A- Sri P.M. Nadagowda (minister for Development and 
co-operation).- 


(a) Yes. 
(b) Yes. 
{c) and (d) the matter is being enquired into. 
ಶ್ರೀ ಟ.ವಿ. ಕೃಷ್ಣಪ್ಪ.- ಹೆಚ್ಚಿಗೆ ದರ ವಸೂಲಿ ಮಾಡುವುದಕ್ಕೆ ಕಾರಣವೇನು? 
ಶ್ರೀ ಪಿ.ಎಂ. ನಾಡಗೌಡ.- ಎಜುಕೇಷನಲ್‌ ಇನ್‌ಸ್ಟಿಟ್ಯೂಷನ್‌ ಗೋಸ್ಕರ 
ಡೊನೇಷನ್‌ ಎಂದು ತೆಗೆದುಕೊಂಡಿದ್ದಾರೆ. 


Sri Siddiah Kasimath.- May | know the excess amount 
collected by this society? 


ಶ್ರೀ ಪಿ.ಎಂ. ನಾಡಗೌಡ.- 6.594 ರೂಪಾಯಿ ಚಲ್ಲರೆಯಾಗುತ್ತದೆ. 


ಶ್ರೀ ಎಚ್‌.ಬಿ. ಜ್ವಾಲನಯ್ಯ.- ಹಾಗಾದರೆ ಹಾಗೆ ಹೆಚ್ಚಿಗೆ ತೆಗೆದಕೊಳ್ಳುವುದಕ್ಕಿ 
ಅನುಮತಿಯಿದೆಯೆಂದು ಬಾವಿಸಬಹುದೇ? 


ಪ್ರತಿಭಾವಂತ ಸಂಸದೀಯ ಪಟು 163 


ಶ್ರೀ ಪಿ.ಎಂ. ನಾಡಗೌಡ.- ಅನುಮತಿ ಕೊಟ್ಟಿಲ್ಲ. ಜಿಲ್ಲಾಧಿಕಾರಿಗಳಿಗೆ ಈಗಾಗಲೇ 
ವಿಚಾರ ತಿಳಿಸಿದ್ದಾರೆ. 

ಶ್ರೀ ಎಚ್‌. ಸಿದ್ಧವೀರಪ್ವ- ಈ ಕೋ-ಆಪರೇಟೀವ್‌ ಸ್ಫೋರ್ಸ್‌ನವರು ಈಗಾಗಲೇ 
ಸುಮಾರು ಒಂದೂವರೆ ಲಕ್ಷ ರೂಪಾಯಿಗಳಿಗೆ ಮೇಲ್ಪಟ್ಟು ವಸೂಲು ಮಾಡಿದ್ದಾರೆಂದು 
ಹೇಳುವುದು ಸರಕಾರದ ಗಮನಕ್ಕೆ ಬಂದಿದೆಯೇ? 

ಶ್ರೀ ಪಿ.ಎಂ. ನಾಡಗೌಡ.- ಆ ರೀತಿ ದೂರು ಬಂದಿಲ್ಲ. 

ಶ್ರೀ ಎಚ್‌. ಸಿದ್ಧವೀರಪ್ಪ- ಹೆಚ್ಚಿಗೆ ದರ ತೆಗೆದುಕೊಂಡಿರುವುದರ ಬಗ್ಗೆ 
ಯಾರು ಎನ್‌ಕ್ವೆರಿ ಮಾಡುತ್ತಿದ್ದಾರೆ? 

ಶ್ರೀ ಪಿ.ಎಂ. ನಾಡಗೌಡ.- ಡೆಪ್ಯೂಟಿ ಕಮೀಷನರು. 

ಶ್ರೀ ಎಚ್‌. ಸಿದ್ದವೀರಪ್ಪ- ಈ ಸೊಸ್ಸೆಟಿ ಅಧ್ಯಕ್ಷರು ಯಾರು? 

ಶ್ರೀ ಪಿ.ಎಂ. ನಾಡಗೌಡ.- ಆ ಬಗ್ಗೆ ಮಾಹಿತಿ ಈಗ ನನ್ನಲ್ಲಿಲ್ಲ. 

ಶ್ರೀ ಎಚ್‌. ಸಿದ್ದವೀರಪ್ಪ- ಅದರ ಅಧ್ಯಕ್ಷರು ಕಾಂಗ್ರೆಸ್‌ ಎಂ.ಎಲ್‌.ಸಿ. 
ಎಂಬುದು ಗೊತ್ತಿದೆಯೇ? 

ಶ್ರೀ ಪಿ.ಎಂ. ನಾಡಗೌಡ.- ಇಲ್ಲ. 

ಶ್ರೀ ಎಚ್‌. ಸಿದ್ಧವೀರಪ್ಪ,- ಒಂದು ಕ್ವಿಂಟಾಲಿಗೆ 40 ರೂಪಾಯಿಗಳಿಂದ 50 
ರೂಪಾಯಿಗಳವರೆಗೆ ಜಾಸ್ತಿ ವಸೂಲು ಮಾಡುತ್ತಿದ್ದಾರೆ ಅದನ್ನು ಕನ್‌ಸ್ಕೂಮರ್‌ ಮೇಲೆ 
ಹಾಕುತ್ತಿದ್ದಾರೆ. ಕ್ಷಾಮ ಪ್ರದೇಶದಲ್ಲಿ ಈ ಒಂದು ಸೊಸೈಟಿಯಲ್ಲಿ 10 ರಿಂದ 45 
ರೂಪಾಯಿಗಳವರೆಗೆ ಒಂದು ಕಕ್ವಿಂಟಾಲಿಗೆ ಹೆಚ್ಚಾಗಿ ವಸೂಲು ಮಾಡಿ ಅದನ್ನು 
ಉಪಯೋಗಿಸುವವರ ಮೇಲೆ ಹಾಕಿದ್ದಾರೆ ಎಂದು ಹೇಳುವಾಗ ಅದು ಗೊತ್ತಿಲ್ಲವೆಂದು 
ಹೇಳಿದರೆ ಹೇಗೆ? 

ಶ್ರೀ ಪಿ.ಎಂ. ನಾಡಗೌಡ.- ಮಾನ್ಯ ಸದಸ್ಯರು ಉತ್ಪೇಕ್ಷೆ ಮಾಡಿ ಹೇಳುತ್ತಿದ್ದಾರೆ. 
ಶ್ರೀ ಎಚ್‌. ಸಿದ್ಧವೀರಪ್ಪ.- ಉತ್ಪೇಕ್ಷೆಯಲ್ಲ. ಬೇಕಾದರೆ ವಿವರವನ್ನು ಸಭೆಯ 
ಮುಂದೆ ಇಡುತ್ತೇನೆ. ವೆರಿಫೈ ಮಾಡಿ ನೋಡಬಹುದು. 

ಶ್ರೀ ಪಿ.ಎಂ. ನಾಡಗೌಡ,- ನನ್ನ ಹತ್ತಿರ ಇರುವ ಅಫಿಷಿಯಲ್‌ 
ಇನ್‌ಫರ್ಮೇಷನ್‌ ಪ್ರಕಾರ ಬ್ರಾನ್‌ಗೆ ಡೆಪ್ಕೂಟಿ ಕಮೀಷನರು 37 ರೂಪಾಯಿ ಫಿಕ್ಸ್‌ 
ಮಾಡಿದ್ದಾರೆ. ಅದಕ್ಕೆ 38 ರೂಪಾಯಿ ತೆಗೆದುಕೊಂಡಿದ್ದಾರೆ. ಗ್ರಾಂಡಾಲ್‌ಗೆ 158 ರೂಪಾಯಿ 
ಬೆಲೆ ಗೊತ್ತು ಮಾಡಿದೆ, ಅದಕ್ಕೆ 162 ರೂಪಾಯಿ ತೆಗೆದುಕೊಂಡಿದ್ದಾರೆ. 


164 ಪಿಎಂ. ನಾಡಗೌಡ 


ಶ್ರೀ ಎಚ್‌. ಸಿದ್ಧವೀರಪ್ಪ.- ತಾರೀಖು 23.3.1967ರಲ್ಲಿ ಕೊಟ್ಟಿರುವ ಬಿಲ್‌ 
ನಂಬರು 4870 ನನ್ನ ಬಳಿ ಇದೆ. ಮೈಲೋ 2 ಸಾವಿರ ಕೆ.ಜಿ.ಯನ್ನು ಕಂಟ್ರೋಲು ದರಕ್ಕಿಂತ 
ಹೆಚ್ಚು ದರದಲ್ಲಿ ಮಾಡಿದ್ದಾರೆ, 47 ರೂಪಾಯಿ ಜಾಸ್ತಿ ವಸೂಲು ಮಾಡಿದ್ದಾರೆ. 

ಶ್ರೀ ಪಿ.ಎಂ. ನಾಡಗೌಡ.- ಇಲ್ಲಿಕೊಟ್ಟ ಪ್ರಕಾರ ಮೈಲೋ ಒಂದು ಕ್ವಿಂಟಾಲ್‌ಗೆ 
48 ರೂಪಾಯಿ ಇದೆ. 48 ರೂಪಾಯಿ ತೆಗೆದುಕೊಂಡಿದ್ದಾರೆ, ಅದಕ್ಕಿಂತ ಹೆಚ್ಚು 
ತೆಗೆದುಕೊಂಡಿಲ್ಲ. 


ಶ್ರೀ ಬ. ದೊಡ್ಡ ಬೋರೇಗೌಡ.- ಕಲಾ ಮಂದಿರಗಳಿಗೆ ಮತ್ತು ನೃತ್ಯ 
ಮಂದಿರಗಳಿಗೆ ಇದೇ ರೀತಿ ಅನೇಕ ಸಹಕಾರ ಸಂಘಗಳಲ್ಲಿ ಹಣ ವಸೂಲು ಮಾಡಿರುವುದು 
ತಮ್ಮಗಮನಕ್ಕೆ ಬಂದಿದೆಯೇ? 


ಶ್ರೀ ಪಿ.ಎಂ. ನಾಡಗೌಡ.- ಅಂತಹ ನಿದರ್ಶನ ತಂದು ಕೊಟ್ಟರೆ ಅವರ 
ಮೇಲೆ ಕಾರ್ಯಕ್ರಮ ತೆಗೆದುಕೊಳ್ಳಬಹುದು. 


ಶ್ರೀ ಎಚ್‌.ಬಿ. ಜ್ಞಾಲನಯ್ಕ.- ಹೆಚ್ಚುವರಿ ಹಣವನ್ನು ಬಿಲ್‌ನಲ್ಲಿ ತೋರಿಸದೆ 
ಅದನ್ನು ನೇರವಾಗಿ ಆ ಸಂಘಕ್ಕೆ ಡೊನೇಷನ್‌ ಆಗಿ ಕೊಡುವಂತೆ ಒತ್ತಾಯ ಮಾಡುವುದು 
ತಮ್ಮಗಮನಕ್ಕೆ ಬಂದಿಲ್ಲವೆ? 

ಶ್ರೀ ಪಿ.ಎಂ. ನಾಡಗೌಡ.- ಹಾಗೇನೂ ಬಂದಿಲ್ಲ, ಯಾರು ಇವತ್ತಿನ ದಿವಸ 
ಹೆಚ್ಚು ಕೊಟ್ಟಿದ್ದಾರೆ. ಅವರು ಯಾರೂ ತಕರಾರು ಮಾಡಿಲ್ಲ. ತಕರಾರು ಮಾಡಿದರೆ ಕೊಡಿಸಲಿಕ್ಕಿ 
ಪ್ರಯತ್ನ ಮಾಡಬಹುದು. 

ಶ್ರೀ ಎಂ. ರಾಮಣ್ಣ- ಈಗ 6,594 ರೂಪಾಯಿ ಡೊನೇಷನ್‌ ಕಲೆಕ್ಟ್‌ 
ಮಾಡಿರುವುದಕ್ಕೆ ರಸೀದಿ ಕೊಟ್ಟಿಲ್ಲವೆ? 

ಶ್ರೀ ಪಿ.ಎಂ. ನಾಡಗೌಡ.- ಕೊಟ್ಟಿರಬಹುದು ಅಂತ ಅನಿಸುತ್ತದೆ. 6 ಸಾವಿರ 
ರೂಪಾಯಿ ಕಲೆಕ್ಟ್‌ ಆಗಿದೆ ಎಂದು ರೆಕಾರ್ಡ್‌ ಆಗಿದೆ ಎಂದ ಮೇಲೆ ರಸೀದಿ ಕೊಟ್ಟಿರಬೇಕು, 
ಬೇಕಾದರೆ ವಿಚಾರಿಸಿ ಹೇಳುತ್ತೇನೆ. 

Establishment of Industrial co-operative society at 
Virajpet. - 1968 

Q. 49. SriN. Lokayya Naik (Virajpet).- 


Will the minister for Development and co-operation be 
pleased to state.- 


(a) when the Industrial co-operative society at virajpet was 
established; 


ಪ್ರತಿಭಾವಂತ ಸಂಸದೀಯ ಪಟು 165 


(b) the amount of loan granted by them to this society; 

(c) whether the said loan has been repaid? 

A.- Sri P.M. Nadagowda (Minister for Development and 
co-operation).- 

(a) In may 1954 

(b) Rs. 10,000 


(c) No. 
ಶ್ರೀ ಎನ್‌. ಲೋಕಯ್ಸ ನಾಯಕ್‌.- ಈ ಸೊಸ್ಸೆಟಿ ಈಗ ಯಾವ ಅವಸ್ಥೆಯಲ್ಲಿದೆ? 


ಶ್ರೀ ಪಿ.ಎಂ. ನಾಡಗೌಡ.- ಈ ಸೊಸ್ಯೆಟಿಗೆ 10 ಸಾವಿರ ರೂಪಾಯಿಗಳನ್ನು 
ಸ್ಟೇಟ್‌ ಏಡ್‌ ಟು ಇಂಡಸ್ಟೀಸ್‌ನಿಂದ ಕೊಡಗು ಸರ್ಕಾರದವರು ಕೊಟ್ಟಿದ್ದಾರೆ. ಆ 10 
ಸಾವಿರ ರೂಪಾಯಿಗಳಲ್ಲಿ 500 ರೂಪಾಯಿಗಳನ್ನು ಅಸಲು ಹಣಕ್ಕೆ ಕೊಟ್ಟಿದೆ. 160 
ರೂಪಾಯಿಗಳನ್ನು ಬಡ್ಡಿಗಾಗಿ ಕೊಟ್ಟಿದೆ. ಇನ್ನುಳಿದ 9 ಸಾವಿರ ಚಿಲ್ಲರೆ ಇನ್ನೂ ಆ 
ಸೊಸ್ಸೆಟಿಯಿಂದ ಬರಬೇಕಾಗಿದೆ. 


ಶ್ರೀ ಎನ್‌. ಲೋಕಯ್ಮ ನಾಯಕ್‌.- ಈ ಸೊಸೈಟಿ ಈಗ ಇನ್ನು ಕೆಲಸ 
ಮಾಡುತಿದೆಯೇ? 


ಶ್ರೀ ಪಿ.ಎಂ. ನಾಡಗೌಡ,- ಈ ಸೊಸೈಟಿ ಈಗ ಕೆಲಸ ಮಾಡುವುದಿಲ್ಲ. 
ಸರ್ಕಾರದವರು ಅದನ್ನು ಲಿಕ್ಕಿಡೇಟ್‌ ಮಾಡಬೇಕೆಂದು ತಿಳಿಸಿದ್ದಾರೆ. If he wants to 
preside over the liquidation ceremony. Government is prepared 
to invite him. 


ಶ್ರೀ ಎಫ್‌.ಎಸ್‌. ಪಾಟೀಲ್‌.- ಆ ಸೊಸೈಟಿಯ ಡೈರೆಕ್ಟರ್‌ ಯಾರು ಇದ್ದಾರೋ 
ಅವರು ಕಾಂಕೈೆಸ್ಸಿನವರು ಅಲ್ಲದೆ ಬೇರೆ ಯಾರಾದರೂ ಇದ್ದಾರೆಯೇ? 


ಶ್ರೀ ಪಿ.ಎಂ. ನಾಡಗೌಡ.- ಆ ಮಾಹಿತಿ ಇವತ್ತು ಸಿಕ್ಕುವುದಿಲ್ಲ. 


ಶ್ರೀ ಎಫ್‌.ಎಸ್‌. ಪಾಟೀಲ್‌.- ಈ ಸೊಸ್ಸೆಟಿ ವರ್ಕ್‌ ಮಾಡುವುದಿಲ್ಲವೆಂದು 
ಹೇಳಿದ್ದೀರಿ, ಅಂದ ಮೇಲೆ ಈ ಸೊಸೈಟಿಯನ್ನು ಸೂಪರ್‌ಸೀಟ್‌ ಮಾಡಿದ್ದೀರಾ? 


ಶ್ರೀ ಪಿ.ಎಂ. ನಾಡಗೌಡ.- ಸರ್ಕಾರದವರು ಆ ಸೊಸೈಟಿಯ ಲಿಕ್ಸಿಡೇಷನ್ನಿಗೆ 
ಆರ್ಡರ್‌ ಮಾಡಿದ್ದಾರೆ. ಮಾನ್ಯ ಸದಸ್ಯರು ಏನಾದರೂ ಲಿಕ್ಷಿಡೇಷನ್‌ ಸೆರೆಮೊನಿಗೆ ಪ್ರಿಸೈಡ್‌ 
ಮಾಡುವುದಾದರೆ ಇನ್‌ವೈಟ್‌ ಮಾಡುತ್ತೇವೆ. 

ಶ್ರೀ ಬೋಳ ರಘುರಾಮಶೆಟ್ಟ.- 8 ಸೊಸೈಟಿಯ ಲಿಕ್ಟಿಡೇಷನ್‌ ಸೆರೆಮೊನಿಗೆ 


ಪ್ರಿಸೈಡ್‌ ಮಾಡುವುದಕ್ಕೆ ನಿಮಗೇನಾದರೂ ಆಹ್ಹಾನ ಬಂದಿದೆಯೇ? 


166 ಪಿ.ಎಂ. ನಾಡಗೌಡ 


(ಉತ್ತರವಿಲ್ಲ) 


ಶ್ರೀ ಆರ್‌.ಎನ್‌. ಲಕ್ಷ್ಮೀಪತಿ. ನೀವು ಕೊಟ್ಟ ಸಾಲದ ಬಂಡವಾಳ 
ಸೊಸೈೆಟಿಯಲ್ಲಿ ಇದೆಯೆ? 


ಶ್ರೀ ಪಿ.ಎಂ. ನಾಡಗೌಡ.- ಅದಕ್ಕೇ ಲಿಕ್ತಿಡೇಷನ್‌ ಮಾಡಿದೆ. ಸೊಸ್ಸೆಟಿ 
ಪರಿಸ್ಥಿತಿ ಬಹಳ ಹೀನ ಪರಿಸಿಶಿಯಲ್ಲಿದ್ದುದರಿಂದಲೇ ನಮಿ ಅಂತಹ ಉಗ್ರವಾದ 
ಕ್ರಮವನ್ನು ತೆಗೆದುಕೊಂಡಿದ್ದಾರೆ. 


ಶ್ರೀ ಎಂ.ವಚ್‌. ಜಯಪುಕಾಶ್‌ ನಾರಾಯಣ್‌.- ಈ ಸೊಸೈಟಿ ಇಷ್ಟು ಹೀನ 
ಸ್ನಿತಿಯಲ್ಲಿ ಬರುವುದಕ್ಕೆ ಅಂತಹ ಅಗಾಧವಾದ ಕಾರಣಗಳು ಏನೇನು ಇದ್ದುವು? 

ಶ್ರೀ ಪಿ.ಎಂ. ನಾಡಗೌಡ.- ಸರ್ಕಾರದ ರೊಕ್ಕ ವಾಪಸ್ಸು ಬರಲಿಲ್ಲವೆಂಬುದೇ 
ಅದರ ಹೀನ ಸ್ಥಿತಿಗೆ ಮುಖ್ಯ ಕಾರಣವಾಗಿದೆ. 

ಶ್ರೀ ಬೋಳ ರಘಂರಾಮಶೆಟ್ಟ.- ಸೊಸೈೆಟಿಯ ಡೈರೆಕ್ಷರುಗಳ ಮೇಲೆ ಏನಾದರೂ 
ಕ್ರಮ ತೆಗೆದುಕೊಂಡಿದ್ದೀರಾ? 

ಶ್ರೀ ಪಿ.ಎಂ. ನಾಡಗೌಡ.- ಆ ಸೊಸೆಟಿಯ ಲಿಕ್ಸಿಡೇಷನ್‌ ಆಗಿರುವುದರಿಂದ 
ರೂಲ್ಸ್‌ ಪ್ರಕಾರ ಏನು ಕ್ರಮಗಳನ್ನು ತೆಗೆದುಕೊಳ್ಳಬೇಕೋ ಅದನ್ನು ತೆಗೆದುಕೊಂಡಿದ್ದೇನೆ. 

ಶ್ರೀ ಜಿ. ಅಮರೇಗೌಡ.- ರೊಕ್ಕ ಎಲ್ಲಿ ಹೋಯಿತು? 


ಶ್ರೀ ಪಿ.ಎಂ. ನಾಡಗೌಡ.- ಆಡಿಟ್‌ ವರದಿ ಬಂದಿದೆ. ಅದರಲ್ಲಿ ಸೊಸ್ಸೆಟಿ 
ಪರಿಸ್ಥಿತಿ ಚೆನ್ನಾಗಿಲ್ಲವೆಂದು ಹೇಳುತ್ತಾರೆ. ಲಿಕ್ಕಿಡೇಷನ್‌ ಬಗ್ಗೆ ವರದಿ ಬೇಕಾದರೆ 
ತರಿಸಿಕೊಡುತ್ತೇನೆ. 


ಶ್ರೀ ಎಸ್‌.ಎಸ್‌. ಅರಕೇರಿ.- ಅಲ್ಲಿನ ಮ್ಯಾನೇಜಿಂಗ್‌ ಕಮಿಟಿಯವರ ಮೇಲೆ 
ಏನು ಕ್ರಮವನ್ನು ತೆಗೆದುಕೊಂಡಿದ್ದೀರಿ? 


ಶ್ರೀ ಪಿ.ಎಂ. ನಾಡಗೌಡ.- ಲಿಕ್ಟಿಡೇಷನ್‌ ಬಗ್ಗೆ ತೀರ್ಮಾನವಾದ ಮೇಲೆ ಆ 
ವಿಚಾರ ಹೇಳಲಿಕ್ಕೆ ಬರುತ್ತದೆ. 


ಶ್ರೀ ಜಿ. ತಮ್ಮಣ್ಣ- ಸೊಸೈಟಿಯ ಡೈರೆಕ್ಟರ್ಸ್‌ ಜೊತೆಯಲ್ಲಿ ಅಧಿಕಾರಿಗಳೂ 
ಸಹ ಸೇರಿಕೊಂಡಿದ್ದಾರೆಂಬುದು ಸರ್ಕಾರದ ಗಮನಕ್ಕೆ ಬಂದಿದೆಯೆ? 

ಶ್ರೀ ಪಿ.ಎಂ. ನಾಡಗೌಡ.- ಸೊಸೈಟಿಯ ಬಗ್ಗೆ ಈಗಾಗಲೇ ಸರ್ಕಾರದವರೂ 
ಉಗ್ರವಾದ ಕ್ರಮವನ್ನು ತೆಗೆದುಕೊಳ್ಳುತ್ತಿದ್ದಾರೆ. ಸದಸ್ಯರು ಏನಾದರೂ ಅಂತಹ ಅಧಿಕಾರಿಗಳ 
ಪಟ್ಟಿಯನ್ನು ಕಳುಹಿಸಿಕೊಟ್ಟರೆ, ಅದನ್ನೂ ಸಹ ವಿಚಾರ ಮಾಡುತ್ತೇನೆ. 


ಪ್ರತಿಭಾವಂತ ಸಂಸದೀಯ ಪಟು 167 


ಶ್ರೀ ಹಂಜಿ ಶಿವಣ್ಣ- ಈಗ 7-8 ವರ್ಷಗಳಿಂದ ಕೆಲಸ ಮಾಡದೇ ಇರುವ 
ಸೊಸ್ಸೆಟಿಗಳನ್ನು ಸೂಪರ್‌ಸೀಡ್‌ ಮಾಡುವುದಕ್ಕೆ ರೆಕಮೆಂಟ್‌ ಮಾಡಿದ್ದರೂ ಕೂಡ ಅವುಗಳಿಗೆ 
ಏತಕ್ಕೆ ಕಾಲಾವಕಾಶವನ್ನು ಕೊಟ್ಟಿದ್ದೀರಿ? 

ಶ್ರೀ ಪಿ.ಎಂ. ನಾಡಗೌಡ.- ಇಂಥಾದ್ದೇ ಸೊಸೈಟಿ ಎಂದು ತಾವು ಕೇಳಿದರೆ 
ಅದರ ಬಗ್ಗೆ ಹೇಳಬಹುದು. ತಾವ ಜನರಲ್‌ ಪ್ರಶ್ನೆ ಕೇಳುತ್ತಿದ್ದೀರಿ. ಅಂಥಾದ್ದುಯಾವುದಾದರೂ 
ಸೊಸೈಟಿಯ ವಿಷಯವನ್ನು ಸರ್ಕಾರದ ಗಮನಕ್ಕೆ ತಂದರೆ ಅದರ ಬಗ್ಗೆ ಉಗ್ರ ಕ್ರಮ 
ತೆಗೆದುಕೊಳ್ಳುವುದಕ್ಕೆ ಸರ್ಕಾರ ಹಿಂದು ಮುಂದು ನೋಡುವುದಿಲ್ಲ ಎಂದು ವಿಶ್ವಾಸಪೂರ್ವಕವಾಗಿ 
ಹೇಳುತೇನೆ. 


ಶ್ರೀ ಎನ್‌. ಲೋಕಯ್ಸ ನಾಯಕ್‌.- ಈ ಸೊಸೈಟಿಯ ಕೇಸನ್ನು ವಿಜಿಲೆನ್ಸ್‌ 
ಕಮಿಷಸನ್ನಿಗೆ ರೆಫರ್‌ ಮಾಡುತ್ತೀರಾ? 
ಶ್ರೀ ಪಿ.ಎಂ. ನಾಡಗೌಡ.- ಈಗ ಮಾಡುವುದಕ್ಕೆ ಬರುವುದಿಲ್ಲ. ಲಿಕ್ಟಿಡೇಷನ್‌ 
ಪ್ರೋಸಸ್‌ ಮುಗಿಯುವ ತನಕ ಏನೂ ಮಾಡುವುದಕ್ಕಾಗುವುದಿಲ್ಲ. 
Co-operative Housing Societies, - 1968 
Q. 121. Sri S.S. Setter (Hubli).- 


Will the minister for Development and co-operation be 
pleased to state.- 


(a) the number of co-operative Housing societies registered 
within the jurisdiction of Hubti-Dharwar muncipal 
corporation; 


(b) the number of them that are in defunct position? 
.A- Sri P.M. Nadagowda (Minister for Development and 
co-operation).- 
(a) 36. 
(b) 4. 
ಶ್ರೀ ಎಸ್‌.ಎಸ್‌. ಶೆಟ್ಟರ್‌.- ಕೆಲವು ಸಹಕಾರಿ ಮನೆಕಟ್ಟುವ ಸಂಘಗಳು ನಿಷ್ಠೀಯ 
ಆಗಿವೆ ಎಂದು ಹೇಳಿದ್ದೀರಿ, ಇದರೊಳಗೆ ಯಾವುದಾದರೂ ಹರಿಜನರ ಮನೆ ಕಟ್ಟುವ 
ಸಹಕಾರಿ ಸಂಘಗಳು ಇತ್ಯಾದಿ ಇವೆಯೇ? 
ಶ್ರೀ ಪಿ.ಎಂ. ನಾಡಗೌಡ.- ಈ ನಾಲ್ಕು ಸಹಕಾರ ಸಂಘಗಳಲ್ಲಿ ಒಂದು 
ಧಾರವಾಡದ ಹಿಂದುಳಿದ ಜನತೆಯ ಕೋ-ಆಪರೇಟೀವ್‌ ಹೌಸಿಂಗ್‌ ಸೊಸ್ಯಟಿ ಇದೆ, 
ಅದು ನಿಸ್ನೇಜವಾಗಿದೆ. 


168 ಪಿ.ಎಂ. ನಾಡಗೌಡ 


ಶ್ರೀ ಎಸ್‌.ಎಸ್‌. ಶೆಟ್ಟರ್‌.- ಇದರ ಪ್ರಕಾರ ಹುಬ್ಬಳ್ಳಿ ಯೂನಿಟ್‌ದೊಳಗೆ 
ಹರಿಜನರ ಮನೆಕಟ್ಟುವ ಸಹಕಾರ ಸಂಘ ಎಂದು ರಾಜಗೋಪಾಲ ನಗರದಲ್ಲಿ ಇದ್ದದ್ದು 
ನಿಷ್ಕೀಯ ಆಗಿರುವುದು ತಮ್ಮನಜರಿಗೆ ಬಂದಿದೆಯೆ? 


ಶ್ರೀ ಪಿ.ಎಂ. ನಾಡಗೌಡ.- ಬಂದಿದೆ. 


ಶ್ರೀ ಸಿದ್ದಯ್ಮ ಕಾಶೀಮಠ.- ಈ ವಸತಿ ನಿರ್ಮಾಣ ಸಂಘಗಳಲ್ಲಿ ಎಷ್ಟು 
ಸಂಘಗಳು ಕಾರ್ಯ ನಿರ್ವಾಹವನ್ನು ಕೈಗೊಂಡಿವೆ? 


ಶ್ರೀ ಪಿ.ಎಂ. ನಾಡಗೌಡ.- ಈ ನಾಲ್ಕು ಸಂಘಗಳನ್ನು ಬಿಟ್ಟರೆ ಬಾಕಿ ಎಲ್ಲವೂ 
ಒಂದೊಂದು ಸ್ಟೇಜ್‌ನಲ್ಲಿ ಕೆಲಸ ಮಾಡುತ್ತಾ ಇವೆ. 

ಶ್ರೀ ಸಿದ್ದಯ ಕಾಶೀಮಠ.- ಈ ಸಹಕಾರ ಸಂಘಗಳ ಮುಖಾಂತರ ಒಟ್ಟು 
ಎಷ್ಟು ಮನೆಗಳನ್ನು ಕಟ್ಟಿದ್ದಾರೆ? 

ಶ್ರೀ ಪಿ.ಎಂ. ನಾಡಗೌಡ.- ಆ ಸಂಖ್ಯೆ ಇಲ್ಲ, ಬೇಕಾದರೆ ತರಿಸಿಕೊಡುತ್ತೇನೆ. 


ಶ್ರೀ ಎಂ.ಐಚ್‌. ಜಯಪ್ರಕಾಶ ನಾರಾಯಣ್‌.- ಹುಬ್ಬಳ್ಳಿ ಧಾರವಾಡ 
ಕಾರ್ಪೋರೇಶನ್‌ ಪ್ರದೇಶದಲ್ಲಿ ಇರತಕ್ಕಂಥ ಹರಿಜನರ, ಗಿರಿಜನರ ಗೃಹ ನಿರ್ಮಾಣ ಸಂಘಕ್ಕೆ 
ಎಷ್ಟು ಹಣ ಕೊಟ್ಟಿದ್ದೀರಿ? ಎಷ್ಟು ಖರ್ಚಾಗಿದೆ? ಮತ್ತು ಸ್ಟೇಟ್‌ ಕಾರ್ಪೋರೇಶನ್‌ನವರು 
ಅದಕ್ಕೆ ಕೊಟ್ಟಿರುವ ಹಣ ಎಷ್ಟು? ಅವರು ಬೇಡಿಕೊಂಡಿರುವ ಹಣ ಎಷ್ಟು? 

ಶ್ರೀ ಪಿ.ಎಂ. ನಾಡಗೌಡ.- ಬೇರೆ ಒಂದು ಪ್ರಶ್ನೆ ಕೇಳಿದರೆ ಉತ್ತರ 
ಒದಗಿಸಿಕೊಡುತ್ತೇನೆ. 

ಶ್ರೀ ಎಂ. ನಾಗಪ್ಟ.- ನಾಲ್ಕು ಸಂಘಗಳು ಡಿಫಂಕ್ಸ್‌ ಆಗಿವೆ ಎಂದು ಹೇಳಿದ್ದೀರಿ. 
ಅವಕ್ಕೆ ಸರ್ಕಾರದಿಂದ ಎಷ್ಟು ಹಣ ಸಾಲ ಕೊಟ್ಟಿದ್ದೀರಿ? 

ಶ್ರೀ ಪಿ.ಎಂ. ನಾಡಗೌಡ.- ಅವಕ್ಕೆ ಏನೂ ಕೊಟ್ಟಿಲ್ಲ. 

ಶ್ರೀ ಎಚ್‌.ಬಿ. ಜ್ವಾಲನಯ್ಯಾ.- ನಾಲ್ಕು ಸಂಘಗಳು ಅಸಿತ್ವದಲ್ಲಿಲ್ಲದೇ ಇರುವುದು 
ಅದೂ ಕೂಡ ಹೆರಿಜನರ ಗೃಹ ವಸತಿಗೆ ಏರ್ಪಾಡು ಮಾಡಿದಂತಹ ಸಹಕಾರ ಸಂಘಗಳು 
ಅಸಿತ್ತದಲ್ಲಿಲದೇ ಇರುವದಕ್ಕೆ ಕಾರಣ ಸರ್ಕಾರ ಕೊಡಬೇಕಾದ ಹಣ ಕೊಡದೇ ಇರುವಂತಹುದು 
ಮತ್ತು ಈ ಗೃಹ ನಿರ್ಮಾಣಕ್ಕೆ ಬೇಕಾದ ವಸತಿಯನ್ನು ಕಾರ್ಪೋರೇಶನ್‌ ನವರು ಒದಗಿಸದೇ 
ಇದ್ದುದು ಕಾರಣವಲ್ಲವೆ? 

ಶ್ರೀ ಪಿ.ಎಂ. ನಾಡಗೌಡ.- ಕಾನೂನು ಪ್ರಕಾರ ಅವರು ತಮ್ಮಷೇರು ಬಂಡವಾಳ 
ಮತ್ತು ಸೈಟುಗಳನ್ನು ಒದಗಿಸಿಕೊಂಡ ಮೇಲೆ ಅವರಿಗೆ ಸಹಾಯ ಕೊಡುತ್ತಾ ಇದ್ದೇವೆ. 
ರೊಕ್ಕ ಕೊಡುತ್ತಾ ಇದ್ದೇವೆ. ಕಾರ್ಪೋರೇಶನ್‌ನವರು ಸಹಾಯ ಮಾಡಿದ್ದಾರೋ ಇಲ್ಲವೋ 
ಗೊತಿಲ್ಲ. 


ಪ್ರತಿಭಾವಂತ ಸಂಸದೀಯ ಪಟು 169 


ಶ್ರೀ ಎಂ.ಎಸ್‌. ಕೃಷ್ಠನ್‌.- ನಾಲ್ಕು ಸಂಘಗಳು ಡಿಫಂಕ್ಸ್‌ ಆಗಿವೆ ಎಂದು 
ಹೇಳಿದ್ದೀರಿ, ಇದಕ್ಕೆ ಮುಖ್ಯ ಕಾರಣ ದುಡ್ಡು ತಿಂದು ಹಾಕಿರುವುದು ಎಂದು ಹೇಳುತ್ತಾರೆ, 
ಇದು ನಿಜವೆ? ಹಾಗಿದ್ದರೆ ಏನು ಕಾರ್ಯಕ್ರಮ ತೆಗೆದುಕೊಂಡಿದ್ದೀರಿ? 


ಶ್ರೀ ಪಿ.ಎಂ. ನಾಡಗೌಡ.- ದುಡ್ಡು ತಿಂದು ಹಾಕಿಲ್ಲ, ಷೇರು ಹಣ ಕೂಡಿಸುವ 
ಬಗ್ಗೆ ಸ್ವಲ್ಪ ಅಡಚಣೆ ಬಂದು.ಹಣ ತುಂಬಿಸಿಲ್ಲ ಮತ್ತು ಸೈಟು ಸಿಕ್ಕಿಲ್ಲ. ಈ ಅಡಚಣೆಗಳು 
ಬಂದಿದ್ದರಿಂದ ನಿಂತು ಹೋಗಿವೆ. 

ಶ್ರೀ ಎಸ್‌.ಎಸ್‌. ಅರಕೇರಿ.- ಇಲ್ಲಿ ನಾಲ್ಕು ಡಿಫಂಕ್ಟ್‌ ಆಗಿವೆ ಎಂದು 
ತಿಳಿಸಲಾಗಿದೆ. ಹಾಗೆ ಡಿಫಂಕ್ಸ್‌ ಆಗಿರುವ ಸೊಸ್ಯೆಟಿಗಳ ಹೆಸರನ್ನು ತಿಳಿಸುವುದಕ್ಕಾಗುತ್ತದೆಯೇ 
" ಮತ್ತುಅವನ್ನು ಸೂಪರ್‌ಸೀಡ್‌ ಮಾಡತಕ್ಕ ಸಂಭವವುಂಟೇ? 

ಶ್ರೀ ಪಿ.ಎಂ. ನಾಡಗೌಡ.- 1. ಹುಬ್ಬಳ್ಳಿ ಸಿದ್ರಾಮರಾಜ ಕೋ-ಆಪರೇಟಿವ್‌ 

ಹೌಸಿಂಗ್‌ ಸೊಸ್ಸೆಟಿ. 

2. ಕರ್ನಾ ಟಕ ಕೋ-ಆಪರೇಟೀವ್‌ ಹೌಸಿಂಗ್‌ ಸೊಸೈಟಿ 

3. ಧಾರವಾಡ ಲಕ್ಷ ಹಳ್ಳಿ ಹೌಸಿಂಗ್‌ ಕೋ-ಆಪರೇಟೀವ್‌ ಸೊಸೈಟಿ ಮತ್ತು 

4. ಧಾರವಾಡ ಹಿಂದುಳಿದ ಜನಾಂಗದ ಹೌಸಿಂಗ್‌ ಕೋ-ಆಪರೇಟೀವ್‌ ಸೊಸ್ಸೆಟಿ 
"ಇವು ಡಿಫಂಕ್ಸ್‌ ಆದ ಸೊಸೈಟಿಗಳು. ಇನ್ನು ಸರ್ಕಾರದವರು ಇವುಗಳನ್ನು ಸೂಪರ್‌ಸೀಡ್‌ 
ಮಾಡತಕ್ಕೆ ವಿಚಾರದಲ್ಲಿ ಪ್ರೊಸೀಡಿಂಗ್ಸ್‌ ನಡೆದಿದೆ. ಆದರೆ ಇನ್ನು ಸೂಪರ್‌ಸೀಡ್‌ ಮಾಡಿಲ್ಲ. 

ಶ್ರೀ ಎಸ್‌.ಎಸ್‌. ಶೆಟ್ಟರ್‌.- ಸರ್ಕಾರದವರು ಆ ಸೊಸ್ಯೆಟಿಗಳಿಗೆ ಕೊಡಬೇಕಾದ ' 
ಧನಸಹಾಯ ಮತ್ತು ಭೂಮಿಯನ್ನು ಕೊಡದ ಕಾರಣ ಅವು ಡಿಫಂಕ್ಟ್‌ ಆದವೆಂಬುದು 
ತಮ್ಮ ಜನರಿಗೆ ಬಂದಿದೆಯೇ? 

ಶ್ರೀ ಪಿ.ಎಂನನಾಡಗೌಡ.- ಅದು ಸರಿಯಾದ ಕಾರಣವಲ್ಲ. ನಾವು ಈ 36 
ಸೊಸೈೆಟಿಗಳಲ್ಲಿ ಅನೇಕ ಸೊಸೈಟಿಗಳಿಗೆ ಸಹಾಯ ಮಾಡಿದ್ದೇವೆ. ಅವ ಕೆಲಸ ಮಾಡುತ್ತಿವೆ. 

. ಶ್ರೀ ಎಸ್‌.ಎಸ್‌. ಶೆಟ್ಟರ್‌.- ಈ ನಾಲ್ಕು ಸೊಸೈೆಟಿಗಳಿಗೆ ಭೂಮಿ ಇಲ್ಲವೆಂದು 

ಹೆಣವನ್ನು ಕೊಟ್ಟಿಲ್ಲವೆಂಬುದು ಸತ್ಮವಲ್ಲವೇ? 

ಶ್ರೀ ಪಿ.ಎಂ. ನಾಡಗೌಡ.- ಭೂಮಿ ಇಲ್ಲವೆಂಬ ಕಾರಣದಿಂದ ರೊಕ್ಕ ಕೊಟ್ಟಿಲ್ಲ. 


ಶ್ರೀ ಎಸ್‌.ಐಸ್‌. ಶೆಟ್ಟರ್‌.- ರೊಕ್ಕ ಕೊಟ್ಟರೆ ಅವರಿಗೆ ಕೂಡಲೆ ಭೂಮಿ 
ಸಿಕ್ಕುತೇ, ನೀವು ರೊಕ್ಕ ಕೊಡದೆ ಇದ್ದುದರಿಂದಲೇ ಅವರಿಗೆ ಭೂಮಿ ಸಿಕ್ಕಲಿಲ್ಲ ಅನ್ನುವುದು 
ನಿಜವಲ್ಲವೇ? 

ಶ್ರೀ ಪಿ.ಎಂ. ನಾಡಗೌಡ.- ಅವರು ಭೂಮಿ ತೋರಿಸಿದರೆ ತಾವು ರೊಕ್ಕ 
ಕೊಡಲಿಕ್ಕೆ ತಯಾರಿದ್ದೇವೆ. 


170 ಹಿಂ. ನಾಡಗೌಡ 


ಶ್ರೀ ಸಿದ್ದಯ್ಮ ಕಾಶೀಮಠ.- ಇವುಗಳಿಂದ ಸಾಕಷ್ಟು ಅನುಕೂಲವಾಗದೆ 
ಇರುವುದರಿಂದ ಈ ಕಾರ್ಯವನ್ನು ್ಗ ಕಾರ್ಪೋರೇಶನ್ನಿಗೆ We, ವ್ಯವಸ್ಥೆ ಮಾಡುತ್ತೀರಾ? 

ಶ್ರೀ ಪಿ.ಎಂ. ನಾಡಗೌಡ.- ಸೊಸೈಟಿಯ ಆಕ್ಟ್‌ ಪ್ರಕಾರ ಹಾಗೆ ಮಾ 
ಆಗುವುದಿಲ್ಲ. 

ಶ್ರೀ ಎಂ.ಎಚ್‌. ಜಯಪ್ರಕಾಶ ನಾರಾಯಣ್‌. ಈ ಹಿಂದುಳಿದ ಜನಾಂಗದವರ 
ಹೌಸಿಂಗ್‌ ಸೊಸೈಟಿಗೆ ಗೃಹ ನಿರ್ಮಾಣಕ್ಕೆ ಹಣ ಕೇಳತಕ್ಕವರು ತಲಾ ಒಂದಕ್ಕೆ 8 . 
ರೂಪಾಯಿಗಳನ್ನು ಕೊಡಬೇಕಿಂಬ ಷರತ್‌ ಇರುವುದರಿಂದ ಅವ ಡಿಫಂಕ್ಷಾಗಿದೆ. ಆ ಷರತ್ತನ್ನು 
ವಜಾ ಮಾಡುತ್ತೀರಾ? 

ಶ್ರೀ ಪಿ.ಎಂ. ನಾಡಗೌಡ.- ಅದನ್ನು ಪರಿಶೀಲನೆ ಮಾಡುತ್ತೇನೆ. 

ಶ್ರೀ ಎಸ್‌.ಎಸ್‌. ಶೆಟ್ಟರ್‌.- ಈ ಡಿಫಂಕ್ಸ್‌ ಸೊಸೈಟಿಗಳಲ್ಲಿ ಒಂದು 
ಸೊಸೈಟಿಯವರು 63 ಸಾವಿರಕ್ಕೆ ಒಂದು ಭೂಮಿಯನ್ನು ಪಡೆಯಲು ಮಾತುಕತೆ ಸಾಗುತ್ತಿದ್ದಾಗ ' 
ನೀವು ಹಣವನ್ನು ಕೊಡದೆ ನಿಲ್ಲಿಸಿದ್ದರಿಂದ ಭೂಮಿ ಅವರ ಕೈ ಬಿಟ್ಟೂ ಹೋಯಿತೆಂಬುದು 
ತಮ್ಮನಜರಿಗೆ ಬಂದಿದೆಯೇ? 


ಶ್ರೀ ಪಿ.ಎಂ. ನಾಡಗೌಡ.- ಅದನ್ನು ವಿಚಾರ ಮಾಡುತ್ತೇನೆ. ಅದು ನನ್ನ 
ಗಮನಕ್ಕೆ ಬಂದಿಲ್ಲ, 


Service co-operative societies. - 1968 
Q. ಸಿಧಿ Sri R.N. Lakshmipathi (Gowribidanur).- 
Will the minister for Development be pleased to state.- 


(a) The number of service co-operative societies the Accounts 
of which are not audited since last three years in 
Gowribidanur Taluk; 

(b) Out of the Audited societies, the number of societies in - 
which misuse and misappropriation of funds was noticed? 

A.- Sri P.M. Nadagowda (minister for development and 
co-operation).- 

(a) Nil 

{b) 14 societies. 


ಪ್ರತಿಭಾವಂತ ಸಂಸದೀಯ ಪಟು ' 171 


ಶ್ರೀ ಆರ್‌.ಎನ್‌. ಲಕ್ಷಿ ೇಪತಿ.- ನಾಲ್ಕೈದು ವರ್ಷಗಳಿಂದ ಸೆಕ್ರೆಟರಿಗಳು 
ಸೇವಾ ಸಹಕಾರ ಸಂಘಗಳ ಪುಸಗಳನ್ನು ಕೊಟ್ಟಿಲ್ಲ. ಸೊಸೈೆಟಿಗಳಲ್ಲಿ ಮಿಸ್‌ ಅಪ್ರೋಪ್ರಿಯೇಷನ್‌ 
ಆಗಿತ್ತೆ ಎಂದು ಹೇಳಿದೆ. ಹಾಗಾದರೆ ಯಾವ ಯಾವ ಸೊಸ್ಸೆಟಿಗಳಲ್ಲಿ ಯಾದಾಗ ಇದು 
ಆಯಿತು? ಅದನ್ನು ಸರಿಪಡಿಸುವುದಕ್ಕೆ ಏನು ಕ್ರಮ ತೆಗೆದುಕೊಂಡಿದ್ದೀರಿ? 


ಶ್ರೀ ಪಿ.ಎಂ. ನಾಡಗೌಡ.- 14 ಸೊಸೈಟಿಗಳು. they are reported to 
have misappropriated amounts. If the hon'ble member wants to 
.know details lam prepared to furnish. 
Sri R.N. Lakshmipathi.- What is the action taken? 


Sri P.M. Nadagouda.- The Total Amount misappropriated 
is Rs. 43,246: the Amount recovered is 15,739 and the balance 
‘is Rs. 27.486. 
Sri R.N. Lakshmipathi.- My Question is, when did you 
trace the misappropriation and what is the Action taken to set it 
. right?’ 

Sri P.M. Nadagowda.- The Goverment has ordered for 
criminal and civil action. Serious action will be taker: adainst these 
societies. 

ಶ್ರೀ ಜಿ, ಖಮೆಗೌಡ.- ಆಡಿಟ್‌ ಆದ ಮೇಲೆ ಮಿಸ್‌ ಅಪ್ರೋಪ್ರಿಯೇಷನ್‌ 
ಆಗಿದೆ ಎಂದು ಕಂಡು ಓಿಡಿಯುವುದಕ್ಕೆ ಮುಂಚಿ ಅಧಿಕಾರಿಗಳು ನ್‌ ಡಿವಿಜನ್‌ ಆಫೀಸರರು 
ವಿಶೇಷ ತನಿಖೆ ಮಾಡಿ ಇದನ್ನು ಕಂಡು ಹಿಡಿಯುವುದು ಉತ್ತ. ಇಂಥ ಕ್ರಮ 
ತೆಗೆದುಕೊಳ್ಳುತ್ತೀರಾ ” 

p Cc, 

ಶ್ರೀ ಪಿ.ಎಂ. ನಾಡಗೌಡ.- ಆಫೀಸರುಗಳಲ್ಲಿ ಎರಡು ತರಹ ಇದ್ದಾರೆ, ಭೇಟಿ 
ಕೊಡುವುದರಿಂದ ಕಂಡು ಹಿಡಿಯುವುದು ಕಷ್ಟವಾಗುತ್ತದೆ. ಆಡಿಟ್ಟಿನಿಂದ ಇಂಥ ಪ್ರಕರಣಗಳು 
ಹೊರಗೆ ಬರುತ್ತವೆ. ಆದರೂ ಕೂಡ ಭೇಟಿ ಕೊಟ್ಟಾಗ" ಹೆಚ್ಚು ಕಾಳಜಿ ತೆಗೆದುಕೊಂಡು 
ಮಾಡಿ ಎಂದು ಹೇಳಿದ್ದೇವೆ 

Dr. R. Nagangowda.- May | know whether any 
prosecutions have been Launched against those societies which 
haye misappriated funds? 


Sri P.M. Nadagouda.- Yes. 


- ಶ್ರೀ ಕೆ.ಎಚ್‌. ಪಾಟೀಲ್‌.- ಸರಕಾರಿ ಅಧಿಕಾರಿಗಳು ಇರತಕ್ಕ ಸೊಸೈೆಟಿಗಳಲ್ಲಿ 
ಮಿಸ್‌ ಅಪ್ರೋಪ್ರಿಯೇಷನ್‌ ಆಗಿದ್ದರೂ ಕೂಡ ಸರಕಾಥ ಕಣ್ಣು ಮುಚ್ಚಿಕೊಂಡು” ಕೂಡಿದೆ 


172 ಪಿ.ಎಂ. ನಾಡಗೌಡ 


ಎನ್ನುವುದು ಸರಕಾರದ ಗಮನಕ್ಕೆ ಬಂದಿದೆಯೇ? 
ಶ್ರೀ ಪಿ.ಎಂ. ನಾಡಗೌಡ.- ಅಧಿಕಾರಿಗಳು ಅಧಿಕಾರೇತರರು ಇವರಲ್ಲಿ ಯಾವ 

ವ್ಯತ್ಯಾಸವೂ ಇಲ್ಲದೆ ದಯಾದಾಕ್ಷಿಣ್ಯ ಇಲ್ಲದೆ ಕ್ರಮ ತೆಗೆದುಕೊಳ್ಳುತ್ತೇವೆ. 

ಶ್ರೀ ಹಂಜಿ ಶಿವಣ್ಣ- ಈಗ ಲೋಪದೋಷಗಳು ಕಂಡುಬಂದರೂ ಕೂಡ 
ಸೊಸೈಟಿಗಳ ಮೇಲೆ ಅಧಿಕಾರಿಗಳು ಸೂಕ್ತ ಕ್ರಮ ತೆಗೆದುಕೊಂಡಿಲ್ಲ. ಅನೇಕ ಕಡೆ ಸ್ಟೇ 
ಕೊಟ್ಟಿದ್ದಾರೆ. ಸರಕಾರ ಸ್ಟೇ ಕೊಡುವುದನ್ನು ನಿಲ್ಲಿಸುತ್ತಾರೆಯೇ? 

ಶ್ರೀ ಪಿ.ಎಂ; ನಾಡಗೌಡ.- ಮಾನ್ಯ ಸದಸ್ಕರು ಒಂದು ಸ್ಟೇ ಕೊಟ್ಟಿದ್ದು ತೋರಿಸಿದರೆ 
ಅವರು ಹೇಳುವುದನ್ನು ನಾನು ಒಪ್ಪುತ್ತೇನೆ. 

ಶ್ರೀ ಹಂಜಿ ಶಿವಣ್ಣ- ಲಕ್ಕವಳ್ಳಿ ಸೊಸೈಟಿಯಲ್ಲಿ ಮಿಸ್‌ ಅಪ್ರೋಪ್ರಿಯೇಷನ್‌ 
ಆಗಿದೆ. ಅಧಿಕಾರಿಗಳು ಎರಡು ಸ್ಟೇ ಕೊಟ್ಟಿದ್ದು ನಿಜವಲ್ಲವೇ? 

ಶ್ರೀ ಪಿ.ಎಂ. ನಾಡಗೌಡ.- ಅದನ್ನು ವಚಾರ ಮಾಡಿ ಹೇಳುತ್ತೇನೆ. 


ಶ್ರೀ ಎಂ. ನಾಗಪ್ಪ- ದೇಶದಲ್ಲಿ ಇಂದು ಸಾಧಾರಣವಾಗಿ ಒಂದು ಜಿಲ್ಲೆಯಲ್ಲಿ 
ಇರತಕ್ಕಂಥ ಸೊಸೈಟಿಗಳ ಪೈಕಿ 100ಕ್ಕೆ 40 ರಷ್ಟು ಸೊಸ್ಸೆಟಿಗಳಲ್ಲಿ ಮಿಸ್‌ ಅಪ್ರೋಪ್ರಿಯೇಷನ್‌ 
ಇದೆ. ಇದರಲ್ಲಿ ಕೊಳೆಯುತಿವೆ. ಆದುದರಿಂದ ದಯವಿಟ್ಟು ಇದು ನಿಲ್ಲುವುದಕ್ಕೆ ಏನಾದರೂ 
ಕ್ರಮ ತೆಗೆದುಕೊಳ್ಳುತ್ತೀರಾ? ಮಿಸ್‌ ಅಪ್ರೋಪ್ರಿಯೇಷನ್‌ ಆಗಲಾರದಂತೆ ಮಾಡುತ್ತಿರಾ? 
ಇಲ್ಲದಿದ್ದರೆ ಕೋ-ಆಪರೇಟೀವ್‌ ಸೊಸೈಟಿಗಳು ಹೀಗೆ ನಡೆದರೆ ಇವುಗಳ ಮೇಆೆ ಜನರ 
ವಿಶ್ವಾಸ ಹೇಗೆ ಬರಬೇಕು? 


ಶ್ರೀ ಪಿ.ಎಂ. ನಾಡಗೌಡ.- ಮಾನ್ಯ ಸದಸ್ಕರು ತಿಳಿದುಕೊಂಡಿರುವುದು ತಪ್ಪು 
ಭಾವನೆಯಾಗಿದೆ. ಅಷ್ಟೇನೂ ಇಲ್ಲ. ಮಾನ್ಯ ಸದಸ್ಯರು ಇದಕ್ಕೆ ರಚನಾತಕ್ರ ಸೂಚನೆ ಕೊಟ್ಟರೆ 
ಅದನ್ನು ಒಪ್ಪಿಕೊಂಡು ಕಾರ್ಯಗತ ಮಾಡಬಹುದು. ಅವರು ಯಾವ ಸೂಚನೆ ಮಾಡದಿದ್ದರೆ 
ಈಗ ಇರತಕ್ಕಂಥ ಕ್ರಮ ಚಿನ್ನಾಗಿದೆ. ಎಂದು ಭಾವನೆ ಮಾಡುತ್ತೇವೆ. ' 

Sri B.P. Gangadhar.- May | know the number of criminal 
prosecutions and civil suits instituted with respect to this taluka? 

Sri P.M. Nadagouda.- Fourteen civil and criminal cases 
have been reported. 

ಶ್ರೀ ಜಿ. ರಾಮೆಗೌಡ.- ಅನೇಕ ಸಹಕಾರ ಸಂಘಗಳಲ್ಲಿ ಆಡಿಟರ್‌ ಕಂಡು 
ಹಿಡಿದಿರತಕ್ಕುದು cash balance misappropriation. ಆದ್ದರಿಂದ ಅಧಿಕಾರಿಗಳು 
ವಾರಕ್ಕೆ ಒಂದಾವರ್ಶಿ ನೋಡುವುದಾದರೆ ಹಣದ ದುರುಪಯೋಗವಾಗುವುದಿಲ್ಲ. ಅದಕ್ಕೆ 
ಏನಾದರೂ ಸೂಚನೆಗಳನ್ನು ಕೊಡುತ್ತೀರಾ? 


ಪ್ರತಿಭಾವಂತ ಸಂಸದೀಯ ಪಟು 173 


ಶ್ರೀ ಪಿ.ಎಂ. ನಾಡಗೌಡ.- ಅಡಿಟ್‌ ಬಲಪಡಿಸಚೇಕೆಂಬುದು ಸರ್ಕಾರದ 
ವಿಚಾರವೂ ಆಗಿದೆ. ಆದರೆ ಹಣದ ಅಭಾವದಿಂದ ಮಾಡುವುದಕ್ಕಾಗಿಲ್ಲ. ಮಾನ್ಯ ಸದಸ್ಯರು 
ಹೆಚ್ಚಿಗೆ ಸಿಬ್ಬಂದಿಯನ್ನು ಮಂಜೂರು ಮಾಡಿದರೆ ಅಡಿಟ್‌ ಬಲಪಡಿಸುವುದಕ್ಕೆ 
ತಯಾರಾಗಿದ್ದೇವೆ. 


ಶ್ರೀ ಬ. ದೊಡ್ಡಬೋರೇಗೌಡ.- ಜನವರಿ 16ನೇ ತಾರೀಖು ಮೈಸೂರಿನಲ್ಲಿ 
ಜನತಾ ಬಜಾರಿನ ಉದ್ಭ್ರಾಟನೆಯನ್ನು ಮಾಡುತ್ತ ಶೇಕಡ 35 ಸಹಕಾರ ಸಂಘಗಳು ರಾಜ್ಯದಲ್ಲಿ 
ದಿವಾಳಿಯಾಗಿವೆ ಎಂದು ಹೇಳಿದ್ದೀರಿ. ಎಷ್ಟು ಹಣ ಇದರಲ್ಲಿ ಸೇರಿದೆ ಎನ್ನುವುದನ್ನು 
ತಿಳಿಸುವಿರಾ? 

ಶ್ರೀ ಪಿ.ಎಂ. ನಾಡಗೌಡ.- ಆ ಮಾತನ್ನು ಹೇಳುವಾಗ ಜಿಲ್ಲಾವಾರು ಸಂಖ್ಯೆಗಳನ್ನು 
ಹೇಳಿದೆ, ಇಡೀ ರಾಜ್ಯಕ್ಕೆ ಅದನ್ನು ಹಚ್ಚಬಾರದು. ಮೈಸೂರಿನಲ್ಲಿ ಹೀಗಿದೆ-ಧಾರವಾಡದಲ್ಲಿ 
ಹೀಗಿದೆ ಎಂದು ಹೇಳಬಹುದೇ ಹೊರತು ಮೈಸೂರಿನಲ್ಲಿ ಹೇಳಿದುದನ್ನು ಸರ್ವೇ 
ಸಾಮಾನ್ಯವಾಗಿ ಇಡೀ ರಾಜ್ಯಕ್ಕೆ ಹೋಲಿಸುವುದಕ್ಕಾಗುವುದಿಲ್ಲ. 

Sri H.M. Channabasappa.- Are Government aware of 
the statement made by one of the ministers of the Government 


of mysore that the co-operative societies have been grazing 
grounds for many unscrupulous co-operators? 


Sri P.M. Nadagouda.- | am not aware of if. 

ಶ್ರೀ ಎಂ.ಕೆ. ಬೊಮ್ಮೇಗೌಡ.- ಸಹಕಾರ ಸಂಘಗಳಲ್ಲಿ ಕೆಲಸ ಮಾಡುವಾಗ 
ಕೂಡಲೇ ಅಧಿಕಾರಿಗಳು ಹೋಗಿ ಚೆಕ್‌ ಮಾಡಿದಾಗ ಹಣ ದುರುಪಯೋಗವಾಗಿದ್ದರೂ, 
ಸ್ಥಳದಲ್ಲಿಯೇ ಕ್ರಮ ತೆಗೆದುಕೊಳ್ಳುವುದಕ್ಕೆ ಕಾನೂನು ಕಾಯದೆ ಯಾವುದೂ ಇಲ್ಲದೆ 
ಇರುವುದರಿಂದ ಅಧಿಕಾರಿಗಳು ಅದರ ಬಗ್ಗೆ ಕ್ರಮ ತೆಗೆದುಕೊಳ್ಳುವುದರೊಳಗಾಗಿ ಹಣವನ್ನು 
ತುಂಬಿರುತ್ತಾರೆ. ಅಂಥ ಸಂದರ್ಭಗಳಲ್ಲಿ ಏನು ಮಾಡುತ್ತೀರಿ, ಸ್ವಾಮಿ? 


ಶ್ರೀ ಪಿ.ಎಂ. ನಾಡಗೌಡ.- ಮಾನ್ಯ ಸದಸ್ಯರು ಬಂದು ಹೇಳಿದ ಕೂಡಲೇ 
ಕಾರ್ಯಕ್ರಮ ತೀವುದಲ್ಲಿ ತೆಗೆದುಕೊಂಡಿದ್ದೇನೆ. ಅಂಥ ಯಾವುದಾದರೂ ಇದ್ದರೆ, ಅಡಿಟ್‌ 
ಸೆಲ್‌ ಮಾಡಿದ್ದೇವೆ. 12 ತಾಸುಗಳಲ್ಲಿ ಆಡಿಟ್‌ ಮಾಡಿ ಬಲಿ ಹಾಕುವುದಕ್ಕೆ ವ್ಯವಸ್ಥೆ ಮಾಡಿದ್ದೇವೆ. 
ಸೂಚನೆಗಳನ್ನು ಕೊಡದೆ ಇಲ್ಲಿ ಕೇಳಿದರೆ ನಾನು ಅದಕ್ಕೆ ಕ್ಷಮೆ ಕೇಳುತ್ತೇನೆ. 


ಶ್ರೀ ಆರ್‌.ಎನ್‌. ಲಕ್ಷ್ಮೀಪತಿ.- ಗೌರಿಬಿದನೂರು ತಾಲ್ಲೂಕಿನಲ್ಲಿ ಒಂದು 
ಸೊಸೈಟಿ 4 ವರ್ಷದಿಂದ ಅಡಿಟ್‌ ಆಗದೆ ಇದ್ದು, ಅದರಲ್ಲಿ ಸಾವಿರಾರು ರೂಪಾಯಿಗಳನ್ನು 
ಖಾಸಗಿ ಸೆಕ್ರೆಟರಿಯವರು ದುರುಪಯೋಗ ಮಾಡಿದ್ದಾರೆಂದು ನನಗೆ ವರದಿ ಬಂದು, 
ಅದನ್ನು ನಾನು ರಿಜಿಸ್ಟಾರ್‌ ಅವರಿಗೆ ಬರೆದು ತಿಳಿಸಿದ ಮೇಲೆ ಕ್ರಿಮಿನಲ್‌ ಪ್ರಾಸಿಕ್ಯೂಷನ್‌ 


174 ಪಿ.ಎಂ. ನಾಡಗೌಡ 


ಮಾಡಬೇಕೆಂದು ಆರ್ಡರ್‌ ಆಗಿ, ಕೋರ್ಟಿಗೆ ಹೋದಾಗ ಅಲ್ಲಿ ಏನೂ ಆಗಲಿಲ್ಲ, ಆ 
ಸೆಕ್ರಟರಿಗಳು ಈಗ ನಿರ್ಭಯವಾಗಿ ಓಡಾಡುತ್ತಿದ್ದಾರೆ. ಅಂಥ ಸೊಸೈೆಟಿಗಳಲ್ಲಿ ಹಣ 
ದುರುಪಯೋಗವಾಗಿರುವ ಸೊಸ್ಸೆಟಿಗಳಲ್ಲಿ ಸೆಕ್ರಟರಿಯವರ ಮೇಲೆ ಏನು ಕ್ರಮ 
ತೆಗೆದುಕೊಂಡಿದ್ದೀರಿ? 


ಶ್ರೀ ಪಿ.ಎಂ. ನಾಡಗೌಡ .- ಸೊಸೈಟಿಯ ಕ ಕೊಟ್ಟರೆ ಜರೂರು ಕ್ರಮ 
ತೆಗೆದುಕೊಳ್ಳುತ್ತೇನೆ. 


ಶ್ರೀ ಕೆ.ಎಚ್‌. ಪಾಟೀಲ್‌,- ಸಹಕಾರ ಸಂಘಗಳಿವರು ಆಡಿಟರ್‌ ಅವರಿಗೆ, 
ಲೆಕ್ಕಪತ್ರಗಳನ್ನು ಒಪ್ಪಿಸದೆ ಮೂರು ಮೂರು ವರ್ಷದ ತನಕ ಆಡಿಟ್‌ ಆಗದೆ ಇರುವ 
ನೂರಾರು ಸೊಸೈೆಟಿಗಳಿವೆ. ಇದು ಸರ್ಕಾರದ ಅದಕ್ಷತೆಯನ್ನು ತೋರಿಸುವುದಿಲ್ಲವೇ ಸ್ಥಾಮಿ? 
" ಶ್ರೀ ಪಿ.ಎಂ. ನಾಡಗೌಡ.- ಮಾನ್ಯ ಸದಸ್ಯರಿಗೆ ಅಂಕಿ ಅಂಶಗಳಿಂದ ಹೇಳಬಹುದು. 
ಅವರು ಜನರಲ್‌ ಕ್ಷೈಶ್ಸನ್‌ ಕೇಳುತ್ತಾರೆ. ವರ್ಷೇ ವರ್ಷೇ ಎಷ್ಟು ಪರ್ಸೆಂಟ್‌ ಇಡೀ ದಕ್ಸಿಣ 
ರಾಜ್ಯದೊಳಗೆ ನಮ್ಮ ಸಹಕಾರ ಸಂಘಗಳ ಆಡಿಟ್‌ ಆಗಿದೆ ಅಂದರೇ ಅದರ ಬಗ್ಗೆ ಕೇಂದ್ರ 
ಸರ್ಕಾರದವರೂ ಮೆಚ್ಚಿಗೆಯನ್ನು ಸೂಚಿಸಿದ್ದಾರೆ. ನಾವು 91 ಪರ್ಸೆಂಟ್‌ ಆಡಿಟ್‌ 
ಮಾಡುತ್ತಿದ್ದೇವೆ. ಕೆಲಸ ಚೆನ್ನಾಗಿ ನಡೆಯುತಿದೆ ಎನ್ನುವುದು ವ್ಯಕ್ತವಾಗುತ್ತದೆ. 


c 


Dharwar District co-operative oil processing society 
ltd. Gadag . -1969 ° 


Q. 534. Sri KH. Patil (Gadag).- 
Will the minister for Development be pleased to state. - 


: (a) Whenthe period of service of administrator expires in the 
Dharwar District co-operative oil processing society ltd; 
Gada; | 

(b) Whether there is any proposal to-entrust the management 
: ‘tothe democratic setup since the Government nominees 
have miserably failed to commence the work even though 
seven years lapsed after taking over the management 
under section 54 of the mysore co-operative sdcieties 
Act, 
(c) Whether the management of this society has beén 
exempted from holding annual elections as scheduled in 
their Bye-laws? 


ಪ್ರತಿಭಾವಂತ ಸಂಸದೀಯ ಪಟು 175 


A.- SriP.M. Nadagowda (minister for Development). 

(a) 13th April 1970. 

(b) the Govemment nominees have done good works enabled 
the society to reach the stage of production, the question 
of release of Govemment control under ? 54 of the mysore 
co-operative societies act will be examined in due course. 

(c) No. | 

ಶ್ರೀ ಕೆ.ಎಚ್‌. ಪಾಟೀಲ್‌,- 13.4.69ಕ್ಕೆ ಆಡಳಿತಾಧಿಕಾರಿಯವರ ಅವಧಿ 

ಮುಗಿಯುತ್ತದೆ ಎಂದು ಮಾನ್ಯ ಮಂತ್ರಿಗಳು ಹೇಳಿದ್ದರು. ಆ ಅವಧಿ ಕೂಡ ಜಾಸ್ತಿ ಎಂದು 

ಸದನದ ಅನೇಕ ಜನಸದಸ್ಕರು ಅಭಿಪ್ರಾಯ ವ್ಯಕ್ತ ಮಾಡಿದ್ದರು. ಆದರೂ ಸಹ ಅವರ 
ಅವಧಿಯನ್ನು 13.4.1970ರವರೆಗೂ ಪುನಃ ಬೆಳೆಸಲಾಗಿಡೆ. ಇವರು ಮಾನ್ಯ 
 ನಿಜಲಿಂಗಪ್ಪನವರಿಗೆ ಬೇಕಾದವರು ಎನ್ನುವ ಕಾರಣದಿಂದ ಬೆಳೆಸಲಾಗಿದೆಯೋ ಅಥವಾ 
ಅವರು ಶ್ರೇಷ್ಠರಾದವರು ಎಂದು ಬೆಳೆಸಲಾಗಿದೆಯೋ? ಯಾವ ಕಾರಣಕ್ಕಾಗಿ ಬೆಳೆಸಲಾಗಿಜಿ? 


ಶ್ರೀ .ಪಿ.ಎಂ.' ನಾಡಗೌಡ.- ಚೀರ್‌ಮನ್‌ ಮ್ಯಾನೇಜಿಂಗ್‌ ಡೈರೆಕ್ಟದನ್ನು 
ಒಂದೊಂದು ವರ್ಷಕ್ಕೆ ನೇಮಿಸಿಕೊಂಡು ಬಂದಿದ್ದೇವೆ. ಮಾನ್ಯ ಸದಸ್ಯರು ಕೇಳಿದ ಹಾಗೆ 
ನಾವು ಅವರನ್ನು ಮುಂದುವರಿಸುವುದಿಲ್ಲ ಎಂದು ಹೇಳಿದ್ದಿಲ್ಲ. ಆದರೆ ಈ ಮ್ಯಾನೇಜಿಂಗ್‌ 
ಡೈರೆಕ್ಟರ್‌ ಚೀರಮನ್‌ ಆದ ಮೇಲೆ ಆಯಿಲ್‌ ಸೀಡ್ಸ್‌ ಫ್ಯಾಕ್ಟರಿ ಚೆನ್ನಾಗಿ ಕೆಲಸ ಮಾಡಿದೆ. 
ಅಲ್ಲಿನ ಕೆಲಸ ಕಾರ್ಯಗಳೆಲ್ಲ ಪೂರ್ತಿಯಾಗಿ ಕಾರ್ಬಾನೆ ಕೆಲಸ ಪ್ರಾರಂಭಮಾಡಿದೆ. ಅದರ 
ಎಫಿಸಿಯೆನ್ನಿ ಮತ್ತು ಕಾಂಬಿಟೆನ್ಸಿ ನೋಡಿಕೊಂಡು ಮುಂದುವರಿಸಿದ್ದೇವೆ. 


ಶ್ರೀ ಕೆ.ಎಚ್‌. ಪಾಟೀಲ್‌.- ಈ ಕಾರ್ಬಾನೆ ಚಾಲೂ ಆಗಿದೆ ಎಂದು ಮಾನ್ಯ 
ಮಂತ್ರಿಗಳು ಹೇಳಿದರು. ಈ ಪ್ರಶ್ನೆಗೆ ಉತ್ತರ ಕೊಡುವದಕ್ಕೆ ಚಾಲೂ ಮಾಡಿ ಪುನಃ ಬಂದ್‌ 
ಆಗಿದೆ. ಅದು ಚಾಲೂ ಆಗಿಲ್ಲೂನಾಲ್ಕು ಲಕ್ಷೆ ರೂಪಾಯಿ ಸರ್ಕಾರದಿಂದ ತೆಗೆದುಕೊಂಡಿದ್ದು 
ಅದೆಲ್ಲ ಖರ್ಚಾಗಿ 4 ಲಕ್ಷ ರೂಪಾಯಿ ಲುಕ್ಷಾನು ಮಾಡಿದ್ದಾರೆ. ಇದನ್ನೂ ಮಾನ್ಯ ಮಂತ್ರಿ, ಗಳ 
ನಜರಿಗೆ ಅನೇಕ ಜನ" ತಂದಿದ್ದಾರೆ. ಆದರೂ ಬುದ್ಧಿಪೂರ್ವಕವಾಗಿ ಭನಣಾಗಿ ಖರ್ಚು 
ಮಾಡುತ್ತಿರುವುದು ನಿಜವೆ? 


ಶ್ರೀ ಪಿ.ಎಂ. ನಾಡಗೌಡ.- ಕಾರ್ಬಾನೆ ಷುರುವಾಗಿದೆ. ಕ್ಞಾಂಟಿಟಿ ಪ್ರೊಡ್ಕೂಸ್ಟ್‌ 
ಇನ್‌ಟನ್ಸ್‌, 14.23.039 ಎಣ್ಣೆ ಉತ್ಪಾದನೆಗಾಗಿ ಕೆಲಸ ನಡೆದಿದೆ. 
# ಶ್ರೀ ಜಿ. ರಾಮೆಗೌಡ.- ಅಡಿನಿಸ್ಟೇಟರ್‌ ಇರುವ ಸಹಕಾರ ಸಂಘ 9 ವರ್ಷಗಳಿಂದ 
ಚಿನ್ನಾಗಿ ಕೆಲಸ ಮಾಡಿದೆ ಅಂದರೆ ಪ್ರಜಾಪ್ರಭುತ್ವದ ತತ್ವಕ್ಕೆ ಮತ್ತು ಸಹಕಾರ ತತ್ನಕ್ಕೆ 
ಅಡಿವಿಸ್ಟೇಟರನ್ನು ಮುಂದುವರೆಸುವುದು ವಿರುದ್ಧವಲ್ಲೇ 2 


176 ಪಿ.ಎಂ. ನಾಡಗೌಡ 


ಶ್ರೀ ಪಿ.ಎಂ. ನಾಡಗೌಡ.- ಮಾನ್ಯ ಸದಸ್ಯರು ತಪ್ಪು ತಿಳಿದಿದ್ದಾರೆ. ಇಲ್ಲಿ ಬರೀ 
ಅಡಿನಿಸ್ಟೇಟರಿಲ್ಲ. ಅವರು ಆಫೀಸರಿದ್ದಾರೆ, ಅವರು ಚೇರ್ಮನ್‌ ಮತ್ತು ಮ್ಯಾನೇಜಿಂಗ್‌ 
ಡೈೆರೆಕ್ಟರು. 

There is the Board of Directors consisting of 12 people. 
Four people have been elected. If the hon. member wants the 
names, | am prepared to give. 

ಶ್ರೀ ಎಚ್‌.ಬಿ. ಜ್ಞಾಲನಯ್ಯ,- ಗದಗ್‌ನಲ್ಲಿ ಇರುವ ಧಾರವಾಡ ಜಿಲ್ಲಾ 
ಸಹಕಾರೀ ಎಣ್ಣೆ ಬೀಜಗಳ ಸಂಸ್ಕರಣಾ ಸಂಘಕ್ಕೆ 7 ವರ್ಷಗಳ ಹಿಂದೆ ಅಧಿಕಾರಿಯನ್ನು 
ಮ್ಯಾನೇಜಿಂಗ್‌ ಡೈರೆಕ್ಟರ್‌ ಅಥವಾ ಚೇರ್ಮನ್‌ ಆಗಿ ನೇಮಕ ಮಾಡಬೇಕಾದ ಸಂದರ್ಭ 
ಏಕೆ ಬಂತು? 

ಶ್ರೀ ಪಿ.ಎಂ. ವಾಡಗೌಡ.- 7 ವರ್ಷದಿಂದ ಅಲ್ಲ ಮೂರು ವರ್ಷದಿಂದ 
ನೇಮಕ ಮಾಡಿರುವುದು. 


ಬೀದರ್‌'ಹಳ್ಳಿಖೇಡ ಸಹಕಾರ ಸಕ್ಕರೆ ಕಾರಾನೆ-1969 
Q. 342. Sri VN. Patil (Humnabad).- 
Will the minister for Development be pleased to state.- 


(a) When the Bidar-Hallikhed sahakara sakkare Karkhane 
started functioning; 


{b) The number of days it worked; 

{c) the tonnage of cane that was received and cane juice 
extracted out of that during the last three years up to the 
latest convenient date; 

{d) The rate paid per tone of sugarcane to the Agriculturists; 

(e) The number of permits issued to the cane growers; 


(f) The system adopted by the Karkhane for the purchase of 
sugarcane; 


{g) the method adopted by the karkhane to differentiate 
between the bona fide cane growers and bogus cane growers; 
{h) The net expenditure incurred during operation period and 


how much profit or {oss was incurred after the operation 
was over; 


ಪ್ರತಿಭಾವಂತ ಸಂಸದೀಯ ಪಟು 177 


(i) whether it has come to the notice of the Government that 
the management of the factory did not start functioning for 4 
months in order to boost the prospects of the 5 khandsari sugar 
factories? | 


A. Sri P.M. Nadagouda. (minister for development).- 

(a) 14th march 1969 

(b) 43 days. 

(c) Itstarted crushing only from 14th March 1969 and since 


them it crushed 17,579,345 m. tonnes and the cane juice 
extracted was 11,892.779 m. Tonnes. 


(d) Rs. 100 per tonne plus transport charges. 

(e) 517. 

(f Agreement forms were obtained from the sugarcane 
growers for supply of cane to the Karkhane and the cane 
supplied was purchased. 

(g) The question is not clear. It may, however, be stated that 

‘ alistof cane growers in the District along with the acreage 
owned by them was prepared and agreements to the effect 
that the sugarcane would be supplied to the karkhane 
were got executed by them and permits were issued. 


{h) Net expenditure Rs. 22,31,774.39. 
loss sustained Rs. 9,02,274.39 (Tentative). 
(i) No. 

Sri V.N. Patil.- May, | know whether the Director of sahakari 
sakkare karkhane happen to be congressmen and 
whether it has come to the notice of the Government that 
when the cane was brought inside the factory 5 tons and 


8 tons have been falsely billed as 10 tons with the 
connivance of the directors and if such an intance is 


178 ಪಿ.ಎಂ. ನಾಡಗೌಡ 


brought to the notice of tHe Government what steps will 
- betaken? 


- ಶ್ರೀ ಪಿ.ವೆಂ. ನಾಡಗೌಡ.- ಮೊದಲನೇ ಪ್ರಶ್ನೆಗೆ ಉತ್ತರ ಬೋರ್ಡ್‌ ಆಫ್‌ 
ಡೈರೆಕ್ಟರ್ಸ್‌ ಏನು ಇದ್ದಾರೆ ಅವರೆಲ್ಲಾ ಕಾಂಕ್ರೆಸ್‌ನವರೇ ಎನ್ನುವುದನ್ನು ಒಪ್ಪವುದಕ್ಕಾಗುವುದಿಲ್ಲ. 
ಎಲೆಕ್ಸನ್‌ನಲ್ಲಿ ಯಾರು ಚುನಾಯಿತರಾಗಿ ಬರುತ್ತಾರೋ ಅವರು ಬಂದಿದ್ದಾರೆ. 


With regard to second question Government has not 
received any such complaint. If a complaint has been received, 
Government will certainly go into it. 


Sri G Chandrakant.- is the loss due to less percentage 
of recoveries or giving of bogus receipts as started’ by my friend 
Sri VN. Patil? 


Sri P.M. Nadagouda.- There are so many reasons. The 
manufacturing loss was Rs. 9 lakhs and add; the percentage of 
recovery was only 5.12. It was also due to interior quality of the 
cane supplied by the growers, frequent failure of electric supply, 
etc. 9 


Sri H.B. Jwalanaiah.- What is the installed capacity of 

this sugar factory, for how many days it should work and what is 

the total extent of sugar cane area that is specially allotted to this 
factory? 


Sri P.M. Nadagouda.- The installed capacity is 1,87.500 
tons and is expected to work for about 150 days. 


. SriN.A. Channegowda.- May | know the transport charge 
paid and whether the directors have got any financial interest in 
five khandsari factories? what action Government proposes to 
take in respect of sugar Factories wherein such 
mal-administration,is found? 


Sri P.M. Nadagouda.- | deny all the allegation. The 
Transport charges paid by the factory are very small. Rs. 7to 15 
per ton. 


Sri VN. Patil.- It is a bogus reply and as insult to this 
house. The Hon. Minister is deliberately misleading the House. 
Normally in Bidar District the cane crushing will start in the month 


ಪ್ರತಿಭಾವಂತ ಸಂಸದೀಯ ಪಟು 179 


of october or November was it not to favour the Khnandsali factories 
that the Government started this factory in the month of march? 
ls it not a fact that within 43 days of operation it has incurred a 
loss of 9 lakhs and if the factory were to operate for 6 months at 
this rate, will the. directors, who happen to be congressmen, not 
loot the factory and liguirate it? 
ಶೀ ಪಿ.ಎಂ. ನಾಡಗೌಡ.- ಮಾನ್ಯ ಸದಸ್ಯರು ಬಹಳ ಭಾವನಾ ಪರವಶರಾಗಿದ್ದಾರೆ. 

ಅವರು ಹೇಳುವಂಥ ಅವ್ಯವಹಾರಗಳೇಪೂ ಇಲ್ಲಿ ನಡೆದಿಲ್ಲ. ಹೊಸದಾಗಿ ಸಹಕಾರ ಸಕ್ಕರೆ 
ಕಾರಾನೆ ಮರವಾಗಿದೆ; "ಅವರು ಚೆನ್ನಾಗಿ ಮಾಡಿದ್ದಾರೆ. ಅನಿವಾರ್ಯ ಕಾರಣಗಳಿಂದ 
ನಷ್ಟವಾಗಿದೆ. 


Janata Bazar - 1967 
.Q.-55. Sri Vatal Nagaraj (Chickpet).- 


Will the minister for development and co- operation be 
pleased to state:- 


(a) the purpose of starting Janata Bazar; 
(b) The expenditure incurred thereby; 


{c) Whether it has come to their notice that it is not beneficial 
to the common people? 


A.- Sri P.M. Nadagouda. (Minister for development and 
co-operation).- 


(a) The purpose of starting Janata Bazar was for arranging. 
distribution of consumers articles including essential 
commodities at reasonable prices to the consumers with 
a view to check the rising trend of prices. 


(b) Rs. 18,95,000. 
(c) No. 
ಶ್ರೀ ವಾಟಾಳ್‌ ನಾಗರಾಜ್‌.- ಜನತಾ ಬಜಾರ್‌ ಸಾಮಾನ್ಯ ಜನತೆಗೆ ಅನುಕೂಲ 


ಮಾಡಿಕೊಡುವುದಕ್ಕಾಗಿ ಇದೆ ಎಂದು ಹೇಳಿದೆ. ಆದರೆ ಜನತಾ ಬಜಾರಿನಲ್ಲಿ ರಾಗಿ, ಅಕ್ಕಿ, 
ಜೋಳ ದೊರೆಯುವುದಿಲ್ಲ ಅಲ್ಲವೆ? 


ಶ್ರೀ ಪಿ.ಎಂ. ನಾಡಗೌಡ.- ಸರಕಾರ ಶೀಪ್ರದಲ್ಲೇ ಅದನ್ನು ವ್ಯವಸ್ಥೆ ಮಾಡುತಿದೆ. 


180 ಪಿ.ಎಂ. ನಾಡಗೌಡ 


ಶ್ರೀ ವಾಟಾಳ್‌ ನಾಗರಾಜ.- ಜನತಾ ಬಜಾರಿನಿಂದ ಬೆಲೆ ವಿರುವುದು 
ನಿಲುತ್ತದೆ ಎಂದು ತಾವು ಹೇಳಿದ್ದೀರಿ. ಜನತಾ ಬಜಾರಿಗಿಂತ ಹೊರಗಡೆ ಬೆಲೆಗಳು ಕಡಿಮೆ 
ಇವೆ. ಅದುದರಿಂದ ಯಾವ ರೀತಿ ಜನರಿಗೆ ಅನುಕೂಲವಾಗುತ್ತದೆ? 


ಶ್ರೀ ಪಿ.ಎಂ. ನಾಡಗೌಡ.- ಅದು ತಪ್ಪು ಅಭಿಪ್ರಾಯ. ಹೊರಗಡೆ 100ಕ್ಕೆ 
15ರಷ್ಟು ಬೆಲೆ ಹೆಚ್ಚು ಇದ್ದರೆ, ಜನತಾ ಬಜಾರಿನಲ್ಲಿ 100ಕ್ಕೆ 5ರಿಂದ 10 ಪರ್ಸೆಂಟ್‌ ಬೆಲೆಗೆ 
ಮಾರಾಟ ಮಾಡಲಾಗುತ್ತದೆ. 


ಶ್ರೀ ಎಸ್‌. ಬಂಗಾರಪ್ಪ- ಸರಕಾರ ಪ್ರಾರಂಭ ಮಾಡಿರುವ ಜನತಾ ಬಜಾರಿನಲ್ಲಿ 
ಸಾಮಾನುಗಳ ಬೆಲೆ ಮಾರ್ಕೆಟ್ಟಿನಲ್ಲಿ ಇರತಕ್ಕ ಬೆಲೆಗಿಂತ ಸುಮಾರು ಒಂದು ರೂಪಾಯಿಗೆ 
ಎರಡು ಅಣೆ ಮೂರು ಅಣೆ ಜಾಸ್ತಿ ಇದೆ ಎಂಬ ವಿಷಯ ತಮ್ಮಗಮನಕ್ಕೆ ಬಂದಿದೆಯೇ? 

ಶ್ರೀ ಪಿ.ಎಂ. ನಾಡಗೌಡ.- .ಈ ಪ್ರಶ್ನೆಗೆ ಆಗಲೇ ಉತ್ತರ ಹೇಳಿದೆ. 

ಶ್ರೀ ಸಿ.ಎಂ.ಎಸ್‌ ಶಾಸ್ತ್ರಿ- ಜನತಾ ಬಜಾರಿಗೆ ಸಾಮಾನುಗಳನ್ನು ಎಲ್ಲಿಂದ 
ಒದಗಿಸುತ್ತೀರ? 

ಶ್ರೀ ಪಿ.ಎಂ. ನಾಡಗೌಡ.- 100ಕ್ಕೆ 20ರಷ್ಟು at the source 
ದೊರೆಯುವುದರಿಂದ ಜನತಾ ಬಜಾರಿನಲ್ಲಿ ಯಾವ ಜನರು ವ್ಯವಹಾರ ಮಾಡುತ್ತಾರೋ 
ಅವರಿಗೆ 100ಕ್ಕೆ 5ರಷ್ಟು ಕಡಿಮೆ ಬೆಲೆಗೆ ಸಾಮಾನು ಸಿಕ್ಕುತ್ತದೆ. 

ಶ್ರೀ ಎನ್‌. ಚಿಕ್ಕೇಗೌಡ.- ಜನತಾ ಬಜಾರನ್ನು ತೆರೆದಿರುವ ಉದ್ದೇಶವೇನು? 
ಸಿಬ್ಬಂದಿ ಖರ್ಚೇ ಜಾಸ್ತಿಯಲ್ಲವೇ. 

ಶ್ರೀ ಪಿ.ಎಂ. ನಾಡಗೌಡ.- ಅಲ್ಲಿ ಖರ್ಚು ಜಾಸ್ಥಿಯಾದರೂ ಕೂಡ ಬೆಲೆ 
ಏರುವುದನ್ನು ತಡೆಗಟ್ಟಿ ಜನರಿಗೆ ಅವಶ್ಯಕವಾದ ಪದಾರ್ಥಗಳನ್ನು ನ್ಯಾಯವಾದ ಬೆಲೆಯಲ್ಲಿ 
ಒದಗಿಸಬೇಕೆಂಬುದು ಮುಖ್ಯವಾದ ಉದ್ದೇಶವಾಗಿದೆ. 

ಶ್ರೀ ಬಿ. ಭಾಸ್ಕರಶೆಟ್ಟ.- ಅಲ್ಲಿ ಮಾರಾಟ ಮಾಡುವುದರಿಂದ ಲಾಭ ಅಥವಾ 
ನಷ್ಟವೆಷ್ಟು? | 

ಶ್ರೀ ಪಿ.ಎಂ. ನಾಡಗೌಡ.- ಇವತ್ತಿನವರೆಗೆ ನಷ್ಟವಾಗಿಲ್ಲ, ತಿಂಗಳಿಗೆ 3 ರಿಂದ 
5 ಸಾವಿರ ರೂಪಾಯಿಗಳವರೆಗೆ ಪ್ರಾಪ್ತಿ ಇದೆ. 


ಶ್ರೀ ಅಜೀಜ್‌ಸೇಠ್‌.- ಸಹಕಾರಿ ಶಾಖೆ ಮಂತ್ರಿಗಳಿಗೆ ಪೇಟೆಯಲ್ಲಿ 
ಪದಾರ್ಥಗಳನ್ನು ಖರೀದಿ ಮಾಡಿ ಅಭ್ಯಾಸವಿದೆಯೇ? ಬಜಾರಿಗಿಂತ ಜನತಾ ಬಜಾರಿನಲ್ಲಿ 
ಕಡಿಮೆ ಬೆಲೆಗೆ ಬೇಕಾದ ವಸ್ತುಗಳು ದೊರೆಯಬೇಕೆಂಬ ಉದ್ದೇಶವಿರುವುದು 
ಈಡೇರುತ್ತಿದೆಯೇ? ಅಥವಾ ಹೊರಗಡೆ ಜೊರೆಯುವುದಕ್ಕಿಂತ ಜಾಸ್ತಿ ಬೆಲೆಗೆ ಅಲ್ಲಿ 
ಮಾರಾಟವಾಗುತ್ತಿದೆಯೇ ಎಂದು ನೋಡಿದ್ದೀರಾ? 501ನೇ ನಂಬರಿನ ಸೋಪು ಹೊರಗೆ 


ಪ್ರತಿಭಾವಂತ ಸಂಸದೀಯ ಪಟು 181 


ಜನತಾ ಬಜಾರಿನಲ್ಲಿರುವ ದರಕ್ಕಿಂತ ಕಡಿಮೆ ಬೆಲೆಗೆ ದೊರೆಯುತ್ತಿದೆ, ಪ್ರೆಷರ್‌ ಕುಕ್ಕರ್‌ 
ಪೇಟೆಯಲ್ಲಿ 96 ರೂಪಾಯಿಗೆ ಸಿಕ್ಕಿದರೆ ಜನತಾಬಜಾರಿನಲ್ಲಿ ಅದಕ್ಕೆ ನೂರಹನ್ನೆರಡೂವರೆ 
ರೂಪಾಯಿ ಕೊಡಬೇಕು ಎಂಬುದು ಗಮನಕ್ಕೆ ಬಂದಿದೆಯೆ? ಹೀಗಾದರೆ ಕಡಿಮೆ ಬೆಲೆಗೆ 
ದೊರೆತಂತಾಯಿತೇ? 


ಶ್ರೀ ಪಿ.ಎಂ. ನಾಡಗೌಡ.- ನಾನು ಅಲ್ಲಿಗೆ ಹೋಗಿ ಖರೀದಿಯನ್ನು ಮಾಡಿಲ್ಲ. 
ನಮ್ಮಮನೆಯವರು ಖರೀದಿ ಮಾಡಿದ್ದಾರೆ. ಅವರಿಗೆ ವಿಚಾರ ಗೊತ್ತಿರಬೇಕು. 
ಶ್ರೀ ಸಿಕೆ. ರಾಜಯೆಟ್ಟ.- ಸ್ಟೈನ್‌ಲೆಸ್‌ ಸ್ಟೀಲಿನ ವಸ್ತುಗಳು, ಕರ್ಪೂರ 
" ಮುಂತಾದುವುಗಳ ಬೆಲೆ ಶೇಕಡ 200-300 ರಷ್ಟು ಜಾಸ್ಟಿಯಾಗಿರುವುದರಿಂದ ಅಂಥ 
ಪದಾರ್ಥಗಳನ್ನು ಫ್ಯಾಕ್ಷರಿಯಿಂದ ಡೈರಕ್ಷಾಗಿ ಜನತಾ ಬಜಾರಿಗೆ ತರಿಸಿ ಕಡಿಮೆ ಬೆಲೆಯಲ್ಲಿ 
ಮಾರಾಟ ಮಾಡುವುದಕ್ಕೆ ಏರ್ಪಾಡು ಮಾಡುತ್ತೀರಾ? 


ಶ್ರೀ ಪಿ.ಎಂ. ನಾಡಗೌಡ.- ಆ ರೀತಿ ಮಾಡಬಹುದು. 


ಶ್ರೀ ಸಿದ್ದಯ್ಮ ಕಾಶೀಮಠ,- ಜನತಾ ಬಜಾರಿನಲ್ಲಿ ಖಾದಿಬಟ್ಟೆ ಮತ್ತು 
ಹ್ಯಾಂಡ್‌ಲೂಂ ಬಟ್ಟೆಗಳನ್ನು ಮಾಠದಿರುವುದಕ್ಕೆ ಕಾರಣವೇನು? 

ಶ್ರೀ ಪಿ.ಎಂ. ನಾಡಗೌಡ.- ಖಾದಿಬಟ್ಟೆಯನ್ನು ಮಾರಾಟಮಾಡಲು ಖಾದಿ 
ಬೋರ್ಡಿನ ಅಂಗಡಿಗಳಿವೆ: ಹ್ಯಾಂಡ್‌ಲೂಂ ಬಟ್ಟೆಗಳನ್ನು ಮಾರಲು ಬೇರೆ ಸೊಸೈೆಟಿಗಳಿವೆ. 


ಶ್ರೀ ಇ. ನಾರಾಯಣಗೌಡ.- ಬೆಲೆಗಳ ಏರಿಕೆ ನಿಯಂತ್ರಣ ದೃಷ್ಟಿಯಿಂದ 
ಮಾಡಿದ್ದೇವೆ ಎಂದು ಹೇಳಿದಿರಿ. ಈ ರಾಜ್ಯದಲ್ಲಿ ಒಂದು ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆ 
ಇರತಕ್ಕ ಅನೇಕ ಪಟ್ಟಣಗಳಲ್ಲಿ ಈ ಜನತಾ ಬಜಾರನ್ನು ಸ್ಥಾಪನೆ ಮಾಡಲಕ್ಕ ದೃಷ್ಟಿ ಇದೆಯೇ? 
ಇದ್ದರೆ ಅದನ್ನು ಯಾವಾಗ ಮಾಡುತ್ತೀರಿ? 

ಶ್ರೀ ಪಿ.ಎಂ. ನಾಡಗೌಡ.- ಆಗಲೇ ಒಂದು ಯೋಜನೆ ಇದೆ. ಎಲ್ಲೆಲ್ಲಿ 2 ಲಕ್ಷ 
ಜನಸಂಖ್ಯೆ ಇದೆಯೋ ಅಲ್ಲಿ ಕೇಂದ್ರ ಸರ್ಕಾರದವರೇ ತೆಗೆಯಬೇಕೆಂದು ಆಜ್ಞೆ ಮಾಡಿದ್ದಾರೆ. 
2 ಲಕ್ಷ ಜನಸಂಖ್ಯೆ ಪ್ರಮಾಣ ಇರತಕ್ಕ ಸ್ಥಳಗಳಲ್ಲಿ ಸ್ಥಾಪನೆ ಮಾಡಿ ಮುಗಿದ ಮೇಲೆ ಮಾನ್ಯ 
ಸದಸ್ಯರ ಸೂಚನೆಯನ್ನು ಈ ಸರ್ಕಾರ ಪರಿಶೀಲನೆ ಮಾಡುತ್ತದೆ. 

Sri VN. Patil .- Why is it that essential articles which are 
sold in the black market are not keptin the Janata Bazar and only 
advertised medicines like vicks are kept there? 


(No reply.) 


ಶ್ರೀ ಎಸ್‌. ಗೋಪಾಲಗೌಡ.- ಕೆಲವು ವಸುಗಳನ್ನು ತಾವು ಕಂಪೆನಿಗಳಿಂದ 
ಖರೀದಿ ಮಾಡಿದಾಗ ಆ ಕಂಪನಿಗಳು ಕೊಡತಕ್ಕ ಕಮೀಷನ್‌ನ್ನು ಯಾವೆ ಅಕೌಂಟಿಗೆ 


182 | ಪಿ.ಎಂ. ನಾಡಗೌಡ 
ತೆಗೆದುಕೊಳ್ಳುತ್ತಾ ಇದ್ದೀರಿ, ಅದನ್ನು ಲಾಭದಲ್ಲಿ ಏನಾದರೂ ಕಳೆಯುತ್ತೀರಾ? ಕಮೀಷನ್‌ 
ರೇಟ್‌ ನಿಗದಿ ಮಾಡುತ್ತೀರಾ ಅಥವಾ ಕಂಪನಿಯವರು ಗೊತ್ತು ಮಾಡಿದ ರೇಟಿಗೆ ಕಳೆದು 
ಮಾರಾಟ ಮಾಡಿ ಅವರು ಕೊಟ್ಟ ಕಮೀಷನ್ನು ಏನು ಮಾಡುತ್ತೀರಿ? 
ಶ್ರೀ ಪಿ.ಎಂ. ನಾಡಗೌಡ.- ಅದನ್ನು ವಿಚಾರ ಮಾಡುತ್ತೇನೆ. 
ಶ್ರೀ ಎಸ್‌. ಶಿವಪ್ಪ- ತಾವು ಜನತಾ ಬಜಾರಿನಲ್ಲಿ ಹಾಕಿರತಕ್ಕ 19 ಲಕ್ಷ 
ರೂಪಾಯಿಗಳಿಗೆ ಕೊನೇ ಪಕ್ಷ ಶೇಕಡ ಆರೂವರೆಯಷ್ಟಾದರೂ ಬಡ್ಡಿ ಬರಬೇಕು. ಒಂದು 
ತಿಂಗಳಿಗೆ 12 ಸಾವಿರ ರೂಪಾಯಿ ಲಾಭ ಬರಬೇಕು. ಈಗ ಅಷ್ಟು ಬರುತ್ತಾ ಇದೆಯೇ? 
ಶ್ರೀ ಪಿ.ಎಂ. ನಾಡಗೌಡ.- ಒಂದು ತಿಂಗಳಿಗೆ 4-5 ಸಾವಿರ ರೂಪಾಯಿ 
ಬಂದಿದೆ. _ 
ಶ್ರೀ ಎಸ್‌. ಶಿವಪ್ತ- ಅಲ್ಲಿಗೆ ಬಡ್ಡಿ ಸಹ ಗಿಟ್ಟುತ್ತಾ ಇಲ್ಲ ಎಂಬುದು ತಮ್ಮ 
“ಗಮನಕ್ಕೆ ಬಂದಿದೆಯೇ? 
ಶ್ರೀ ಪಿ.ಎಂ. ನಾಡಗೌಡ.- ಅತಿ ಶೀಘ್ರಗತಿಯಲ್ಲಿ ಏರುತ್ತಿರುವ ಬೆಲೆಯನ್ನು 
ಹತೋಟಿಯಲ್ಲಿಡಬೇಕೆಂಬುದು ಇದರ ಮೂಲ ಉದ್ದೇಶ, ಆ ಪ್ರಕಾರ ಮಾಡುತ್ತಾ ಇದ್ದೇವೆ. 
ಶ್ರೀ ಅಬ್ದುಲ್‌ ಖುದ್ಧನಸ್‌ ಅನ್ಸಾರ್‌.- ಅಲ್ಲಿ ಸಿಬ್ಬಂದಿ ನೇಮಕ ಮಾಡಿದ್ದೀರಲ್ಲಾ 
ಅವರನ್ನು ಡೈರೆಕ್ಟ್‌ ರಿಕ್ರೂಟ್‌ಮೆಂಟ್‌ ಮಾಡಿದ್ದೀರಾ ಅಥವಾ ಎಂಪ್ಲಾಯ್‌ಮೆಂಟ್‌ ಎಕ್ಸ್‌ಚಿಂಜ್‌ 
ಇಂದ ಮಾಡಿದ್ದೀರಾ? 
ಶ್ರೀ ಪಿ.ಎಂ. ನಾಡಗೌಡ,- ಸಹಕಾರಿ ಕ್ಷೇತ್ರದ ನುರಿತ ಅಧಿಕಾರಿಗಳನ್ನು ಅಲ್ಲಿ 
ಹಾಕಿದ್ದೇವೆ. 
[a] 
ಶ್ರೀ ಅಬ್ದುಲ್‌ ಖುದ್ದಸ್‌ ಅನ್ನಾರ್‌.- ಬೇರೆಯವರನ್ನೂ ತೆಗೆದುಕೊಂಡಿರುವುದು 
ತಮ್ಮ ಗಮನಕ್ಕೆ ಬಂದಿದೆಯೇ? 
(ಉತ್ತರ ಇಲ್ಲ) 
ಶ್ರೀ ಎಸ್‌.ಎಸ್‌. ಶೆಟ್ಟರ್‌.- ಈ ಜನತಾ ಬಜಾರನ್ನು ತೆಗೆದ ಮೇಲೆ ಮಾರೈಟ್ಟಿನ 
ಧಾರಣೆಯ ಮೇಲೆ ಏನಾದರೂ ಪರಿಣಾಮವಾಗಿದೆಯೇ ಹೇಗೆ? 


ಶ್ರೀ ಪಿ.ಎಂ. ನಾಡಗೌಡ.- ಪೂರ್ಣವಾಗಿ ಪರಿಣಾಮವಾಗಿದೆ, 


ಶ್ರೀ ವಾಟಾಳ್‌ ನಾಗರಾಜ್‌.- ಈ ಜನತಾ ಬಜಾರಿಗೆ ವೆಚ್ಚ ಮಾಡಿರತಕ್ಕೆ 
ಹಣಕ್ಕೆ ತಕ್ಕಂತೆ ಆದಾಯ ಬರದೇ ಇರುವುದರಿಂದ ಇದನ್ನು ಮುಚ್ಚುವುದಕ್ಕೆ ಪ್ರಯತ್ನ 
ಮಾಡುತ್ತೀರಾ? 


ಪ್ರತಿಭಾವಂತ ಸಂಸದೀಯ ಪಟು 183 


(ಉತ್ತರ ಇಲ್ಲ) 
ಶ್ರೀ ವಾಟಾಳ್‌ ನಾಗರಾಜ್‌.- ಮಾನ್ಯ ಮಂತ್ರಿಗಳು ಉತ್ತರ ಹೇಳಲಿಲ್ಲ. 
ಸುಮನೆ ತಲೆ ಕುಣಿಸಿದರು. ಅದರ ಅರ್ಥವೇನೂ ನನಗೆ ಆಗಲಿಲ್ಲ. 


Sri Chandrakanth Gurupadappa .- In reply to(a) it is 
stated that the purpose of starting Janata Bazar was for arranging 
distribution of consumer articles including essential commodities 
at reasonable prices to the consumers with a view to check the 
rising trend of prices. But to our great surprise these essential 
commodities are not to be found there. There are only cosmetics 
available there and that too at very high rates. What is the 
Government's opinion about this? will essential commodities like 
food grains, etc., be made available? 


Sri P.M. Nadagouda .- | have already answered this 
question that efforts will be made. 

Dr. R. Nagan Goud .- May | know whether this is run on 
business principles of getting the price of the article and also a 
small profit or are you subsidizing it and selling at a loss? 

ಶ್ರೀ ಪಿ.ಎಂ. ನಾಡಗೌಡ.- ಸಬ್‌ಸಿಡೈಜ್‌ ಮಾಡುವುದಿಲ್ಲ. ತುಟಾರ್ರತೆಯನ್ನು ಮಾತ್ರ 
ತಡೆಗಟ್ಟಲಾಗುವುದು. 

Sri Amaregowda Channanagowda .-Are there any lists 
regarding essential commodities and non-essential 
commodilies? 

(No reply) 

ಶ್ರೀ ಎಂ.ಕೆ. ಬೊಮ್ಮೆಗೌಡ.- ಜನತಾ ಬಜಾರಿನಲ್ಲಿ ಇರತಕ್ಕ ಸಾಮಾನುಗಳೆಲ್ಲಾ 
ಅಂದರೆ ಬಟ್ಟೇ, ಇತರೇ ಸಾಮಾನುಗಳು ಹಳೇ ಸಾಮಾನುಗಳು ಎಲ್ಲೆಲ್ಲಿ ಇದ್ದವೋ ಅಲ್ಲಿಂದ 
ಅವುಗಳನ್ನು ತಂದು ಮಾರಾಟ ಮಾಡುತ್ತಿದ್ದಾರೆಂಬುದು ನಿಜವೇ? 


ಶ್ರೀ ಪಿ.ಎಂ. ನಾಡಗೌಡ.- ಹಾಗೇಮೂ ಇಲ್ಲ. 


184 ಪಿ.ಎಂ. ನಾಡಗೌಡ 


Janata Market - 1968 
Q. 219. Sri Ratankumar Kattemar (Mudabidri).- 
Will the minister for Development be pleased to state.- 


Whether there is any proposal before Government to start 
a Janata market at Mudabidri? 


A.- SriP.M. Nadagowda (minister for Development).- 
No. 


ಶ್ರೀ ರತನ್‌ಕುಮಾರ್‌ ಕಟ್ಟೇಮಾರ್‌.- ಈ ಜನತಾ ಬಜಾರ್‌ ಆಗಬೇಕಾದರೆ, 
ಯಾವ ಅವಶ್ಯಕತೆ, ಇದೆ? ಮತ್ತು ಒಂದು ವೇಳೆ ತಾವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, 
ಮಾಡುವುದಿದ್ದರೆ, ಮೂಡಬಿದ್ರಿಗೆ ಪ್ರಯಾರಿಟಿ ಕೊಡುತ್ತೀರೋ? 

ಶ್ರೀ ಪಿ.ಎಂ. ನಾಡಗೌಡ.- ಜನತಾ ಬಜಾರ್‌ ಮಾಡಲಿಕ್ಕೆ ರಾಜ್ಯ ಸರ್ಕಾರದ 
ಯೋಜನೆ ಅಲ್ಲ. ಇದು ಕೇಂದ್ರ ಸರ್ಕಾರದ ಯೋಜನೆ. ಕೇಂದ್ರ ಸರ್ಕಾರದವರು ನಾಲ್ಕು 
ತರದ ಯೋಜನೆಗಳನ್ನು ಕೊಟ್ಟಿದ್ದಾರೆ. ಅದರೊಳಗೆ ತಮ್ಮ ಮೂಡಬಿದ್ರಿ ಬರುವುದಿಲ್ಲ. 

ಶ್ರೀ ರಶನ್‌ಕುಮಾರ್‌ ಕಟ್ಟೇಮಾರ್‌.- ಸದ್ಯಕ್ಕೆ ಜನತಾ ಬಜಾರ್‌ ಇಲ್ಲವೆಂದು 
ಹೇಳುತ್ತೀರಿ. ಬಾಂಬೇಯಲ್ಲಿ ಒಂದು ಚೋರ್‌ ಬಜಾರ್‌ ಎಂದು ಇದೆ, ಅದನ್ನೇನಾದರೂ 
ಮಾಡುತ್ತೀರಾ? 

ಶ್ರೀ ಪಿ.ಎಂ. ನಾಡಗೌಡ.- ಅದಕ್ಕೆ ಮಾನ್ಯ ಸದಸ್ಯರು ಸರ್ಕಾರಕ್ಕೆ ಬರೆದರೆ 
ರೆಕಮೆಂಡ್‌ ಮಾಡುತ್ತೇವೆ. 

Sri K.P. Nadagouda.- | want to know the names of places 


in the state where the Janata Bazaars are proposed to be started 
during this year? 


Mr. Speaker.- It is beyond the scope of this question. 


ಶ್ರೀಮತಿ ಚೆಂಪಾಬಾಯಿ ಬೋಗಳೆ.- ಜನತಾ ಬಜಾರಿನೊಳಗೆ ಏನು 
ನೇಮಕಗಳನ್ನು ಮಾಡುತ್ತೀರಿ, ಅದು ಸೀನಿಯಾರಿಟಿ ಪಟ್ಟೆಯೊಳಗೆ ಮಾಡುತ್ತೀರೋ, ಅಥವಾ 
ಜಾತಿ ಪಂಥದ ಮೇಲೆ ನೇಮಕ ಮಾಡುತ್ತೀರೋ? 

ಅಧ್ಷರು.- ಆ ಪ್ರಶ್ನೆ ಇದರಲ್ಲಿ ಬರುವುದಿಲ್ಲ. 

Sri D.B. Kalmankar.- May | know what are those four 
categories? 


ಪ್ರತಿಭಾಷಂತ ಸಂನದೀಯ ಪಟು 185 


ಶ್ರೀ ಪಿ.ಎಂ. ನಾಡಗೌಡ.- ಈ ನಾಲ್ಕು ಕೆಟಗರಿಗಳು ಯಾವುವೆಂದರೆ ಮೆಟ್ರೋ 
ಪೊಲಿಟನ್‌ ಸಿಟೀಸ್‌ನಲ್ಲಿ ಡಿಪಾರ್ಟ್‌ಮೆಂಟಲ್‌ ಸ್ಟೋರ್ಸ್‌, ಅದಕ್ಕೆ 10 ಲಕ್ಷ ಷೇರ್‌ 
ಕ್ಯಾಪಿಟಲ್‌ ಕೊಡುತ್ತೇವೆ. 5ರಿಂದ 10 ಲಕ್ಷ ಜನಸಂಖ್ಯೆ ಇರುವ ಟೌನಿನಲ್ಲಿ 5 ಲಕ್ಷ 
ಕೊಡುತ್ತೇವೆ. ಎರಡರಿಂದ 5 ಲಕ್ಷ ಜನಸಂಖ್ಯೆ ಇರುವ ಕಡೆ ಮೂರು ಲಕ್ಷ ಕೊಡುತ್ತೇವೆ. 
ಸಣ್ಣ ಟೌನುಗಳಲ್ಲಿ ಒಂದೂವರೆ ಮತ್ತು ಎರಡು ಲಕ್ಷ ಜನಸಂಖ್ಯೆ ಇದ್ದಲ್ಲಿ 1.5 ಲಕ್ಷ 
ಕೊಡುತ್ತೇವೆ. 


Clerical staff to Panchayats - 1968 
Q. 189. Sri R.N. Lakshmipathy (Gauribidanur).- 
Will the minister for Development be pleased to state.- 


Whether Government intend to appoint one I] Division clerk 
with a peon to each Panchayat to look after all the activities of the 
village, namely, Revenue; co-operation and Panchayat works and 
abolish the posts of V.L.W. and Revenue Inspectors? 


A.- SriP.M. Nadagowda (minister for Development).- - 
No. 


ಶ್ರೀ ಆರ್‌.ವಐನ್‌. ಲಕ್ಷಿ ೀಷತಿ.- ಇದರ ಎಲ್ಲ ವ್ಯವಹಾರಗಳನ್ನು ಪರಿಶೀಲನೆ 
ಮಾಡಲು ಒಂದು ಸಬ್‌ ಕಮಿಟಿಯನ್ನು ಕ್ಯಾಬಿನೆಟ್‌ನಲ್ಲಿ ಮಾಡಿದೆ ಮತ್ತು ಇದು 
ಪರಿಶೀಲನೆಯಲ್ಲಿದೆ ಎಂದು ಹೋದ ಸಾರಿ ಈ ಸಭೆಯಲ್ಲಿ ಹೇಳಿದ್ದಿರಿ. ಈ ಪರಿಶಿಲನೆ 
ಸರಕಾರದಲ್ಲಿ ಇನ್ನು ಯಾವ ಹಂತದಲ್ಲಿದೆ? 


ಶ್ರೀ ಪಿ.ವಿಂ. ನಾಡಗೌಡ.- ಸಬ್‌ ಕಮಿಟಿಯವರು ಇದನ್ನು ವಿಚಾರ ಮಾಡಿ 
ಇವು ಮೂರು ಬೇರೆಯಾಗಿರಬೇಕು ಎಂದರೆ ಪಂಚಾಯತಿಗಳು ಬೇರೆ, ಸರಕಾರ ಸಂಘಗಳೇ 
ಬೇರೆ, ಮತ್ತು ವಿಲೇಜು ಅಕೌಂಟೆಂಟರುಗಳೇ ಬೇರೆ ಮಾಡಬೇಕೆಂದು ಹೇಳಿದುದನ್ನು 
ಸರಕಾರದವರು ಒಪ್ಪಿಕೊಂಡಿದ್ದಾರೆ. 


ಶ್ರೀ ಆರ್‌.ಎನ್‌. ಲಕ್ಷಿ ೀಪತಿ.- ಇಂತಹ ವ್ಯವಸ್ಥೆ ಮಾಡುತ್ತೇವೆಂದು ಈ 
ಅಸೆಂಬ್ಲಿಯಲ್ಲಿ ಹೇಳುತ್ತಲೇ ಬರುತ್ತಿದ್ದೀರಿ. ಕೊನೆಯದಾಗಿ ಸರಕಾರದ ಖಚಿತವಾದ 
ಅಭಿಪ್ರಾಯವೇನು ಮತ್ತು ಇದನ್ನು ಹೇಗೆ ಕಾರ್ಯರೂಪಕ್ಕೆ ತರುತ್ತೀರಿ? 

ಶ್ರೀ ಪಿ.ಎಂ. ನಾಡಗೌಡ,- ಖಚಿತವಾಗಿ ಸರಕಾರದ ನಿರ್ದಾರವಾಗಿದೆ ಎಂದೇ 


ಇಲ್ಲಿ ಹೇಳುತ್ತಿರುವುದು. ಇವು ಮೂರು ಬೇರೆಯಾಗಿರಬೇಕು ಮತ್ತು ಹೆಚ್ಚು 
ಜವಾಬುದಾರಿಯಿಂದ ಇವು ಕೆಲಸ ಮಾಡುವ ಸಂಸ್ಥೆಗಳು ಎಂದು ಮಾಡಲಾಗಿದೆ. 


186 ಜಿ.ಎಂ. ನಾಡಗೌಡ 


ಶ್ರೀ ಆರ್‌.ಎನ್‌. ಲಕ್ಷ ೀಷತಿ.- ಸರಕಾರ ಇದರ ವ್ಯವಸ್ಥೆ ಬಗ್ಗೆ ಮೊದಲು 
ಇದ್ದಂತೆ ಮಾಡುವ ಆಲೋಚನೆ ಇದೆಯೇ? 
ಶ್ರೀ ಪಿ.ಎಂ. ನಾಡಗೌಡ.- ಆಗಲೇ ನಾನು ಹೇಳದೆ ಇಲ್ಲಿ ಕೋ-ಆಪರೇಟಿವ್‌ 


ri ಸೆಕ್ರಟರಿ, ವಿಲೇಜು ಅಕೌಂಟೆಂಟರು ಹಾಗೂ ಪಂಚಾಯತಿಗಳ ಸೆಕ್ರೆಟರಿಗಳು 
ವು ಮೂರು ಬೇರೆಯಾಗಿರಬೇಕೆಂದು ಸರಕಾರ ತೀರ್ಮಾನ ತೆಗೆದುಕೊಂಡಿದೆ. 


ಶ್ರೀ ಎಸ್‌. ಗೋಪಾಲಗೌಡೆ.- ಇದರ ಕಾರ್ಯಕಲಾಪಗಳು, ಲೆಕ್ಕ ಪತ್ರಗಳು 
ಮೆಂಟೇನೆನ್ಸ್‌ ಬೇರೆ ಎಂದು ಹೇಳಿದರೆ ಇವರಿಗೆ ಸಂಬಳಗಳನ್ನು ಯಾರು ಕೊಡುವುದು. 
ಯಾರ ವ್ಯಾಪ್ತಿಯೊಳಗೆ ಬರುತ್ತದೆ ಮತ್ತು ಇದಕ್ಕೆ ಯಾರನ್ನು ನೇಮಕ ಮಾಡುತ್ತೀರಿ? 


ಶ್ರೀ ಪಿ.ಎಂ. ನಾಡಗೌಡ.- ಇದಕ್ಕೆ ಕೇಂದ್ರ ಸರಕಾರ ಶೇಕಡಾ ಐವತ್ತರಷ್ಟು 
ಸಹಾಯ ಕೊಡುತ್ತದೆ. ಇದನ್ನು ಇನ್ನೂ ತೆಗೆದುಕೊಂಡಿಲ್ಲ. ಇದು ಪಂಚವಾರ್ಷಿಕ 
ಯೋಜನೆಯೊಳಗೆ ಬರುತ್ತದೆ. ಇದು ಇನ್ನು ವಿಚಾರ ಮಾಡುವುದರಲ್ಲಿದೆ. ಇದರ ಮೂರು 
ಫಂಕ್ಷನ್‌ ಗಳೂ ಬೇರೆ ಬೇರೆಯಾಗಿ ಇರಬೇಕು ಎಂದು ಕಮಿಟಿಯವರು ಹೇಳಿರುವಂತೆ 
ಮಾಡಲಾಗಿದೆ. 

ಶ್ರೀ ಆರ್‌.ಎನ್‌. ಲಕ್ಷಿ ೀಪತಿ.- ರೆವೆನ್ಮೂವೇ ಬೇರೆ ಕೋ-ಅಪರೇಷನ್ನೇ 
ಬೇರೆ ಮಾಡಬೇಕೆಂದು ಇದ್ದ ಶ್ಯಾನುಭೋಗರುಗಳನ್ನು ಹಾಗೂ ಪಟೇಲರುಗಳನ್ನು ತೆಗೆದು 
ಹಾಕಿದಿರಿ ಇದಕ್ಕೆ ಬದಲಾಗಿ ಎರಡನೆ ದರ್ಜೆಯ ಗುಮಾಸರನ್ನು ನೇಮಕ ಮಾಡುತ್ತೇವೆಂದು 
ಹೇಳಿದಿರಿ. ಇದಕ್ಕೆ ಬದಲಾಗಿ ರೆವೆನ್ಯೂ ಹಾಗೂ ಪಂಚಾಯತಿ ಇವೆರಡನ್ನೂ ಒಟ್ಟಿಗೆ 
ತಮಗೆ ಮಾಡುವುದಕ್ಕೆ ಇರುವ ತೊಂದರೆಗಳಾದರೂ ಏನು? 


ಶ್ರೀ ಪಿ.ಎಂ. ನಾಡಗೌಡ.- ವಿಲೇಜು ಅಕೌಂಟೆಂಟು ಎಂದು ಸೆಕ್ಟೆಟರಿಗಳೆಂದು 
ಮಾಡುವವರು ಕ್ಹಾಲಿಫೈ ಆಗಿರುವವರು ಬರುತ್ತಾರೆ ಹಾಗೆ ಪಂಚಾಯಿತಿ ಸೆಕ್ರೆಟರಿಗಳೂ 
ಕೂಡ ಕ್ಹಾಲಿಪೈ ಆದವರನ್ನು ನೇಮಕ ಮಾಡಲಾಗುತ್ತದೆ ಮತ್ತು ಈಗಾಗಲೇ ಇಂತಹವರನ್ನು 
ಕೆಲವು ಕೆಲವು ಕಡೆಗಳಲ್ಲಿ ತೆಗೆದುಕೊಳ್ಳಲಾಗಿದೆ. 


ಶ್ರೀ ಬಂಗಾರಪ್ಪ- ಸೆಕ್ಟೆಟರಿಗಳ ನೇಮಕ ವಿಚಾರದಲ್ಲಿ ಗೆಜೆಟ್‌ ನೋಟಿಫಿಕೇಷನ್‌ 
ಹೊರಡದೆ ಇರುವುದರಿಂದ ಅನೇಕ ಕಡೆಗಳಲ್ಲಿ ಅಂದರೆ ಶಿವಮೊಗ್ಗ ಇತ್ಯಾದಿ ಕಡೆಗಳಲ್ಲಿ 
ಅವರ ಸೇವೆಯನ್ನು ಪಡೆಯುವುದಕ್ಕೆ ಆಗುತ್ತಿಲ್ಲ. ಅದನ್ನು ಸರಿಪಡಿಸಲು ಕೂಡಲೇ ಕಾರ್ಯಕ್ರಮ 
ಕೈಗೊಳ್ಳುತ್ತೀರಾ? 

ಶ್ರೀ ಪಿ.ಎಂ. ನಾಡಗೌಡ.- ಕೈಗೊಳ್ಳುತ್ತೇವೆ. 

ಶ್ರೀ ಬಿ.ಪಿ. ಗಂಗಾಧರ್‌.- ಈಗ ಇರತಕ್ಕೆ ಗ್ರಾಮ ಪಂಚಾಯತಿ ಕಾರ್ಯದರ್ಶಿಗಳಿಗೂ 
ಮತ್ತು ಅಕೌಂಟೆಂಟ್‌ಗಳಿಗೂ ಕೊಡತಕ್ಕ ಸಂಬಳಗಳಿಗೂ ಮತ್ತು ಆ ಪಂಃ ಚಾಯತಿಗೆ ಬರತಕ್ಕ 


ಪ್ರತಿಭಾವಂತ ಸಂಸದೀಯ ಪಟು 187 


ವರಮಾನಕ್ಕೂ ಸರಿ ಹೋಗುತಿರುವುದರಿಂದ ಅಲ್ಲಿನ್ನೇನೂ ಕೆಲಸ ಕಾರ್ಯಗಳನ್ನು ನಡೆಸುವುದಕ್ಕೆ 
ಸಾಧ್ಯವಿಲ್ಲದೆ ಇರುವುದರಿಂದ ಸರ್ಕಾರದವರು ಆ ನೌಕರರ ಸಂಬಳವನ್ನು ಸರಕಾರದಿಂದಲೇ 
ಕೊಡುವುದಕ್ಕೆ ಏರ್ಪಾಡನ್ನು ಮಾಡುತ್ತಾರೆಯೇ? 

ಶ್ರೀ ಪಿ.ಎಂ. ನಾಡಗೌಡ.- ಅದು ಸಾಧ್ಯವಾಗಲಿಕ್ಕಿಲ್ಲ. ನಾನು ಕೇಂದ್ರ ಸರ್ಕಾರವನ್ನು 
ಗ್ರಾಮ ಪಂಚಾಯ್ತಿಗಳಿಗೆ ಬೀಳತಕ್ಕ ವೆಚ್ಚದಲ್ಲಿ ಶೇಕಡ 50 ಅಷ್ಟನ್ನು ವಹಿಸಿಕೊಳ್ಳಬೇಕೆಂದು 
ಒತ್ತಾಯ ಮಾಡುತ್ತಿದ್ದೇವೆ. ತಹಲ್‌ವರೆಗೂ ಜವಾಬ್‌ ಬಂದಿಲ್ಲ. ಅದರಿಂದ ನಮಗೆ ಈ 
ಬಗ್ಗೆ ಏಳೂವರೆ ಕೋಟಿ ರೂಪಾಯಿ ಮಂಜೂರಾಗಿ ಬರಬೇಕಾಗಿದೆ, ಬಂದರೆ ನೋಡೋಣ, 
ಅದು ಬಾರದಿದ್ದರೆ ಸಾಧ್ಯವಿಲ್ಲ; ಹಾಗೂ ಕೊಡುವುದಕ್ಕೆ ಹೋದರೆ ಮನೆ ಹೆಂಡತಿಯ 
ಸೊಂಟ ಮುರಿದ ಹಾಗ ಆಗುತ್ತದೆ. 


Duties entrusted to village panchayat secretaries. - 
1968 


Q. 137. Sri M.N. Ramanna (Turuvekere) [on behalf of Sri G.T. 
Govinda Reddy (Madhugiri].- 


Will the minister for Development and co-operation be 
pleased to state.- 


(a) the duties entrusted now to the secretary, village 
panchayat; 


{b) whether it has come to their notice that most of the 
secretaries have not written the Account and as such the 
Jamabandi has stopped? 


A.- Sri P.M. Nadagouda (Minister for Development and 
Co-operation).- 


(a) Vide list placed on the Table of the House. 
(b) No. 
ಶ್ರೀ ಎಂ.ಎನ್‌. ರಾಮಣ್ಣ- ಪ್ರಶ್ನೆ 555 ಕೇಳುತ್ತೇನೆ. 
ಶ್ರೀ ಪಿ.ಎಂ. ನಾಡಗೌಡ.- ಉತ್ತರ ಅಚ್ಚಾಗಿದೆ. 
ಶ್ರೀ ಎಂ.ಎನ್‌. ರಾಮಣ್ಣ- ಅನೇಕ ಪಂಚಾಯಿತಿಗಳಲ್ಲಿ ಆಡಿಟ್‌ ರಿಪೋರ್ಟ್‌ 
ಪ್ರಕಾರ ಹಣದ ದುರುಪಯೋಗವಾಗಿದೆ ಮತ್ತು ಪಂಚಾಯಿತಿ ಲೆಕ್ಕ ಪತ್ರಗಳನ್ನು ಬರೆದಿಲ್ಲ 
ಎಂದು ಅನೇಕ ಆಡಿಟ್‌ ರಿಪೋರ್ಟ್‌ಗಳಲ್ಲಿ ಬರೆದಿರುವುದರಿಂದ ಸರ್ಕಾರಕ್ಕೆ ಹೆಚ್ಚು 
ವೆಚ್ಚವಾಗುತ್ತಿಲ್ಲವೆ? 


188 ಪಿ.ಎಂ. ನಾಡಗೌಡ 


ಶ್ರೀ ಪಿ.ಎಂ. ನಾಡಗೌಡ.- ಅಂಥ ಅಡಚಣೆ ಏನಾದರೂ ಬಂದಲ್ಲಿ ತಾಲ್ಲೂಕಿಗೆ 
ಒಬ್ಬ ಪೆಂಚಾಯಿತಿ ಅಧಿಕಾರಿ ಇದ್ದಾರೆ. ಅವರ ಮೇಲೆ ಸೂಕ್ತ ಕಾರ್ಯಕ್ರಮಗಳನ್ನು 
ತೆಗೆದುಕೊಳ್ಳುವುದಕ್ಕೆ ಅವಕಾಶವಿದೆ. 


ಶ್ರೀ ಎನ್‌.ಎಂ. ಕೊಟ್ರಬಸಯ್ಮ ಸೋಗಿ.- ಜಮಾಬಂದಿಗೂ ಮತ್ತು 
ಪಂಚಾಯಿತಿ ಲೆಕ್ಕಕ್ಕೂ ಸಂಬಂಧವೇನು? ಪಂಚಾಯಿತಿ ಕಾರ್ಯದರ್ಶಿ ರೆವಿನ್ಯೂ ಲೆಕ್ಕಗಳನ್ನು 
ಬರೆಯುವುದು ಹೇಗೆ? 


ಶ್ರೀ ಪಿ.ಎಂ. ನಾಡಗೌಡ.- ಈ ಭಾಗದಲ್ಲಿ ವಿಲೇಜ್‌ ಅಕೌಂಟೆಂಟ್‌ ಕಮ್‌ 
ಪಂಚಾಯಿತಿ ಸೆಕೆಟಿರಿ ಎಂದು ನೇಮಕಮಾಡಿದ್ದಾರೆ. ವಿಲೇಜ್‌ ಅಕೌಂಟೆಂಟ್‌ ದರ್ಜೆಯೊಳಗೆ 
ರೆವಿನ್ಯೂ ಖಾತೆಗೆ ಸಂಬಂಧ ಪಟ್ಟಿರುತ್ತಾನೆ. ಪಂಚಾಯಿತಿ ಕೆಲಸಗಳ ಸಂಬಂಧದಲ್ಲಿ ತಾಲ್ಲೂಕು 
ಬೋರ್ಡ್‌ ಚೀಫ್‌ ಎಕ್ಷಿಕ್ಕೂಟಿವ್‌ ಆಫೀಸರಿಗೆ ಸಂಬಂಧಪಟ್ಟಿರುತ್ತಾನೆ. ಆ ದೃಷ್ಟಿಯಿಂದ 
ಎರಡೂ ಖಾತೆಗೆ ಅವರು ಸಂಬಂಧವಿದ್ದಾರೆ. 

ಶ್ರೀ ಎನ್‌.ಎಂ. ಕೊಟ್ರಬಸಯ್ಮ ಸೋಗಿ.- ಪಂಚಾಯಿತಿ ಕಾರ್ಯದರ್ಶಿಗೂ 
ಜಮಾಬಂದಿಗೂ ಏನು ಸಂಬಂಧ ಸ್ವಾಮಿ? 


ಶ್ರೀ ಪಿ.ಎಂ. ನಾಡಗೌಡ.- ವಿಲೇಜ್‌ ಅಕೌಂಟೆಂಟ್‌ ಮತ್ತು ಪಂಚಾಯಿತಿ 
ಸೆಕ್ರೆಟರಿ ಒಬ್ಬರೆ ಇರುವುದರಿಂದ ಸಂಬಂಧವಿದೆ. 


ಶ್ರೀ ಬಾಪುಗೌಡ.- ಮೈಸೂರು ರಾಜ್ಯದಲ್ಲಿ ಪಂಚಾಯಿತಿ ಸೆಕ್ರೆಟರಿಗಳು 
ಇದ್ದಾರೆಂದು ಹೇಳಿದಿರಿ. ಪಂಚಾಯಿತಿ ಸೆಕ್ರೆಟರಿಗಳು ಈಗ ಎಲ್ಲ ಕಡೆಯೂ ಇದ್ದಾರೆಯೆ? 


ಶ್ರೀ ಪಿ.ಎಂ. ನಾಡಗೌಡ.- ಬೇರೆ ಪ್ರಶ್ನೆ ಕೇಳಿದರೆ ಹೇಳಬಹುದು. 


ಶ್ರೀ ಎಂ.ಐನ್‌. ರಾಮಣ್ಣ- ಪಂಚಾಯಿತಿ ಮತ್ತು ರೆವಿನ್ಯೂ ಎರಡು ಖಾತೆಯ 
ಕೆಲಸವನ್ನೂ ಅವರಿಗೆ ವಹಿಸಿರುವುದರಿಂದ ಕೆಲಸ ಜಾಸ್ತಿಯಾಗಿ ಎರಡು ಕಡೆಯೂ ಕೆಲಸ 
ಆಗುತ್ತಿಲ್ಲ ಎನ್ನುವುದು ಸರ್ಕಾರದ ಗಮವಕ್ಕೆ ಬಂದಿದೆಯೆ? 


ಶ್ರೀ ಪಿ.ಎಂ. ನಾಡಗೌಡ,- ಪಂಚಾಯಿತಿ ಸೆಕ್ರೆಟರಿ ಮತ್ತು ವಿಲೇಜ್‌ 
ಅಕೌಂಟೆಂಟ್‌ ಕೂಡಿರಬೇಕೋ ಅಥವಾ ಬೇರೆ ಇರಬೇಕೋ ಎನ್ನುವ ಪ್ರಶ್ನೆ ಮೈಸೂರು 
ರಾಜ್ಯದ ಮಂತ್ರಿಮಂಡಲದ ಉಪಸಮಿತಿಯ ಮುಂದೆ ಇದೆ. ಅವರು ವಿಚಾರ ಮಾಡುತ್ತಿದ್ದಾರೆ. 
ಅವರಿಂದ ವರದಿ ಬಂದ ಮೇಲೆ ಯಾವ ರೀತಿ ಮಾಡಬೇಕು ಎನ್ನುವುದನ್ನು ಸರ್ಕಾರ 
ಯೋಚನೆ ಮಾಡುತ್ತದೆ. 


ಶ್ರೀ ಎಂ.ಎನ್‌. ರಾಮಣ್ಯ- ಬಾಂಬೆ ಕರ್ನಾಟಕದಲ್ಲಿರುವಂತೆ ರೆವೆನ್ಯೂ 
ಮತ್ತು ಪಂಚಾಯಿತಿ ಕೆಲಸಗಳಿಗೆ ಬೇರೆ ಬೇರೆ ವ್ಯವಸ್ಥೆ ಮಾಡುತ್ತೀರಾ? 


ಪ್ರತಿಭಾವಂತ ಸಂಸದೀಯ ಪಟು 189 


ಶ್ರೀ ಪಿ.ಎಂ. ನಾಡಗೌಡ.- ಆ ಪ್ರಶ್ನೆ ಸರಕಾರ ವಿಚಾರ ಮಾಡಲಿಕ್ಕೆ ಹತ್ತಿದೆ. 


Sri H. Siddaveerappa.- The secretary shall be 
responsible for the prompt recovery of the taxes and other dues 
to the panchayat. It is one of the duties enjoined. May | know how 
many secretaries have discharged their duties promptly so far 


as this duty is concerned? 


ಶ್ರೀ ಪಿ.ಎಂ. ನಾಡಗೌಡ.- ಯಾರೂ ಸರಿಯಾಗಿ ಕೆಲಸ ಮಾಡಿಲ್ಲ ಎಂದು 
ನಮ್ಮಗಮನಕ್ಕೆ ಬಂದಿಲ್ಲ. 


ಪ್ರೀ ಎಚ್‌. ಸಿದ್ಧವೀರಪ್ಪ- ಈಗ ಇರುವ ಸೆಕ್ರೆಟರಿ ಪಂಚಾಯಿತಿ ಟ್ರಾಕ್ಸ್‌ 
ಮತ್ತು ಬಾಕಿ ತೆರಿಗೆಗಳು ಇವೆಲ್ಲವನ್ನು ವಸೂಲು ಮಾಡಬೇಕಾಗಿರುವುದರಿಂದ ವಸೂಲಿ 
ಕ್ರಮ ಸಮರ್ಪಕವಾಗಿಲ್ಲ ಎಂಬುದರ ಬಗ್ಗೆ ತಮ್ಮಅಿಭಿಪ್ರಾಯವೇನು? 

ಶ್ರೀ ಪಿ.ಎಂ. ನಾಡಗೌಡ.- ಈ ಸಾಧಾರಣವಾಗಿ ಸರಿಯಾಗಿ ಮಾಡುತ್ತಿದ್ದಾರೆಂದು 
ಹೇಳಬಹುದು. 

ಶ್ರೀ ಎಚ್‌. ಸಿದ್ಧವೀರಪ್ಪ.- ಕಾರ್ಯದರ್ಶಿಗಳಿಗೆ ವಹಿಸಿರುವ ಕೆಲಸದ ಬಗ್ಗೆ 
ಈ ರೀತಿ ತಿಳಿಸಿದೆ. The secretary shall periodically inspect burning 
and burial grounds and see these are kept in sanitary conditions. 
ಯಾರನ್ನು ಬರಿ ಮಾಡುವುದು? ಯಾರನ್ನು ಬರ್ನ್‌ ಮಾಡುವುದು? ಈ ಕೆಲಸ ಅವರಿಗೇಕೆ 
ಕೊಟ್ಟಿದೆ? 

ಶ್ರೀ ಪಿ.ಎಂ. ನಾಡಗೌಡ,- ಮಾನ್ಯ ಸದಸ್ಕರೇ ಅದನ್ನು ಊಹೆ ಮಾಡಬಹುದು? 


ಶ್ರೀ ಎನ್‌.ಎ. ಚೆನ್ನೇಗೌಡ.- ಸರಕಾರಿ ವಿಲೇಜ್‌ ಅಕೌಂಟೆಂಟ್‌ ಆಗಿ ಈ 
ಸೆಕ್ರೆಟರಿಗಳು ಕೆಲಸ ಮಾಡುತಿರುವುದರಿಂದ ಪಹಣೆಯನ್ನು ಸರಿಯಾಗಿ ಅವರು ಬರೆಯುತ್ತಿಲ್ಲ. 
ಇದರಿಂದ ರೈತರಿಗೆ ತೊಂದರೆಯಾಗಿದೆ ಎಂಬುದು ಗಮನಕ್ಕೆ ಬಂದಿದೆಯೇ? 

ಶ್ರೀ ಪಿ.ಎಂ. ನಾಡಗೌಡ.- ಅದನ್ನು ರೆವಿನ್ಯೂ ಮಂತ್ರಿಗಳಲ್ಲಿ ಕೇಳಬೇಕು, 
ಅದರ ವರದಿ ನಮಗೆ ಬರುವುದಿಲ್ಲ. 

ಶ್ರೀ ಎನ್‌. ಹುಚ್ಚುಮಾಸಿಗೌಡ.- ಮೊನ್ನೆ ಇದೇ ಸಂಬಂಧವಾದ ಪ್ರಶ್ನೆಗೆ 
ಉತ್ತರ ಕೊಡುತ್ತಾ ಮಾನ್ಯ ಮಂತ್ರಿಗಳು ಪಂಚಾಯಿತಿ ಕಾರ್ಯದರ್ಶಿಗಳಿಗೆ 3 ಕೆಲಸ 
ವಹಿಸುತ್ತೇವೆ. ಸಹಕಾರ ಸಂಘದ ಕಾರ್ಯದರ್ಶಿ ಕೆಲಸ ವಿಲೇಜ್‌ ಅಕೌಂಟೆಂಟ್‌ ಕೆಲಸ 
ಮತ್ತು ಪಂಚಾಯಿತಿ ಸೆಕ್ರೆಟರಿ ಕೆಲಸ ಈ ಮೂರು ಜವಾಬ್ದಾರಿ ಅವರಿಗೆ ವಹಿಸಬೇಕು 
ಎಂದು ಯೋಜನೆ ಮಾಡುತಿದ್ದೇವೆ, ಇದಕ್ಕಾಗಿ ಕ್ಯಾಬಿನೆಟ್ಟಿನಲ್ಲಿ ಒಂದು ಸಬ್‌ ಕಮಿಟಿ 


190 ಪಿ.ಎಂ. ನಾಡಗೌಡ 


ಕೂಡ ಮಾಡಿದ್ದೇವೆ ಎಂದು ಹೇಳಿದರು. ಈಗ ಅವರಿಗೆ ಎರಡು ಹುದ್ದೆಗಳ ಕೆಲಸ 
ಮಹಿಸಿರುವಾಗಲೇ ಅಸಮರ್ಪಕವಾದ ಕೆಲಸ ಮಾಡುತಿರುವಾಗ ಇನ್ನೊಂದು ಕೆಲಸ ಅವರಿಗೆ 
ವಹಿಸುವ ಯೋಜನೆ ಇದ್ದರೆ ಇದಕ್ಕೆ ಅಧಿಕಾರಿ ದರ್ಜೆ ಬದಲಾಯಿಸಿ ದಕ್ಷರೂ ಮತ್ತು 
ಯೋಗ್ಯರೂ ಆದವರನ್ನು ನೇಮಕ ಮಾಡುವುದನ್ನು ಯೋಜನೆ ಮಾಡುತ್ತೀರಾ? 

ಶ್ರೀ ಪಿ.ಎಂ. ನಾಡಗೌಡ.- ಆ ಮೂರು ಸಂಸ್ಥೆಗಳಿಗೂ ಒಬ್ಬರೇ ಇರಬೇಕೇ 
ಅಥವಾ ಬೇರೆ ಬೇರೆಯವರಿಂದ ಬೇಕೆ ಎಂಬುದನ್ನು ಪರಿಶೀಲನೆ ಮಾಡುತ್ತಿದ್ದೇವೆ 
ಎಂಬುದನ್ನು ವಿಚಾರ ಮಾಡುತಿದ್ದೇವೆ. 

ಶ್ರೀ ಜಿ. ರಾಮೇಗೌಡ,- ಈ ಸೆಕ್ರೆಟರಿಗಳ ದಿನವಹಿ ಕೆಲಸ ಉಸ್ತುವಾರಿ 
ಮಾಡುವವರು ಯಾರು? ಅವರ ತಿಂಗಳ ಸಂಬಳ ಡ್ರಾ ಮಾಡುವವರು ಯಾರು? 

ಶ್ರೀ ಪಿ.ಎಂ. ನಾಡಗೌಡ.- ಅವರ ಪಗಾರ ಡ್ರಾ ಮಾಡುವವರು ತಾಲ್ಲೂಕು 
ಬೋರ್ಡನ ಚೀಫ್‌ ಏಗ್ಗಿಕ್ಕುಟಿವ್‌ ಆಫೀಸರು. ಅವರ ಕೆಲಸ ಕಾರ್ಯ ನೋಡುವವರು 
ಪಂಚಾಯಿತಿ ಆಫೀಸರು. ಚೀಫ್‌ ಎಕ್ಷಿಕ್ಕುಟಿವ್‌ ಆಫೀಸರು, ಬಿ.ಡಿ.ಓ. ಸಹ ಸೂಪರ್‌ವೈಜ್‌ 
ಮಾಡುತ್ತಾರೆ. 

ಶ್ರೀ ಬಿ.ಎಂ. ಇದಿನಬ್ಬ- ಈ ಸೆಕ್ರೆಟರಿಗಳ ಸಂಬಳ ಕೊಡುವವರು ತಾಸಿಲ್ದಾರರು 
ಎಂಬುದು ಗೊತ್ತಿದೆಯೆ? 

ಶ್ರೀ ಪಿ.ಎಂ. ನಾಡಗೌಡ,- ತಾಸಿಲ್ಲಾರರು ಎರಡು ಕ್ಯಪಾಸಿಟಿಯಲ್ಲಿ ಕೆಲಸ 
ಮಾಡುವರು, ಅವರು ಚೀಪ್‌ ಆಫೀಸರಾಗಿಯೂ ಕೂಡ ಕೆಲಸ ಮಾಡುತ್ತಾರೆ. 

ಶ್ರೀ ಬಿ.ಎಂ. ಇದಿನಬ್ಬ- ಸೆಕ್ರೆಟರಿ ಸರಿಯಾಗಿ ಕೆಲಸ ಮಾಡುವುದಿಲ್ಲ. ಕಾರಣ 
ಸಂಬಳ ಕಡಿಮೆ ಎಂಬುದು ಗಮನಕ್ಕೆ ಬಂದಿದೆಯೇ? 


ಶ್ರೀ ಪಿ.ಎಂ. ನಾಡಗೌಡ.- ಕೆಲವರು ಅದನ್ನು ಹೇಳಿದ್ದಾರೆ. 

ಶ್ರೀ ಕೆ.ಎಚ್‌. ತಮ್ಮಯ್ಯ.- ಒಬ್ಬ ಕಾರ್ಯದರ್ಶಿಯು ಒಂದು ಪಂಚಾಯಿತಿಯಲ್ಲಿ 
ಹಣ ತಿಂದುಹಾಕಿ ಸಸ್ಟೆನ್‌ ಷನ್ನಿನಲ್ಲಿರುವಾಗ ಆತನನ್ನು ಇನ್ನೊಂದು ಪಂಚಾಯಿತಿಗೆ ನೇಮಕ 
ಮಾಡಿರುವುದು ಗಮನಕ್ಕೆ ಬಂದಿದೆಯೇ? 

ಶ್ರೀ ಪಿ.ಎಂ. ನಾಡಗೌಡ.- ಬಂದಿಲ್ಲ. 

Revision of pay of panchayat secretaries. - 1968 

Q. 54. Sri B. Bhaskar shetty (Kaup).- 

Will the minister for Development be pleased to state.- 


(a) Whether Government have received any representations 
from secretaries of Panchayats requesting revision of their 


ಪ್ರತಿಭಾವಂತ ಸಂಸದೀಯ ಪಟು 191 


present pay from Rs. 65 p.m. to Rs. 100 p.m. on par with 
Gramsevaks in view of the fact that they are S.S.L.C. 
holders and have been specially trained for the job; 


(b) the action taken on those representations; 
(c) the reasons for not regularising the services of these 


secretaries who have put in more than four years service, 
and sanctioning the increments due to them so far; 


(d) the reasons for not paying the travelling allowance to the 
secretaries ever since they joined service, though they 
are required to perform journeys often in connection with 
their duties? 


A.- Sri P.M. Nadagouda (Minister for Development and 
co-operation).- 

(a) Yes. 

(b) the question of having a separate full-time panchayat 
secretaries and other matters are under consideration. 

(c) this is being done. 

(d) No representation regarding non-payment of TA. is 
received. However, suitable instructions have been issued 
to the concerned officers in the matter. 


ಶ್ರೀ ಬಿ. ಭಾಸ್ಕರ ಶೆಟ್ಟ.- ಟ್ರೇನಿಂಗ್‌ ಪಡೆದ ಮತ್ತು $.$.L.C. pass 
ಮಾಡಿರುವ ಪಂಚಾಯತ್‌ ಸೆಕ್ರೆಟರಿಗಳಿಗೆ ಈ ಸ್ಕೇಲನ್ನು ಏತಕ್ಕೆ ಕೊಡುವುದಿಲ್ಲ? 


ಶ್ರೀ ಪಿ.ಎಂ. ನಾಡಗೌಡ.- ಈ ಪ್ರಶ್ನೆ ಸರಕಾರದ ಮುಂದೆ ಶೀಘ್ರ 
ಪರಿಶೀಲನೆಯಲ್ಲಿದೆ. ಮೈಸೂರು ರಾಜ್ಯದಲ್ಲಿ ಟೆಂಪರರಿ ಪಂಚಾಯತ್‌ ಸೆಕ್ರಿಟರೀಸ್‌ ಇದ್ದಾರೆ. 
ಪಾರ್ಟ್‌ಟ್ಕೆಂ ಸೆಕ್ರೆಟರೀಸ್‌ ಇದ್ದಾರೆ. ಅಲ್ಲದೆ ವಿಲೇಜ್‌ ಅಕೌಂಟೆಂಟ್‌ ಹಾಗು ಎಕ್ಸ್‌ 
ಆಫಿಷಿಯೋ ವಿಲೇಜ್‌ ಪಂಚಾಯತ್‌ ಸೆಕ್ರೆಟರಿ ಕೂಡ ಇದ್ದಾರೆ. ಇದು ಕ್ಲಿಷ್ಠವಾದ 
ಪ್ರಶ್ನೆಯಾಗಿದೆ. ಈ ಪ್ರಶ್ನೆ ಕ್ಯಾಬಿನೆಟ್‌ ಸಬ್‌ ಕಮಿಟಿ ಮುಂದೆ ಇದೆ. ಅದು ತೀರ್ಮಾನ 
ಮಾಡಿ ರಿಪೋರ್ಟ್‌ ಬಂದ ಮೇಲೆ ಕ್ರಮ ತೆಗೆದುಕೊಳ್ಳಬೇಕು ಎಂದು ಸರಕಾರ ಆದೇಶ 
ಮಾಡಿದೆ. 


ಶ್ರೀ ಬಿ. ಭಾಸ್ಯರಶೆಟ್ಟ.- ವಿಲೇಜ್‌ ಅಕೌಂಟೆಂಟ್‌ -ಕಂ- ಪಂಚಾಯತ್‌ ಸೆಕ್ರೆಟರಿ 
ಇದವರು ಟ್ರೇನ್ಸ್‌ ಆಗಿದ್ದಾರೆ. ಅವರಿಗೆ ಗ್ರಾಮಸೇವಕೆರ ಸಂಬಳದ ಸ್ಕೇಲು ಕೊಡುವುದಕ್ಕೆ 
[7] [« [2] 
ತೀರ್ಮಾನ ತೆಗೆದುಕೊಳ್ಳುತ್ತೀರಾ 7? 


192 ಮಿ.ಎಂ. ನಾಡಗೌಡ 


ಶ್ರೀ ಪಿ.ಎಂ. ನಾಡಗೌಡ.- ಈ ಪ್ರಶ್ನೆ ಕ್ಯಾಬಿನೆಟ್‌ ಸಬ್‌ ಕಮಿಟಿ ಮುಂದೆ 
ಇದೆ. ಅವರಿಂದ ರಿಪೋರ್ಟ್‌ ಬಂದ ಮೇಲೆ ಶೀಘ್ರವಾಗಿ ಕ್ರಮ ತೆಗೆದುಕೊಳ್ಳುತ್ತೇವೆ. 


ಶ್ರೀ ಬಿ. ಭಾಸ್ಕರಶೆಟ್ಟಿ.- ಈ ಪಂಚಾಯತ್‌ ಸೆಕ್ರೆಟರಿಗಳು ನಾಲ್ಕು ವರ್ಷ 
ಸರ್ವಿಸ್‌ ಮಾಡಿದ್ದಾರೆ. ಹಾಗಾದರೆ ಅವರ ಈ ನಾಲ್ಕು ವರ್ಷದ ಸರ್ವಿಸ್‌ ರೆಗ್ಯುಲರೈಜ್‌ 
ಮಾಡುತ್ತೀರಾ? 


ಶ್ರೀ ಪಿ.ಎಂ. ನಾಡಗೌಡ.- ಅದು ಅಷ್ಟು ಸರಳವಾದ ಪ್ರಶ್ನೆಯಲ್ಲ. ಅದು 
ಮಾನ್ಯ ಸದಸ್ಯರಿಗೆ ಗೊತ್ತಿದೆ. ಗ್ರಾಮೀಣ ವಿಭಾಗದಲ್ಲಿ ಮೂರು ತರಹದ ಸಂಸ್ಥೆಗಳಿವೆ. 
ವಿಲೇಜ್‌ ಅಕೌಂಟೆಂಟ್‌, ಸಹಕಾರ ಸಂಘದ ಸೆಕ್ರಟರಿ ಹಾಗೂ ಪಂಚಾಯಿತಿ ಸೆಕ್ರೆಟರಿ 
ಎಂದು ಇದ್ದಾರೆ. ಆದರೆ ಗ್ರಾಮೀಣ ಆರ್ಥಿಕ ಪರಿಸ್ಥಿತಿ ಮೂಲಕ ಈ ಮೂರು ವೌಕರರಿಗೆ 
ಪಗಾರ ಕೊಡಬೇಕಾಗುತ್ತದೆ ಎನ್ನುವುದು ಇದರಲ್ಲಿ ಅಡಕವಾಗಿದೆ. ಆದುದರಿಂದ ಈ 
ವಿಷಯವನ್ನು ಕ್ಯಾಬಿನೆಟ್‌ ಸಬ್‌ ಕಮಿಟಿ ವಿಚಾರ ಮಾಡಿ ರಿಪೋರ್ಟ್‌ ಕೊಟ್ಟ ಮೇಲೆ 
ನಿಮ್ಮ ಪ್ರಶ್ನೆಗೆ ಉತ್ತರ ಹೇಳಲಿಕ್ಕೆ ಬರುತ್ತದೆ. ॥t is now under the active 


consideration of the Government. 


ಶ್ರೀ ಎಸ್‌.ಎಮ್‌. ಗುರಡ್ಡಿ- ಪಂಚಾಯತ್‌ ಸೆಕ್ರೆಟರಿಗಳಿಗೆ ಹೆಚ್ಚುವರಿ 
ಪಗಾರ ಮತ್ತು ತುಟ್ಟಿ ಭತ್ಯ ಕೊಡುವ ಬಗ್ಗೆ ಸರಕಾರಿ ಆರ್ಡರ್‌ ಆಗಿದ್ದರೂ ಕೂಡ ಇನ್ನೂವರೆಗೆ 
ರೂಲ್ಸ್‌ ಆಗಿಲ್ಲ ಎಂದು ಕೊಡಲಿಕ್ಕೆ ಆಗಿಲ್ಲ ಎಂಬುದು ಗಮನಕ್ಕೆ ಬಂದಿದೆಯೇ? 


ಶ್ರೀ ಪಿ.ಎಂ. ನಾಡಗೌಡ.- ಸರಕಾರದ ಗಮನಕ್ಕೆ ಹಾಗೆ ಬಂದಿಲ್ಲ. ಮಾನ್ಯ 
ಸದಸ್ಯರು ಕೇಳಿದ ಪ್ರಶ್ನೆ ಬೇರೆ. ನಾನ್‌ ಎಸ್ಸೆಸ್ಸೆಲ್ಲೀ ಪಂಚಾಯಿತಿ ಸೆಕ್ರಟರಿ ಬಗ್ಗೆ ಏನು 


ಎಂದು ಮಾನ್ಯ ಸದಸ್ಯರ ಪ್ರಶ್ನೆ ಇದೆ. ಅದೂ ಕೂಡ ಕ್ಯಾಬಿನೆಟ್‌ ಸಬ್‌ ಕಮಿಟಿ ಮುಂದೆ 
ಪರಿಶೀಲನೆಗೆ ಇದೆ. ಆ ರಿಪೋರ್ಟ್‌ ಬರುವವರೆಗೆ ಈಗ ಹೇಳುವುದಕ್ಕಾಗುವುದಿಲ್ಲ. 


ಶ್ರೀ ಕೆ.ಪಿ. ಚಿಕ್ಸೇಗೌಡ.- ಪಂಚಾಯಿತಿಗಳು ಆಸ್ತಿತ್ವಕ್ಕೆ ಬಂದು 8 ವರ್ಷಗಳಾದರೂ 
ಕೂಡ ಎಷ್ಟೋ ಪಂಚಾಯಿತಿಗಳಿಗೆ ಕಾರ್ಯದರ್ಶಿಗಳಿಲ್ಲಿ ಎನ್ನುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ? 


ಶ್ರೀ ಪಿ.ಎಂ. ನಾಡಗೌಡ.- ತಾತ್ಪೂರ್ತಿಕವಾದ ವ್ಯವಸ್ಥೆಯನ್ನು ಮಾಡಬೇಕೆಂದು 
ಜಿಲ್ಲಾಧಿಕಾರಿಗಳಿಗೆ ತಿಳಿಸಲಾಗಿದೆ. ತಿಂಗಳಿಗೆ 50 ರೂಪಾಯಿ ಪಗಾರ ಕೊಟ್ಟು 
ಟೆಂಪೊರರಿಯಾಗಿ ನೇಮಕೆಗಳನ್ನು ಮಾಡಿ ಕೆಲಸ ನಡೆಸಬೇಕೆಂದು ತಿಳಿಸಿದೆ. ಮಾನ್ಯ ಸದಸ್ಕರು 
ಹೇಳುವಂಥ ಪರಿಸ್ಥಿತಿ ನಮ್ಮ ಗಮನಕ್ಕೆ ಬಂದಿಲ್ಲ. ಬಂದರೆ ಅದರ ಮೇಲೆ ಕ್ರಮ 
ತೆಗೆದುಕೊಳ್ಳುತ್ತೇನೆ. 


ಪ್ರತಿಭಾವಂತ ಸಂಸದೀಯ ಪಟು 193 


Sri G. Chandrakanth.- Is the Government aware that 
there is no provision in the Act itself with regard to the T.A. & D.A. 
to the Panchayat Secretaries and the presidents? If so, will the 
Government consider amending the act itself? 


Sri P.M. Nadagowda.- It is not covered by this question. 


ಶ್ರೀ ಬಿ. ಭಾಸ್ಕರಶೆಟ್ಟ.- ರೂಲ್ಸ್‌ ಏನಾದರೂ ತಿದ್ದುಪಡಿ ಮಾಡಬೇಕಾಗಿದ್ದರೆ 
ಅದನ್ನಾದರೂ ಮಾಡುತ್ತೀರಾ ಸ್ವಾಮಿ? 

ಶ್ರೀ ಪಿ.ಎಂ. ನಾಡಗೌಡ.- ರೂಲ್ಸ್‌ ಬೇಕಾದರೂ ತಿದ್ದುಪಾಟು ಮಾಡುತ್ತೇವೆ, 
ಆಕ್ಸ್‌ ಬೇಕಾದರೂ ತಿದ್ದುಪಾಟು ಮಾಡುತ್ತೇವೆ. ಆದರೆ ಉಪಸಮಿತಿಯವರ ಶಿಫಾರಸುಗಳು 
ಬಂದ ಮೇಲೆ ಇದನ್ನು ಪರಿಶೀಲಿಸಲಾಗುತ್ತದೆ ಎಂದು ಆಗಲೇ ಹೇಳಿದೆ. 

ಶ್ರೀ ಎಂ.ಎಸ್‌. ಕೃಷ್ಠನ್‌.- ನಾಲ್ಕು ವರ್ಷಕ್ಕಿಂತ ಹೆಚ್ಚು ಸರ್ವಿಸ್‌ ಮಾಡಿದವರನ್ನು 
ಇನ್ನೂ ಖಾಯಂಗೊಳಿಸಿಲ್ಲ, ಇಂಥವರು ಎಷ್ಟು ಜನರಿದ್ದಾರೆ? ಎಷ್ಟು ಬೇಗ ಇವರನ್ನು 
ಖಾಯಂ ಗೊಳಿಸುವುದಕ್ಕೆ ಸಾಧ್ಯವಿದೆ ಎಂದು ಹೇಳುತ್ತೀರಾ? 

ಶ್ರೀ ಪಿ.ಎಂ. ನಾಡಗೌೌಡ.- ಈ ಅಂಕಿ ಅಂಶಗಳು ಈಗ ಸಿಕ್ಕುವುದಿಲ್ಲ. ಇವರಿಗೆ 
ಸಂಬಂಧಪಟ್ಟ ಎಲ್ಲ ಪ್ರಶ್ನೆಗಳನ್ನು ಉಪಸಮಿತಿಗೆ ರೆಫರ್‌ ಮಾಡಿದ್ದೇವೆ. 

ಶ್ರೀಮತಿ ಕೆ.ಎಸ್‌. ನಾಗರತ್ನಮ್ಮ.- ಮಂತ್ರಿಮಂಡಲದ ಉಪಸಮಿತಿಯವರ 
ವರದಿ ಬರಲು ಇನ್ನು ಎಷ್ಟು ದಿವಸವಾಗುತ್ತದೆ? 65 ರೂಪಾಯಿಗಳಲ್ಲಿ ಈ ನೌಕರರು 
ಜೀವನ ನಡೆಸುವುದಕ್ಕಾಗದೆ ಮೈ ಕೈ ಎಲ್ಲ ಸಾಲ ಮಾಡಿಕೊಂಡು ಅವರಿಗೆ ಸಾಮಾನು 
ಹುಟ್ಟುವುದೇ ಕಷ್ಟವಾಗಿರುವುದು ಸರ್ಕಾರದವರ ಗಮನಕ್ಕೆ ಬಂದಿದೆಯೇ, ಸ್ವಾಮಿ? 

ಶ್ರೀ ಪಿ.ಎಂ. ನಾಡಗೌಡ.- ಉಪಸಮಿತಿಯವರು ಶೀಘ್ರದಲ್ಲಿಯೇ ವರದಿಯನ್ನು 
ಕೊಡಬೇಕೆಂದು ವಿನಂತಿ ಮಾಡಿಕೊಳ್ಳಲಾಗುತ್ತದೆ. 


ಶ್ರೀ ಎನ್‌. ಹುಚ್ಛಮಾಸ್ಟಿಗೌಡ.- ಮುಖ್ಯಮಂತ್ರಿಗಳವರಿಗೆ ಹೆಚ್ಚು ವೇಳೆ 
ಸಿಕ್ಕದೆ ಇರುವುದರಿಂದ ಉಪಸಮಿತಿ ಸಭೆ ಸೇರಿ, ಶಿಫಾರಸು ಮಾಡಿ ಅದನ್ನು ಮಂತ್ರಿ 
ಮಂಡಲದ ಮುಂದೆ ತೆಗೆದುಕೊಂಡು ಹೋಗಿ ತೀರ್ಮಾನ ತೆಗೆದುಕೊಳ್ಳುವುದಕ್ಕೆ ಇನ್ನೂ 
ಎಷ್ಟು ವರ್ಷ ಹಿಡಿಯುತ್ತದೆ ಸ್ಟಾಮಿ? 

ಶ್ರೀ ಪಿ.ಎಂ. ನಾಡಗೌಡ.- ಮಾನ್ಯ ಮುಖ್ಯಮಂತ್ರಿಯವರು ಈ 
ಉಪಸಮಿತಿಯಲ್ಲಿ ಇಲ್ಲ, ಇದರಲ್ಲಿ ಹಣಕಾಸಿನ ಸಚಿವರು, ಅಭಿವೃದ್ಧಿ ಮತ್ತು ಸಹಕಾರ 
ಖಾತೆ ಸಚಿವರು, ಕಂದಾಯ ಸಚಿವರು ಮತ್ತು ಕಂದಾಯ ಉಪಸಚಿವರು ಮಾತ್ರ ಇದ್ದಾರೆ. 


194 ಹಿ.ಎಲಿ. ನಾಡಗೌಡ 


ಶ್ರೀ ಕೆ.ಎಚ್‌. ಹಾಟೀಲ್‌.- (ಇ) ಭಾಗದ ಪ್ರಶ್ನೆಗೆ ಉತ್ತರವಾಗಿ "ಇದನ್ನು 
ಮಾಡಲಾಗುತ್ತಿದೆ ಎಂದು ಹೇಳಿದ್ದಾರೆ. ಇದನ್ನು ನೋಡಿದರೆ ಸರ್ಕಾರ ಕೆಲಸ ಮಾಡಲಿಕ್ಕೆ 
ಲಾಯಖ್‌ ಇಲ್ಲ ಎನ್ನುವುದನ್ನು ಒಪ್ಪಿಕೊಂಡಂತಾಗುತದೆ. ನಿಮಗೆ ಲಾಯಖ್‌ ಆಗಲಿಕ್ಕೆ 
ಪ್ರಯತ್ನ ಮಾಡುತ್ತೀರಿ ಎಂದು ಸರ್ಟಿಫಿಕೇಟ್‌ ಕೊಡಬೇಕೋ ಹೇಗೆ, ಇದನ್ನು ಯಾವ 
ರೀತಿ ಅರ್ಥಮಾಡಿಕೊಳ್ಳಬೇಕು ಸ್ವಾಮಿ? 


ಶ್ರೀ ಪಿ.ಎಂ. ನಾಜಗೌಚ.- '॥is under the active consideration 
of the Government ಎನ್ನುವುದರ iteral translation ಹಾಗೆ ಆಗುತದೆಯೆ 
ಎನ್ನುವುದು ಮಾನ್ಯ ಸದಸ್ಯರಿಗೆ ಗೊತ್ತಾಗಲಿಲ್ಲ, 


ಶ್ರೀ ಜಿ.ಟಿ. ಗೋವಿಂದರೆಡ್ಡಿ- ಪಂಚಾಯಿತಿ ಕಾರ್ಯದರ್ಶಿಗಳು ಏನೇನು 
ಕೆಲಸಗಳನ್ನು ಮಾಡಲು ಅಪ್ಪಣೆಯಾಗಿದೆ, ಅವರ ಕಾರ್ಯಗಳೇನು ಸ್ವಾಮಿ? 

ಶ್ರೀ ಪಿ.ಎಂ. ನಾಡಗೌದ.- ಪಂಚಾಯಿತಿ ಏನು ಕೆಲಸ ಮಾಡಬೇಕೋ 
ಅವೆಲ್ಲವನ್ನು ಮಾಡಬೇಕಾಗುತ್ತದೆ. 

ಶ್ರೀ ಕೆ.ಎಸ್‌, ವೀರಷ್ನಗೌಡ.- ಪಂಚಾಯಿತಿ ಸೆಕ್ರೆಟರಿಗಳು ಮತ್ತು ವಿಲೇಜ್‌ 
ಅಕೌಂಟೆಂಟ್ಸ್‌ ಎರಡೂ ಕೆಲಸಗಳನ್ನೂ ಒಬ್ಬರೇ ಮಾಡಬೇಕೆಂದು ಏನಾದರೂ ತೀರ್ಮಾನ 
ಮಾಡಿದ್ದೀರಾ ಹೇಗೆ ಸ್ತಾಮಿ? 


ಶ್ರೀ ಪಿ.ಎಂ. ನಾಡಗೌಡ.- ಹಾಗೇನೂ ಮಾಡಿಲ್ಲ, ಮದ್ರಾಸ್‌ ಭಾಗದೊಳಗೆ, 
ವಿಲೇಜ್‌ ಅಕೌಂಟೆಂಟ್‌ ಎಕ್ಸ್‌ ಆಫಿಷಿಯೋ ಸೆಕ್ರೆಟರಿಯಾಗಿರುವುದರಿಂದ, ಅದೇ ರೀತಿ 
ಅಲ್ಲಿಂದ ಬಂದಿರುವ ಭಾಗದೊಳಗೆ ನಡೆಯುತಿದೆ. ಬೇರೆ ಪ್ರದೇಶಗಳಲ್ಲಿ ಪ್ರತ್ಯೇಕವಾಗಿ 
ಸೆಕ್ರೆಟರಿಗಳು ಇದ್ದಾರೆ. ಇದೆಲ್ಲವನ್ನೂ ವಿಚಾರ ಮಾಡಿ, ಒಂದು ಸಂಯೋಜಿತವಾದ ಕ್ರಮವನ್ನು 
ಸರ್ಕಾರದವರು ತೆಗೆದುಕೊಳ್ಳಬೇಕೆಂದಿದ್ದಾರೆ. 

ಶ್ರೀ ಸದಾಶಿವಪ್ಪ ಪಾಟೀಲ್‌,- ಉಪಸಮಿತಿಯ ವರದಿ ಬಂದ ಮೇಲೆ 
ವಿಚಾರ ಮಾಡುತ್ತೇವೆ ಎಂದು ಹೇಳಿದರು. ಮೊದಲು ಕೊಂಡಜ್ಜಿ ಬಸಪ್ಪ ಅವರ ನೇತೃತ್ವದಲ್ಲಿ 
ಒಂದು ಸಮಿತಿಯನ್ನು ಮಾಡಲಾಗಿತ್ತು. ಅವರು ವರದಿಯನ್ನು ಕೊಟ್ಟಿದ್ದಾರೆಯೇ? ಅವರ 
ವರದಿಯು ಪರಿಶೀಲನೆಯಲ್ಲಿದೆಯೇ ಹೇಗೆ? 

ಶ್ರೀ ಪಿ.ಎಂ. ನಾಡಗೌಡ.- ಕೊಂಡಜ್ಜಿ ಬಸಪ್ಪನವರ ವರದಿ ಪರಿಶೀಲನೆಯಲ್ಲಿದೆ. 
ಈ ಸಬ್‌ ಕಮಿಟಿಯು ಪಂಚಾಯಿತಿ ಸೆಕ್ರೆಟರಿ ದರ್ಜೆ ಪಗಾರ, ಹಣಕಾಸಿನ ಪರಿಸ್ಥಿತಿ, 
ಪಂಚಾಯಿತಿಯ ಆರ್ಥಿಕ ಶಕ್ತಿ ಮುಂತಾದ್ದನ್ನಿಲ್ಲಾ ವಿಚಾರಮಾಡಿ ಸರಕಾರಕ್ಕೆ ವರದಿ ಸಲ್ಲಿಸುವದು. 

ಶ್ರೀ ಎಂ.ಎಸ್‌. ಕೃಷ್ಣನ್‌.- ಸಬ್‌ ಕಮಿಟಿ ಎಷ್ಟು ಸಲ ಸೇರಿತ್ತು? ಸೇರಿದಾಗ 
ಚರ್ಚೆ ನಡೆಸಲಾಯ್ದೇ ಯಾವಾಗ ವರದಿ ಬರಬಹುದು? ಇಷ್ಟೇ ದಿವಸಗಳಲ್ಲಿ ವರದಿ 
ಸಲ್ಲಿಸಬೇಕೆಂದು ಆದೇಶ ಕೊಡಲಾಗಿದೆಯೇ? 


ಪ್ರತಿಭಾವಂತ ಸಂಸದೀಯ ಪಟು 195 


ಶ್ರೀ ಪಿ.ಎಂ. ನಾಡಗೌಡ.- ಅದರಲ್ಲಿ ನಾನು ಬಬ್ಬ ಸದಸ್ಯ. ಅದು 8-10 ಸಲ 
ಸೇರಿತ್ತು. ಇದು ಕ್ಲಿಷ್ಟ ಸಮಸ್ಯೆ. ಅದುದರಿಂದ ನಿಧಾನವಾಗಿದೆ. ಆದಷ್ಟು ಶೀಘ್ರವಾಗಿ ವರದಿ 
ಸಲ್ಲಿಸಲಾಗುವುದು. 

ಶ್ರೀ ಎಸ್‌.ಎನ್‌. ಅರಕೇರಿ.- ಮೈಸೂರು ರಾಜ್ಯದಲ್ಲಿರುವ ಪಂಚಾಯಿತಿ 
ಸೆಕ್ರೆಟರಿಗಳಲ್ಲಿ ಎಸ್‌.ಎಸ್‌.ಎಲ್‌.ಸಿ. ಆಗಿರುವವರೆಷ್ಟು ಮಂದಿ ಇದ್ದಾರೆ? ಪದವೀಧರರು 
ಎಷ್ಟು ಮಂದಿ ಇದ್ದಾರೆ? 

ಶ್ರೀ ಪಿ.ಎಂ. ನಾಡಗೌಡ.- ಬೇರೆ ಪ್ರಶ್ನೆ ಕೇಳಿದರೆ ಹೇಳಬಹುದು. 


ಶ್ರೀ ಎಸ್‌.ಎಚ್‌. ತಮ್ಮಯ್ಯ,- ಹಂಗಾಮಿ ನೇಮಕಗಳನ್ನು ಮಾಡಲು 
ಜಿಲ್ಲಾಧಿಕಾರಿಗಳಿಗೆ ಅಧಿಕಾರವಿದೆ. ಅಂಥವರಿಗೆ 20-30 ರೂಪಾಯಿಗಳಿಗೆ ಮೇಲೆ 
ಕೊಡುವುದಿಲ್ಲ. ಅವರು ಹರಿಜನ, ಗಿರಿಜನರಿಗೆ ಕೊಡುವ ಮರಮುಟ್ಟುಗಳನ್ನು 
ಮಾರಿಕೊಂಡಿದ್ದಾರೆಂದು ದೂರಿತ್ತರೂ ಅವರ ಮೇಲೆ ಕ್ರಮ ತೆಗೆದುಕೊಂಡಿಲ್ಲ. ಆದುದರಿಂದ 
ಆದಷ್ಟು ಬೇಗ ಖಾಯಮಾದ ಸೆಕ್ರಿಟರಿಗಳನ್ನು ನೇಮಕ ಮಾಡುತ್ತೀರಾ? 

ಶ್ರೀ ಪಿ.ಎಂ. ನಾಡಗೌಡ.- ಮಾಡುತ್ತೇವೆ. 


ಶ್ರೀ ಬಿ.ಪಿ. ಗಂಗಾಧರ್‌.- ಕಾರ್ಯದರ್ಶಿಗಳನ್ನು ನೇಮಕ ಮಾಡುವಾಗ 
ಅವರಿಗೆ ಆಗುವ ಖರ್ಚನ್ನು ವಹಿಸಲು ಸಾಧ್ಯವೇ ಎಂಬುದನ್ನು ಮತ್ತು ಬೇರೆ ಇಲಾಖೆಗಳಲ್ಲಿ 
ಸೆಕ್ರೆಟರಿಗಳಿಗಿರಬೇಕಾದ ವಿದ್ಯಾರ್ಹತೆ ಪಡೆದಿರುವವರಿಗೆ ಕೊಡುವ ಸಂಬಳ ಮತ್ತು ಇಲ್ಲಿ 
ಸೆಕ್ರೆಟರಿಗಳಿಗೆ ಕೊಡುವ ಸಂಬಳದಲ್ಲಿ ಡಿಸ್‌ಕ್ರಿಮಿನೇಷನ್‌ ಇದೆ ಎಂಬುದನ್ನು ಗಮನಿಸಿದ್ದೀರಾ? 

ಶ್ರೀ ಪಿ.ಎಂ. ನಾಡಗೌಡ.- ಎಲ್ಲಾ ಪ್ರಶ್ನೆಗಳನ್ನೂ ವಿಚಾರ ಮಾಡಬೇಕೆಂಬುದು 
ಸರಕಾರದ ಇಚ್ಛಯಾಗಿದೆ. 

ಶ್ರೀ ಬಿ. ಭಾಸ್ಕರಶೆಟ್ಟ.- ಈ ವರದಿ ಯಾವಾಗ ಬರುವುದು? 

ಶ್ರೀ ಪಿ.ಎಂ. ನಾಡಗೌಡ.- ಆದಷ್ಟು ಶೀಪ್ರದಲ್ಲಿಯೇ ಬರುತ್ತದೆ. 

ಶ್ರೀ ಎಚ್‌.ಎನ್‌. ನಂಜೇಗೌಡ.- ಅನೇಕ ಬಡಶ್ಯಾನುಭೋಗರು ತಮ್ಮಚಾಕರಿ 
ನಂಬಿಕೊಂಡು ಜೀವನ ಮಾಡುತ್ತಿರುವದರಿಂದ ಜಿಲ್ಪಾಧಿಕಾರಿಗಳಿಗೆ ಸೂಚನೆ ಕೊಟ್ಟು ಅವರನ್ನು 
ಕಾರ್ಯದರ್ಶಿಯಾಗಿ ತೆಗೆದುಕೊಳ್ಳುತ್ತೀರಾ? ಹಾಗೆ ತೆಗೆದುಕೊಳ್ಳದಿದ್ದರೆ ಅವರು 
ನಿರುದ್ಯೋಗಿಗಳಾಗುವುದಿಲ್ಲವೇ 7 


ಶ್ರೀ ಪಿ.ಎಂ. ನಾಡಗೌಡ.- ಅದು ರೆವಿನ್ಯೂ ಖಾತೆಗೆ ಸಂಬಂಧಷಟ್ಟಿದೆ. 


Sri Digambara Rao B. Kalmankar.- May | know what 
instruction have been given with reference to question{(d)? 


196 ಜಿ.ಎಂ. ನಾಡಗೌಡ 


Sri P.M. Nadagouda.- We have issued instruction that if 
there are any cases where T.A. has not paid. It may be paid to 
them. 


Revision of pay of the panchayat secretaries. - 1968 
Q. 71. Sri M. Nagappa(Raichur).- 
Will the minister for Development be pleased to state.- 
(a) Whether the Government has fixed the enhanced salary 
to the newly appointment panchayat secretary while 
maintaining the same to the working secretaries; 
{by} the reason for discrimination; 


(c) whether it has came to the notice of Government that all 
the previous secretaries were not willing to continue their 
services on the previous salary; 

(d) whether Government intends to remove the disparity? 

A- Sri PM. Nadagowda (minister for Development and 
co-operation).- 

(a) to (d) pending decision on the recommendations of the 
committee on panchayati Raj for the creation of a separate 
functionary for panchayat work. {t was considered to 
appoint part-time panchayat secretaries on purely 
temporary basis. The salary fixed was Rs. 50=00 pm. 
An amendment to the above effect was notified in 
notification No. DPC & BVP 65, dated 30th may 1956. 
Representations from the Panchayat secretaries, who 
were appointed prior to the said amendment were 
received urging for the same salary. The matter is under 
the consideration of Government. 


ಶ್ರೀ ಎಂ. ನಾಗಪ್ಟ- ಉತ್ತರದಲ್ಲಿ ತಾವ “ವಿಷಯವು ಸರ್ಕಾರದವರ 
ಪರಿಶೀಲನೆಯಲ್ಲಿದೆ” ಎಂದು ಹೇಳಿದ್ದೀರಿ. ಪಂಚಾಯಿತಿ ಸೆಕ್ರೆಟರಿಗಳು ತಮ್ಮಲ್ಲಿ ಅರಿಕೆ 
ಮಾಡಿಕೊಂಡು ಎಷ್ಟು ವರ್ಷವಾಯ್ತು. ಇದನ್ನು ಎಷ್ಟು ಸಮಯದಿಂದ ತಮ್ಮಗಮನದಲ್ಲಿ 
ಇಟ್ಟುಕೊಂಡಿದ್ದೀರಿ? 


ಪ್ರತಿಭಾವಂತ ಸಂಸದೀಯ ಪಟು 197 


ಶ್ರೀ ಪಿ.ಎಂ. ನಾಡಗೌಡ.- ಪಂಚಾಯ್ತಿ ಸೆಕ್ರೆಟರಿಗಳು ಅರಿಕೆ ಮಾಡಿಕೊಂಡದ್ದು 
4-5 ತಿಂಗಳಿಂದೀಚೆಗೆ ಈ ಪ್ರಶ್ನೆಯನ್ನು ಸಬ್‌ ಕಮಿಟಿಯು ವಿಚಾರಮಾಡಬೇಕೆಂದು ಒಂದು 
ಸಬ್‌ ಕಮಿಟಿಯನ್ನು ನೇಮಕ ಮಾಡಿದೆ, ಅದರ ರಿಪೋರ್ಟು ಬಂದ ಮೇಲೆ ಈ ಪ್ರಶ್ನೆ 
ಇತ್ಯರ್ಥವಾಗುತ್ತದೆ. 

ಶ್ರೀ ಎಂ. ನಾಗಷ್ಟ- ತಾವು ಕಡಿಮೆ ಸಂಬಳ ಕೊಟ್ಟಿರುವುದರಿಂದ, 
ಪಂಚಾಯ್ತಿಗಳಲ್ಲಿ ವಸೂಲು ಮಾಡತಕ್ಕಂತಹ ಕೆಲಸ ನೆರವೇರದೆ ಮತ್ತು ಇನ್ನಿತರ ಸೆಕ್ರೆಟರಿಗಳ 
ಸಂಬಳ ಜಾಸಿಕೊಟ್ಟ ಕಾರಣ ಕೆಲಸಗಳು ಕುಂಠಿತವಾಗುವುದು ತಮ್ಮಗಮನಕ್ಕೆ ಬಂದಿದೆಯೇ? 

ಶ್ರೀ ಪಿ.ಎಂ. ನಾಡಗೌಡ.- ಆ ವಿಷಯ ಸರ್ಕಾರದ ಗಮನಕ್ಕೆ ಬಂದಿಲ್ಲ. ಆದರೆ 
ಪಾರ್ಟೈಮ್‌ ಮಾಡುವವರಿಗೆ ಟೆಂಪರರಿ ಮೇಲೆ ಪಗಾರ ಕೊಡುತ್ತಿದ್ದೇವೆ. ಅವರನ್ನು 
ಪರನೆಂಟ್‌ ಮಾಡಬೇಕೆಂದು ರೂಲ್ಸ್‌ ಅಮೆಂಡ್‌ ಆಗಬೇಕೆಂದೂ, ಅದನ್ನು ಅಮೂಲಾಗ್ರವಾಗಿ 
ಪರಿಶೀಲಿಸಿ, ಸ್ಥಿರವಾದ ಧೋರಣೆಯನ್ನು ಸರ್ಕಾರ ತೆಗೆದುಕೊಂಡ ಮೇಲೆ ಅದನ್ನು 
ಇತ್ಯರ್ಥ ಮಾಡುವುದಕ್ಕಾಗುತ್ತದೆ. 

ಶ್ರೀ ಎಂ. ನಾಗಷ್ಟೆ.- ಎಷ್ಟು ಸಮಯ ಬೇಕಾಗಬಹುದು? 


ಶ್ರೀ ಪಿ.ಎಂ. ನಾಡಗೌಡ.- ಮಾನ್ಯ ಸದಸ್ಯರು ಎಷ್ಟು ತೀಕ್ಷ್ಮವಾಗಿದ್ದಾರೋ, 
ಅದಕ್ಕಿಂತ ಹೆಚ್ಚು ಸರ್ಕಾರದವರೂ ತೀಕ್ಷ್ಮವಾಗಿದ್ದಾರೆ. ಆ ಕಮಿಟಿಯ ವರದಿ ಬಂದ ಮೇಲೆ 
ಮಾಡುತ್ತೇವೆ. 


ಶ್ರೀ ಎಸ್‌. ಎಮ್‌. ಗುರಡ್ಡಿ- ಕೇಂದ್ರ ಸರ್ಕಾರದವರು ಈ ಪಂಚಾಯ್ತಿ 
ಸೆಕ್ರೆಟರಿಯವರ ತುಟ್ಟಿಭತ್ಯದ ಸಲುವಾಗಿ ಶೇಕಡಾ 50 ಭಾಗ ಕೊಡಲಿಕ್ಕೆ ತಯಾರಾಗಿದ್ದರೂ 
ನಮ್ಮಸರ್ಕಾರದವರು ಕೊಡದಿರುವುದಕ್ಕೆ ಕಾರಣವೇನು? 


ಶ್ರೀ ಪಿ.ಎಂ. ನಾಡಗೌಡ.- ಕೇಂದ್ರ ಸರ್ಕಾರದವರು 100ಕ್ಕೆ 50 ಕೊಡುತ್ತೇವೆಂದು 
ತಿಳಿಸಿದ್ದಾರೆ. ಅವರು ರಾಜ್ಯ ಸರ್ಕಾರಕ್ಕೆ ಕೊಡುತ್ತೇವೆಂದು ಕಮಿಟೆಡ್‌ ಎಕ್ಸ್‌ಪೆಂಡಿಚರ್‌ 
ಏನು ಎನ್ನುವುದನ್ನು ತಿಳಿಸಿಲ್ಲ. 

ಶ್ರೀ ಎಂ. ನಾಗಪ್ಪ- ಸಾಧಾರಣ ಸರ್ಕಾರಿ ನೌಕರಿಯ ಚಿಪ್ರಾಸಿಗಿಂತ ಇವರಿಗೆ 
ಕಡಿಮೆ ಸಂಬಳವಲ್ಲವೇ, ಸ್ವಾಮಿ? 

ಶ್ರೀ ಪಿ.ಎಂ. ನಾಡಗೌಡ.- ಈ ವಿಷಯ ಚಪ್ರಾಸಿ ಇರುವಂತಹ ಕೆಂದಾಯ 
ಇಲಾಖೆಯ ಮಂತ್ರಿಗಳ ಹತ್ತಿರ ಕೇಳಿದರೆ ಗೊತ್ತಾಗುತ್ತದೆ. 


108 ಪಿ.ಎಂ. ನಾಡಗೌಡ 


Election to Taluk Boards. - 1968 
Q. 90. Sri H.N. Nanjegouda (Arkalgud).- 

Will the minister for Development be pleased to state.- 

(a) the reasons for not holding the elections to the Taluk 
Boards so far, 

({b) when they propose to hold Elections to these Taluk 
Boards? 

A.- Sri P.M. Nadagowda {minister for Development and 
Co-operation).- 

(a) The mysore local Authorities (postponement of elections 
and continuance of Administrators) Act, 1965, issed under 
the provisions of the National Emergency was in force til 


recently, the above act has been repealed and the national 
Emergency has been lifted from 10th January 1968. 


(b) this is under consideration. 
ಶ್ರೀ ಎಂ.ಎಚ್‌. ಜಯಪುಕಾಶ ನಾರಾಯಣ್‌.- ಸ್ವಾಮಿ, ತುರ್ತು ಪರಿಸ್ಲಿತಿಯ 
ಕಾರಣ ರಾಜ್ಯದಲ್ಲಿ ನಡೆಯಬೇಕಾದ ಪಂಚಾಯಿತಿ ಮತ್ತು ತಾಲ್ಲೂಕ್‌ ಬೋರ್ಡ್‌ 
ಚುನಾವಣೆಗಳನ್ನು ಮುಂದಕ್ಕೆ ಹಾಕಿದ್ದ. ಈಗ ಅವುಗಳಲ್ಲಿ ಪಂಚಾಯಿತಿ ಚುನಾವಣೆಗಳನ್ನು 
ಮಾಡುವುದಕ್ಕೆ ಪ್ರಯತ್ನಗಳು ನಡೆಯುತ್ತಿರುವಾಗ ತಾಲ್ಲೂಕು ಬೋರ್ಡ್‌ ಚುನಾವಣೆಗಳ 
ವಿಚಾರ ಪರಿಶೀಲನೆಯಲ್ಲಿದೆ ಎಂದು ಹೇಳಿದ್ದೀರಿ ಕಾರಣವೇನು? 
ಶ್ರೀ ಪಿ.ಎಂ. ನಾಡಗೌಡ.- ಈಗ ರಾಜ್ಯಾದ್ಯಂತ ಪಂಚಾಯಿತಿ ಚುನಾವಣೆಗಳು 
ನಡೆಯಲು 2-3 ತಿಂಗಳು ಕಾಲ ಬೇಕು. ಅವು ಮುಗಿದ ನಂತರ ತಾಲ್ಲೂಕ್‌ ಬೋರ್ಡ್‌ 
ಚುನಾವಣೆಗಳನ್ನು ಯಾವಾಗ ನಡೆಸಬೇಕು ಎಂಬುದನ್ನು ಸರ್ಕಾರ ಪರಿಶೀಲನೆ ಮಾಡುತಿದೆ. 
ಶ್ರೀ ಎಂ.ಎಚ್‌. ಜಯಪುಕಾಶ ನಾರಾಯಣ್‌.- ತಾಲ್ಲೂಕ್‌ ಬೋರ್ಡ್‌ 
ಚುನಾವಣೆಗಳನ್ನು ಹಳೆಯ ಆಕ್ಟ್‌ ಪ್ರಕಾರ ನಡೆಸುತ್ತೀರೋ ಅಥವಾ ಹೊಸ ಆಕ್ಟ್‌ ಬಂದ 
ನಂತರ ಅವುಗಳನ್ನು ನಡೆಸುತ್ತೀರೋ? 
ಶ್ರೀ ಪಿ.ಎಂ. ನಾಡಗೌಡ.- ಅಷ್ಟರಲ್ಲಿ ಹೊಸ ಆಕ್ಟ್‌ ಬಂದರೆ ಅದರ ಪ್ರಕಾರ 
ಮಾಡಲಾಗುತ್ತದೆ. ಇಲ್ಲದಿದ್ದರೆ ಹಳೆಯ ಟಕ್ಸ್‌ ಪ್ರಕಾರವೇ ಮಾಡಲಾಗುತ್ತದೆ. 
| ಶ್ರೀ ಎಂ.ವಿಚ್‌. ಜಯಪ್ರಕಾಶ ನಾರಾಯಣ್‌.- ನಾಳೆ ನಡೆಯಬೇಕಾದ 
ಲೆಜಿಸ್ನೆಟೀವ್‌ ಕೌನ್‌ಸಿಲ್ಲಿಗೆ ಚುನಾವಣೆಗಳಲ್ಲಿ ತಮ್ಮ ಅಭ್ಯರ್ಥಿಗಳು ಸೋಲಬಹುದೆಂದು 


ಪ್ರತಿಭಾವಂತ ಸಂಸದೀಯ ಪಟು 199 


ಅವು ಮುಗಿಯುವ ತನಕ ಇವುಗಳನ್ನು ಮುಂದುವರಿಸಬೇಕೆಂದು ತಾವು ಉದ್ದೇಶವಾಗಿ 
ಇದನ್ನು ಹಿಂದಕ್ಕೆ ಹಾಕುತ್ತಿದ್ದೀರಲ್ಲವೆ? 

ಶ್ರೀ ಪಿ.ಎಂ. ನಾಡಗೌಡ.- ಸರ್ಕಾರಕ್ಕೆ ಅಂಥಾ ಉದ್ದೇಶವೇನಿಲ್ಲ. 

Sri H.N. Nangegouda.- The emergency provision is not 


functioning, and they are not members under the rule. May | know 
whether their membership is valid under the present Act? 


Sri P.M. Nadagouda.- | will get this matter examined by 
the law department. 

ಶ್ರೀ ಎಚ್‌.ಎನ್‌. ನಂಜೇಗೌಡ.- ಹಾಗಾದರೆ ತಾಲ್ಲೂಕು ಅಭಿವೃದ್ಧಿ 
ಮಂಡಲಗಳನ್ನು ಅವಗಳ ಚುನಾವಣೆಯಾಗುವವರೆಗೂ ಈಗಿನಿಂದಲೇ ರದ್ದು ಮಾಡುತ್ತೀರಾ? 


ಶ್ರೀ ಪಿ.ಎಂ. ನಾಡಗೌಡ.- ಈ ವಿಚಾರವನ್ನು ನಾನು ಮತ್ತು ಶ್ರೀಮಾನ್‌ 
ನಂಜೇಗೌಡರು ಹೇಳುವುದಲ್ಲ. "ಲಾ' ಡಿಪಾರ್ಟ್‌ಮೆಂಟಿನವರು ಏನು ಹೇಳುತ್ತಾರೋ 
ಅದನ್ನು ಪರಿಶೀಲನೆ ಮಾಡುತ್ತೇವೆ. 


ಶ್ರೀ ಸಿದ್ದಯ ಕಾಶೀಮಠ್‌.- ತಾಲ್ಲೂಕು ಬೋರ್ಡ್‌ ಚುನಾವಣೆಗಳಾದ 
ಕೂಡಲೇ ಪಂಚಾಯಿತಿಗಳ ಚುನಾವಣೆಗಳನ್ನು ಮಾಡುತ್ತೇವೆಂದು ಈಗಲೇ ಈ ಸಭೆಯಲ್ಲಿ 
ಭರವಸೆ ಕೊಡುತ್ತೀರಾ? 

ಶ್ರೀ ಪಿ.ಎಂ. ನಾಡಗೌಡ.- ಈಗಾಗಲೇ ಮಾನ್ಯ ಸದಸ್ಯರಿಗೆ ಹೇಳಿದ ಹಾಗೆ ಆ 
ಚುನಾವಣೆಗಳು ಪೂರ್ತಿಯಾಗಿ ಆಗಬೇಕಾದರೆ ಇನ್ನು ಮೂರು ತಿಂಗಳು ಬೇಕಾಗುತ್ತದೆ. 
ಎಲ್ಲಾ ಪಂಚಾಯಿತಿಗಳ ಚುನಾವಣೆಗಳು ಮುಗಿಯುವ ಹೊತಿಗೆ ಆ ವಿಷಯವೂ ಸಹ 
ತೀರ್ಮಾನವಾಗುತ್ತದೆ. 


ಶ್ರೀ ಬ. ಭಾಸ್ಕರಶೆಟ್ಟ.- ತಾಲ್ಲೂಕು ಬೋರ್ಡ್‌ ಚುನಾವಣೆಗಳು ಮಾನ್ಯ 
ಸಚಿವರು ಈ ಸಭೆಯಲ್ಲಿ ಪಂಚಾಯಿತಿ ರಾಜ್ಯ ಬಿಲ್ಲನ್ನು ತಂದು ಕಾನೂನು ಆದ ಮೇಲೆ 
ಮಾಡುತ್ತಾರೋ ಅಥವಾ ಕಾನೂನು ಪ್ರಕಾರ ಮಾಡುತ್ತಾರೋ? ಏಕೆಂದರೆ ಪಂಚಾಯಿತಿ 
ರಾಜ್ಯ ಅಂದರೆ ಅಲ್ಲಿ ಮೂರು ತರಹ ಪದಶಿಗಳಿವೆ. ಪಂಚಾಯಿತಿ, ತಾಲ್ಲೂಕು ಬೋರ್ಡ್‌ 
ಮತ್ತು ಜಿಲ್ಲಾ ಪರಿಷತ್‌ ಎಂದು ಇರುವುದರಿಂದ ಇದು ನಿಧಾನವಾಗಲು ಕಾರಣವಾಗಿದೆಯೇ? 
ಈ ಅಭಿಪ್ರಾಯದ ವ್ಯತ್ಯಾಸದಿಂದ ಅದು ಆ ರೀತಿಯಾಗಿಯೇ ನಿಂತಿದೆಯಲ್ಲವೇ? 


ಶ್ರೀ ಬಿ.ಡಿ. ಜತ್ತಿ.- (ಆಹಾರ ಮತ್ತು ನಿತ್ಕೋಪಯೋಗಿ ಸರಬರಾಜಿನ ಶಾಖೆಗಳ 
ಮಂತ್ರಿಗಳು) ಜಿಲ್ಲಾ ಪರಿಷತ್ತು ಈಗ ಎಲ್ಲಿದೆ? 


200 ಪಿ.ಎಂ. ನಾಡಗೌಡ 


ಶ್ರೀ ಪಿ.ಎಂ. ನಾಡಗೌಡ.- ಮಾನ್ಕ ಸದಸ್ಯರು ಹೇಳಿದ ಕಾರಣ ಅಲ್ಲ. ಪಂಚಾಯಿತಿ 
ಚುನಾವಣೆಗಳು ಏನಿವೆ ಆದರ ಬಗ್ಗೆ ತಾಲ್ಲೂಕು ಬೋರ್ಡ್‌ ಹಾಗೂ ಜಿಲ್ಲಾ ಪರಿಷತ್‌ 
ಇವುಗಳಿಗೆ ಏನೂ ಹೊಸ ಬದಲಾವಣೆಗಳು ಇಲ್ಲ. 

ಶ್ರೀ ಬ. ಭಾಸ್ಕರಶೆಟ್ಟ.- ಹಾಗಿದ್ದ ಪಕ್ಷದಲ್ಲಿ ತಾಲ್ಲೂಕು ಬೋರ್ಡ್‌ 
ಚುನಾವಣೆಗಳನ್ನು ಮಾಡುವುದಕ್ಕೆ ಸರ್ಕಾರಕ್ಕೆ ಇರುವ ತೊಂದರೆಯಾದರೂ ಏನು? 


ಶ್ರೀ ಪಿ.ಎಂ. ನಾಡಗೌಡ.- ಅದನ್ನು ಕೂಡಲೇ ಮಾಡುತ್ತೇವೆ. 


Sri G. Chandrakanth.- ls it not a fact that the Taluk Board, 
Bidar, is dissolved? 


Sri P.M. Nadagouda.- | have no information about it. 


ಶ್ರೀ ಎಂ. ನಾಗಪ್ತ- ತಾಲ್ಲೂಕು ಬೋರ್ಡ್‌ ಚುನಾವಣೆಗಳನ್ನು ಮತ್ತು 
ಪಂಚಾಯಿತಿ ಚುನಾವಣೆಗಳನ್ನು ಒಂದೇ ಕಾಲದಲ್ಲಿ ಮಾಡಿದರೆ ಸರ್ಕಾರಕ್ಕೆ ಹೆಚ್ಚಿಗೆ ಹಣ 
ಉಳಿತಾಯವಾಗುತಿರಲಿಲ್ಲವೆ? 


ಶ್ರೀ ಪಿ.ಎಂ. ನಾಡಗೌಡ.- ಒಂದೇ ಕಾಲದಲ್ಲಿ ಮಾಡಬೇಕೆಂಬುದು 
ಕಾಯಿದೆಯಲ್ಲಿ ಬರುವುದಿಲ್ಲ. ಅದರ ಜ್ಯೂರಿಸ್‌ಡಿಕ್ಷನ್‌ ಬೇರೆಯಾಗುತ್ತದೆ. ಈ ರಾಜ್ಯದಲ್ಲಿ 
8,700 ಪಂಚಾಯಿತಿಗಳಿವೆ, ಅದಕ್ಕಾಗಿ ಪಂಚಾಯಿತಿ ಚುನಾವಣೆಗಳಲ್ಲಿ ಅಧಿಕಾರಿಗಳು 
ಕೆಲಸ ಮಾಡಿಕೊಂಡು ತಾಲ್ಲೂಕು ಬೋರ್ಡ್‌ ಚುನಾವಣೆಗಳ ಕೆಲಸವನ್ನೂ ಸಹ ಏಕಕಾಲದಲ್ಲಿ 
ಮಾಡಬೇಕೆಂದರೆ ಅವರಿಗೆ ಬಹಳ ಕಷ್ಟವಾಗುತ್ತದೆ. ಅದಕ್ಕಾಗಿ ಬೇರೆ ಬೇರೆಯಾಗಿ ಮಾಡುತ್ತಾ 
ಇದೇವೆ. 
[a 


Sri B.B. Sayanak.- May | know why the village panchayath 
Elections are not held in one month? 


Sri P.M. Nadagouda.- That is the requirement of the law. 
ಶ್ರೀ ಎಸ್‌.ಎಸ್‌. ಅರಕೇರಿ.- ಪಂಚಾಯಿತಿ ಚುನಾವಣೆಗಳಿಗೆ ಎಷ್ಟು ಖರ್ಚು 
ಬಂದಿದೆ. ಮತ್ತು ತಾಲ್ಲೂಕ್‌ ಬೋರ್ಡ್‌ ಚುನಾವಣೆಗಳಿಗೆ ಎಷ್ಟು ಖರ್ಚಾಗುತ್ತದೆ? 


ಶ್ರೀ ಪಿ.ಎಂ. ನಾಡಗೌಡ.- ಆ ವಿಚಾರವನ್ನು ಚುನಾವಣೆಯಾದ ಮೇಲೆ 
ಹೇಳಬಹುದು. ಚುನಾವಣೆ ನಡೆಯುವುದಕ್ಕೆ ಮುಂಚಿತವಾಗಿ ಅದನ್ನು ಹೇಳುವುದಕ್ಕಾಗುವದಿಲ್ಲ. 
ಶ್ರೀ ವಿ.ಏನ್‌. ಹಾಟೀಲ್‌.- ತಾಲ್ಲೂಕು ಬೋರ್ಡ್‌ ಮತ್ತು ಪಂಚಾಯಿತಿ 


ಚುನಾವಣೆಗಳನ್ನು ಏಕಕಾಲದಲ್ಲಿ ಮಾಡುವುದಕ್ಕೆ ಕಾಯಿದೆಯಲ್ಲಿ ಅವಕಾಶ ಬರುವುದಿಲ್ಲವೆಂದು 
ಹೇಳುತ್ತೀರಿ. ಯಾವ ಕಾಯಿದೆಯಲ್ಲಿ ಬರುವುದಿಲ್ಲವೆಂದು ಹೇಳುತ್ತೀರಿ? 


ಪುತಿಭಾವಂತ ಸೆಂಸೆದೀಯ ಪಟು 201 


ಶ್ರೀ ಪಿ.ಎಂ. ನಾಡಗೌಡ.- ಪಂಚಾಯಿತಿ ಚುನಾವಣೆಗಳು ಮುಗಿದ ಮೇಲೆ 
ತಾಲ್ಲೂಕು ಬೋರ್ಡು ಚುನಾವಣೆಗಳನ್ನು ಮಾಡುತ್ತೇವೆಂದು ಸರ್ಕಾರದವರು ತೀರ್ಮಾನ 
ಮಾಡಿ ಠರಾವು ಮಾಡಿದ್ದಾರೆ. 


ಶ್ರೀ ವಿ.ಎನ್‌. ಪಾಟೀಲ್‌.- ಸೈಮಲ್ಪೇನಿನ್ಸಾಗಿ ಅವುಗಳ ಚುನಾವಣೆಗಳನ್ನು 
ಮಾಡುವುದಕ್ಕಾಗುವದಿಲ್ಲವೆಂದು ಮಾನ್ಯ ಸಚಿವರು ಹೇಳುತಿರುವುದರಿಂದ, ಅದು ಯಾವ 
ಪ್ರಾವಿಷನ್‌ನಲ್ಲಿ ಆ ರೀತಿ ಮಾಡುವುದಕ್ಕಾಗುವುದಿಲ್ಲವೆಂದು ಹೇಳಿದೆ? 

(ಉತ್ತರವಿಲ್ಲ) 

ಶ್ರೀ ಎನ್‌.ಎ. ಚನ್ನೇಗೌಡ.- ಪಂಚಾಯಿತಿ ಚುನಾವಣೆಗಳಲ್ಲಿ 
ಕಾಂಗ್ರೆಸ್ಸಿನವರೇನಾದರೂ ಮೇಲುಗೈ ಆದರೆ ತಕ್ಷಣ ತಾಲ್ಲೂಕು ಬೋರ್ಡ್‌ ಚುನಾವಣೆಗಳನ್ನು 
ನಡೆಸೋಣವೆಂದಿದ್ದೀರಾ? ಇಲ್ಲದೇ ಹೋದರೆ ಅದನ್ನು ಯಾವಾಗ ಮಾಡೋಣವೆಂದು 
ಇದ್ದೀರಿ? 

ಶ್ರೀ ಪಿ.ಎಂ. ನಾಡಗೌಡ.- ಆ ಪ್ರಶ್ನೆಗೆ ಆಗಲೇ ಉತ್ತರ ಹೇಳಿದ್ದೇನೆ. 

ಶ್ರೀ ಎನ್‌. ಹುಚ್ಛಮಾಸ್ಟಿಗೌಡ.- ಈ ಅಧಿವೇಶನ ಕಳೆಯುವುದರಲ್ಲಿ ಈಗಿರತಕ್ಕ 
ಕಾನೂನು ಪ್ರಕಾರ ತಾಲ್ಲೂಕು ಬೋರ್ಡ್‌ ಚುನಾವಣೆಯನ್ನು ಮಾಡುತ್ತೀರಾ ಅಥವಾ ಇಲ್ಲವೇ 
ಎಂಬುದನ್ನು ನಿರ್ದಿಷ್ಟವಾಗಿ ಹೇಳುವುದಕ್ಕೆ ಸಾಧ್ಯವೇ? 

ಶ್ರೀ ಪಿ.ಎಂ. ನಾಡಗೌಡ.- ನಾನು ಈಗಾಗಲೇ ಹೇಳಿದ್ದೇನೆ. ರಾಜ್ಯದಲ್ಲಿ 


ಪಂಚಾಯಿತಿ ಚುನಾವಣೆ ಆಗುವುದರೊಳಗೇ ಆ ಬಗ್ಗೆ ಸರ್ಕಾರದವರು ತೀರ್ಮಾನ 
ತೆಗೆದುಕೊಳ್ಳುತ್ತಾರೆ. 


ಶ್ರೀ ಎಂ.ಎನ್‌. ರಾಮಣ್ಣ- ಪಂಚಾಯಿತಿ ಮತ್ತು ತಾಲ್ಲೂಕು ಬೋರ್ಡ್‌ 
ಚುನಾವಣೆಗೆ ಆಗತಕ್ಕಂಥ ಖರ್ಚನ್ನು ಅವರೇ ಕೊಡುತ್ತಾರೆಯೇ? 


ಶ್ರೀ ಪಿ.ಎಂ. ನಾಡಗೌಡ.- ಅವರು ಕೊಡುವುದಿಲ್ಲ ಸರ್ಕಾರದವರು ಕೊಡುತ್ತಾರೆ. 


ಶ್ರೀ ಎಚ್‌. ಸಿದ್ದವೀರಪ್ಪ.- ತಾಲ್ಲೂಕು ಬೋರ್ಡ್‌ ಚುನಾವಣೆಗೆ ಮತ್ತು 
ಪಂಚಾಯಿತಿ ಚುನಾವಣೆಗೆ ಮೋಟರುಗಳು ಅವರೇ ಆಗಿರುವುದರಿಂದ ಎರಡು 
ಚುನಾವಣೆಗಳನ್ನೂ ಒಂದೇ ದಿವಸ ನಡೆಸಿದ್ದರೆ ಖರ್ಚು ಕಡಿಮೆಯಾಗುತ್ತಿತ್ತು. ಆದ್ದರಿಂದ 
ಎರಡನ್ನು ಒಟ್ಟಿಗೆ ಮಾಡಿದ್ದರೆ ವಿಹಿತವಾಗಿರುತ್ತಿರಲಿಲ್ಲವೇ, ಇದನ್ನು ಸರ್ಕಾರದವರು ಯೋಚನೆ 
ಮಾಡಲಿಲ್ಲವೆ? 

ಶ್ರೀ ಪಿ.ಎಂ. ನಾಡಗೌಡ.- ಎರಡು ಚುನಾವಣೆಗಳನ್ನು ಒಟ್ಟಿಗೇ ಮಾಡಬೇಕಾದರೆ 


ಕಾಯಿದೇ ಪ್ರಕಾರ ಆ ರೀತಿ ಮಾಡುವುದಕ್ಕೆ ಸಾಧ್ಯವಿದೆಯೇ ಎಂಬುದನ್ನು ವಿಮರ್ಶೆ ಮಾಡಿ 
ಮಾಡಬೆಕಾಗುತ್ತದೆ. ಆದರೆ ಈಗ ಚುನಾವಣೆಗಳನ್ನು ಕಾಯಿದೆ ಪ್ರಕಾರ ಮಾಡುತಿದೆ. 


202 ಪಿ.ಎಂ. ನಾಡಗೌಡ 


Sri H. Siddaveerappa.- Just as in the case of loksabha 
and the Assembly on one and the same day the election is held. 
What about the economy? is it not a fact that your reason is 
different because in view of the impending legislative council 
elections from the local bodies you have got some back boroughs. 
ts it not a fact that you do not want these boroughs to be dispensed 


with and reduce the number in the upper House? 


ಶ್ರೀ ಪಿ.ಎಂ. ನಾಡಗೌಡ.- ತಾಲ್ಲೂಕು ಬೋರ್ಡ್‌ ಮತ್ತು ಪಂಚಾಯಿತಿಗಳ 
ಎಲೆಕ್ಟೊರಲ್‌ ರೋಲ್‌ ಬೇರೆ ಬೇರೆ ಇರುವುದರಿಂದ ಬೇರೆ ಬೇರೆ ಚುನಾವಣೆಯನ್ನು 
ನಡೆಸಬೇಕಾಗುತ್ತದೆ. ; 

ಶ್ರೀ ಎಚ್‌.ಎನ್‌. ನಂಜೇಗೌಡ.- ಪಂಚಾಯಿತಿಗೆ ಮತ್ತು ತಾಲ್ಲೂಕು 
ಬೋರ್ಡುಗಳಿಗೆ ಬೇರೆ ಬೇರೆ ಎಲೆಕ್ಟೊರಲ್‌ ರೋಲ್‌ ಇದೆಯೆಂದು ತಾವು ಹೇಳಿದಿರಿ. 
ಎರಡಕ್ಕೂ ಒಂದೇ ಎಲೆಕ್ಟೊರಲ್‌ ರೋಲ್‌ ಇದ್ದರೆ ತಾವ ರಾಜೀನಾಮೆಯನ್ನು ಕೊಡುತ್ತೀರಾ? 

ಶ್ರೀ ಪಿ.ಎಂ. ನಾಡಗೌಡ.- ಪಂಚಾಯಿತಿಗೆ ಬೇರೆ ಎಲೆಕ್ಟೋರಲ್‌ ರೋಲ್‌ 
ಇರುತ್ತದೆ. ಅದರ ಜ್ಯೂರಿಸ್‌ಡಿಕ್ಟನ್‌ ವಿಲೇಜು ಅಥವಾ ಗ್ರೂಪ್‌ ವಿಲೇಜಸ್‌ ಇರುತ್ತದೆ. 
ಆದರೆ ತಾಲ್ಲೂಕು ಬೋರ್ಡಿಗೆ ಕಾನ್‌ಸ್ಟಿಟ್ಕೂಯೆನ್ಬಿ ಇದೇ ಆದರೂ ವೋಟ್‌ ಮಾಡಬೇಕಾದರೆ 
ಬೇರೆ ಮಾಡಬೇಕಾಗುತ್ತದೆ. 


ಶ್ರೀ ಎಸ್‌.ಎಂ. ಗುರಡ್ಡಿ- ಈಗಾಗಲೇ ಮಂತ್ರಿಗಳು ಹೇಳಿದ ಹಾಗೆ ಇನ್ನು 
ಎರಡು ಮೂರು ತಿಂಗಳಲ್ಲಿ ಪಂಚಾಯಿತಿಯ ಚುನಾವಣೆ ಮುಗಿಯುತ್ತದೆ. ಆನಂತರ 
ತಾಲ್ಲೂಕು ಬೋರ್ಡಿಗೆ ಚುನಾವಣೆಯನ್ನು ಮಾಡುವುದನ್ನು ಯೋಜನೆ ಮಾಡುತ್ತೇವೆ ಎಂದು. 
ನಾನು ಕೇಳುತ್ತೇನೆ ಮೂರು ತಿಂಗಳು ಆದಮೇಲೆ ಜೂನ್‌-ಜುಲೈ ತಿಂಗಳು ಬರುತ್ತವೆ. 
ಆಗ ಮಳೆಗಾಲ ಪ್ರಾರಂಭವಾಗುತ್ತದೆ. ಆದ್ದರಿಂದ ಮುಂದಿನ ವರ್ಷ ಎಂದರೆ 1969 ನೇ 
ಇಸವಿ ಫೆಬ್ರವರಿ ಮಾರ್ಚ್‌ ತಿಂಗಳಲ್ಲಿ ತಾಲ್ಲೂಕು ಬೋರ್ಡಿನ ಚುನಾವಣೆ ಮಾಡುವ 
ಹಾಗೆ ಆಲೋಚನೆ ಮಾಡುತೀರಾ? 


ಶ್ರೀ ಪಿ.ಎಂ. ನಾಡಗೌಡ.- ಅದನ್ನು ವಿಚಾರ ಮಾಡಬೇಕು. 


Legislation for the creation of Zilla Parishads . - 
1969 
Q. 411. Sri Siddaih Kasimath (Shirahatti.- 

Will the minister for Development be pleased to state.- 


{a) Whether Government is bringing any legislation for the 
creation of Zilla Parishads; 


ಪ್ರತಿಭಾವಂತ ಸಂಸದೀಯ ಪಟು 203 


(b) If so, when? 
A.- Sri P.M. Nadagowda (minister for development).- 
(a) Yes. 
{b) As early as possible. 
ಶ್ರೀ ಸಿದ್ದಯ್ಯ ಕಾಶೀಮಠ್‌.- ಸರಕಾರದವರು ಜಿಲ್ಲಾ ಪರಿಷತ್ತುಗಳನ್ನು 
ಇಲ್ಲಿಯವರೆಗೆ ಜಾರಿಗೆ ತರದೇ ಇರುವುದಕ್ಕೆ ಬಲವಾದ ಕಾರಣವೇನು? 
ಶ್ರೀ ಪಿ.ಎಂ. ನಾಡಗೌಡ.- ಜಿಲ್ಲಾ ಪರಿಷತ್ತಿನ ಬಗ್ಗೆ ಒಂದು ಮಸೂದೆ 
ಬಂದಿತ್ತು. ಅದು ಹೌಸಸ್‌ ಆಫ್‌ ಲೆಜಿಸ್ನೇಚರು ಪ್ರೋರೋಗ್‌ ಆದ ಮೇಲೆ ಲ್ಮಾಪ್ಸ್‌ 
ಆಯಿತು. ಆದ್ದರಿಂದ ಲೀಗಲ್‌ ಕಾಂಪ್ಲಿಕೀಷನ್ಸ್‌ ಮತ್ತು ಹೊಸ ಅನುಭವದ ಮೇಲೆ ಇದನ್ನು 
ಪುನಃ ವಿಚಾರಮಾಡಿ ಹೊಸ ಬಿಲ್ಲು ಸಭೆಯ ಮುಂದೆ ತರಬೇಕೆಂದು ಮಾಡಿದೆ. 
ಶ್ರೀ ಎಚ್‌.ಬಿ. ಜ್ವಾಲನಯ್ಮ.- ಹೊಸೆ ಅಮುಭವದ ಮೇಲೆ ಹೊಸ ಬಿಲ್ಲನ್ನು 
ಎಷ್ಟು ವರ್ಷದ ಮೇಲೆ ಸಭೆಯ ಮುಂದೆ ಇಡುತ್ತೀರಿ? ಹೊಸಮಂತ್ರಿಗಳು ಬಂದ ಮೇಲೆ 
ಇಡುತ್ತೀರಾ? ಅಥವಾ ತಾವೇ ಇಡುತ್ತೀರಾ? 


ಶ್ರೀ ಪಿ.ಎಂ. ನಾಡಗೌಡ.- ಹೊಸ ಮಂತ್ರಿಗಳು ಬಂದ ಮೇಲಲ್ಲ. ಇದೇ 
ಮಂತ್ರಿಮಂಡಲ ಇಡಬೇಕು ಎಂದು ಅಭಿಪ್ರಾಯ ಇದೆ. 


ಶ್ರೀ ಎಸ್‌. ಬಂಗಾರಪ್ಪ.- ಅದು ಕಷ್ಟವಾಗಬಹುದು. ಸರ್ಕಾರದವರು ಈಗ ಲಾ 
ಡಿಪಾರ್ಟುಮೆಂಟಿನಲ್ಲಿ ವಿಚಾರ ಮಾಡಲಿಕ್ಕೆ ಹತ್ತಿದ್ದಾರೆ. ಇನ್ನೊಂದು ವಿಚಾರ, ಶಿಕ್ಷಣ 
ಖಾತೆಯವರು ಶಿಕ್ಷಣ ಮಂಡಲಿ ಮಾಡಬೇಕು ಎಂದು ಮಾಡಿದ್ದರು. ಆದರೆ ಈಗ 
ಮಾಡುವುದಿಲ್ಲ ಎಂದು ನಿರ್ಧಾರ ಮಾಡಿದ್ದಾರೆ. ಇದನ್ನೆಲ್ಲಾ ವಿಚಾರ ಮಾಡಿ ತರಲಿಕ್ಕೆ ಸ್ವಲ್ಪ 
ಸಮಯ ಬೇಕಾಗುತ್ತದೆ. 

ಶ್ರೀ ಎಸ್‌.ಆರ್‌. ಬೊಮ್ಮಾಯಿ.- ಈ ಸೆಷನ್ನಿನಲ್ಲಿ ಆಗದಿದ್ದರೆ ಮುಂದಿನ 
ಸೆಷನ್ನಿನಲ್ದಾದರೂ ಇದನ್ನು ತರುತ್ತೀರಾ? 

ಶ್ರೀ ಪಿ.ಎಂ. ನಾಡಗೌಡ.- ಸರಕಾರ ಪ್ರಯತ್ನ ಮಾಡುತ್ತದೆ. 

ಶ್ರೀ ಬ. ಪರಮೇಶ್ವರಪ್ಪ- ಹೊಸ ಅನುಭವ ಪಡೆದು ಈ ಬಿಲ್ಲನ್ನು 
ಮಂಡಿಸುತ್ತೇವೆಂದು ಹೇಳಿದಿರಿ. ಐದು ವರ್ಷ ಅನುಭವಿಸಿರತಕ್ಕ ಅನುಭವ ಹೀಗಿರುವಾಗ 
ಇನ್ನೂ ಹೊಸ ಅನುಭವ ಪಡೆದು ಬಿಲ್ಲು ತರಲಿಕ್ಕೆ ಎಷ್ಟು ಸಮಯ ಬೇಕಾಗುತ್ತದೆ? 

ಶ್ರೀ ಪಿ.ಎಂ. ನಾಡಗೌಡ.- ಐದು ವರ್ಷದ ಅನುಭವವಾಗಿಲ್ಲ. ನನಗೆ ಎರಡು 
ವರ್ಷ ಇರಲಿಕ್ಕೆ ಹತಿದೆ. 


204 ಪಿ.ಎಂ. ನಾಡಗೌಡ 


ಶ್ರೀ ಎಂ. ನಾಗಪ್ಪ.- ಜಿಲ್ಲಾ ಪರಿಷತ್ತು ಮಾಡಿದರೆ ಮಂತ್ರಿಗಳ ಅಧಿಕಾರ 
ಕಡಿಮೆಯಾಗುತ್ತವೆ. ಆಗ ಜನರು ಎಂ.ಎಲ್‌.ಎ. ಆಗಲಿಕ್ಕೆ ಆಗಲೀ ಮಂತ್ರಿಗಳು ಆಗಲಿಕ್ಕೆ 
ಆಗಲೀ ಇಷ್ಟ ಪಡುವುದಿಲ್ಲ ಜಿಲ್ಲಾ ಪರಿಷತ್ತಿನ ಪ್ರೆಸಿಡೆಂಟ್‌ ಆಗಲಿಕ್ಕೆ ಇಷ್ಟ ಪಡುತ್ತಾರೆ. 
ಆದ್ದರಿಂದ ಅಧಿಕಾರ ಡೀಸೆಂಟ್ರಲೈಸು ಮಾಡಬಾರದು ಎನ್ನುವ ಉದ್ದೇಶದಿಂದ ಅದನ್ನು 
ತಡೆಹಿಡಿದಿದ್ದಾರೆ ಎಂದು ತಿಳಿದು ಬಂದಿದೆ. ಇದು ಸರಿಯೇ? 

ಶ್ರೀ ಪಿ.ಎಂ. ನಾಡಗೌಡ.- ಸರಕಾರದವರು ಒಪ್ಪಿಕೊಂಡಿದ್ದಾರೆ. ಅಧಿಕಾರ 
ಎಕೇಂದ್ರೀಕರಣ ಮಾಡಲಿಕ್ಕೇ ಬೇಕಾಗುತ್ತದೆ. ಈ ದೊಡ್ಡ ಕಾಯಿದೆಯಲ್ಲಿ ಎಲ್ಲಾ ವಿಚಾರ 
ಮಾಡಬೇಕಾದರೆ, ಸ್ವಲ್ಪ ಸಮಯ ಬೇಕಾಗುತ್ತದೆ. 

ಶ್ರೀ ಎ.ಆರ್‌. ಪಂಚಗಾವಿ.- ಸ್ವಾಮಿ, ಜಿಲ್ಲಾ ಪರಿಷತ್ತು ಕಾಯಿದೆ ತಂದರೆ 
ಸರಕಾರಕ್ಕೆ ಎಷ್ಟು ಖರ್ಚು ಬೀಳಬಹುದು? ಇದರಿಂದ ರೇಟ್‌ ಷೇಯರ್ಸ್‌ ಮೇಲೆ ಹೆಚ್ಚು 
ಬೀಳಬಹುದೇ? 

ಶ್ರೀ ಪಿ.ಎಂ. ನಾಡಗೌಡ.- ಈಗ ಸರಕಾರದ ವ್ಯವಹಾರಗಳಿಗಾಗಿ ಏನು 
ಖರ್ಚು ಮಾಡುತ್ತಿದ್ದೇವೊ ಅದೇ ಖರ್ಚಿನಲ್ಲಿ ಆ ವ್ಯವಹಾರಗಳಿಗೂ ಆಗಬಹುದು ಎಂದು 
ನನ್ನ ಅಭಿಪ್ರಾಯ. 

ಶ್ರೀ ಎನ್‌. ಹುಚ್ಛಮಾಸ್ಪಿಗೌಡ.- 1967ನೇ ಇಸವಿಯಲ್ಲಿ ಮಹಾಚುನಾವಣೆ 
ಇದ್ದಾಗ ಆಡಳಿತದಲ್ಲಿ ತೀವ್ರ ಭಿನ್ನಾಭಿಪ್ರಾಯ ಉಂಟಾಗಿ ಈ ಕೆಲಸ ನಿಂತು ಹೋಯಿತು. 
ಇತ್ತೀಚೆಗೂ ಇದೇ ಭಿನ್ನಾಭಿಪ್ರಾಯ ಇದೆ. ಆದುದರಿಂದ ಈಗ ಇದನ್ನು ಬಗೆಹರಿಸುವುದಕ್ಕೆ 
ಏನಾದರೂ ತೀರ್ಮಾನ ಮಾಡಿದ್ದೀರಾ? 

ಶ್ರೀ ಪಿ.ಎಂ. ನಾಡಗೌಡ.- 1967ರಲ್ಲಿ ನಾನು ಮಂತ್ರಿಯಾಗಿರಲಿಲ್ಲ. ಈಗ 
ಮಾನ್ಯ ಸದಸ್ಯರು ಹೇಳಿದಂಥ ಬಿಕ್ಕಟ್ಟು ಏನೂ ಇಲ್ಲ. 

ಮೈಸೂರು ಅಪ್ರೋಪ್ರಿಯೇಷನ್‌ ಮಸೂದೆ ಕುರಿತು -1958 

ಶ್ರೀ ಪಿ.ಎಂ. ನಾಡಗೌಡ : ಸ್ಟೋರ್ಸ್‌ ಪರ್ಚೇಸ್‌ ಸಿಸ್ಪಂನಿಂದ ಬಹಳ ತೊಂದರೆಗಳು 
ಬರುತ್ತವೆ ಎಂದು ನನಗನ್ನಿಸುತ್ತದೆ. ಆದ್ದರಿಂದ ನೇರವಾಗಿ ಆಸ್ಪತ್ರೆಗಳಲ್ಲಿ ಚಲೋ ರೀತಿಯಿಂದ 
ಉಪಯೋಗವಾಗಲು ತಕ್ಕ ಔಷಧಗಳನ್ನು ಉಪಕರಣಗಳನ್ನು ಒದಗಿಸುವ ಹಾಗೆ ತಕ್ಕ 
ವ್ಯವಸ್ಥೆಯನ್ನು ನಮ್ಮ ಸರ್ಕಾರದವರು ಮಾಡಬೇಕೆಂದು ನಾನು ಸೂಚಿಸುತ್ತೇನೆ. 

ಇನ್ನೊಂದು ಕೋ ಆಪರೇಟಿವ್‌ ಇಲಾಖೆಯ ಬಗ್ಗೆ ಎರಡು ಮೂರು ಮಾತುಗಳನ್ನು 
ಹೇಳುತ್ತೇನೆ. ಸಹಕಾರ ಇವತ್ತಿನ ದಿವಸ ಚಲೋ ರೀತಿಯಿಂದ ಬೆಳೆಯಬೇಕು. ಈಗ 
ಅಪೆಕ್ಸ್‌ ಬ್ಯಾಂಕ್‌ ಮತ್ತು ಕೋ ಆಪರೇಟಿವ್‌ ಬ್ಯಾಂಕ್‌ ಎಂದು ಮಾಡಿದ್ದಾರೆ. ಅದಕ್ಕೆ 


ಬಂಡವಾಳ ಬಹಳ ಕಡಿಮೆ ಇದೆ. ಇವತ್ತಿನ ದಿವಸ ಉತ್ತರ ಕರ್ನಾಟಕದಲ್ಲಿ ಸೆಂಟ್ರಲ್‌ 
ಬ್ಯಾಂಕಿನಲ್ಲಿ ಎಷ್ಟು ಉತ್ಪನ್ನವಿದೆ. ಅಪೆಕ್ಸ್‌ ಬ್ಯಾಂಕಿನಲ್ಲಿ ರಿಸರ್ವ್‌ ಕ್ಯಾಪಿಟಲ್ಸ್‌, ವರ್ಕಿಂಗ್‌ 


ಪ್ರತಿಭಾವಂತ ಸಂಸದೀಯ ಪಟು 205 


ಕ್ಯಾಪಿಟಲ್‌ ಬಹಳ ಕಡಿಮೆ ಇದೆ. ಅದಕ್ಕೆ ಸರ್ಕಾರದವರು ಒಂದು ಕ್ರಮವನ್ನು 
ತೆಗೆದುಕೊಳ್ಳಬೇಕು. ಪ್ರೆಮರಿ ಸಂಸ್ಥೆಗಳಿಗೆ ಅವಕಾಶ ಇಲ್ಲದಂತೆ ಮಾಡಬಾರದು. ಇಂತಹ 
ಸಂಸ್ಥೆಗಳು ಗೌರ್ನಮೆಂಟ್‌ ಸ್ಟಾನ್‌ಸರ್ಡ್‌ ಇನ್‌ಸ್ಟಿಬ್ಕೂಟ್‌ ಆಗಬಾರದು. ನಾನ್‌ ಅಫಿಷಿಯಲ್‌ 
ಮೆಂಬರುಗಳಿಗೆ ಇದರಲ್ಲಿ ಹೆಚ್ಚು ಅವಕಾಶವಿರುವ ಹಾಗೆ ಮಾಡಿ. ಇವತ್ತಿನ ದಿವಸ ಬಿಜಾಪುರ 
ಜಿಲ್ಲೆ ಹಿಂದುಳಿದ ಜಿಲ್ಲೆ. ಬರಗಾಲದ ಜಿಲ್ಲೆ, ಕೋ ಅಪರೇಟಿವ್‌ ಸೊಸೈಟಿಗಳಿಗೋಸ್ಯರ 
ಸುಮಾರು 40 ಲಕ್ಷ ರೂಪಾಯಿಗಳನ್ನು ಮಂಜೂರು ಮಾಡಿದ್ದಾರೆ. 


ಪ್ರೈಮರಿ ಸೆಂಟ್ರಲ್‌ ಕೋ ಅಪರೇಟಿವ್‌ ಬ್ಯಾಂಕಿನಲ್ಲಿ ಜನಗಳಿಂದ ವಸೂಲಾದ 
ಹತ್ತು ಲಕ್ಷ ರೂಪಾಯಿಗಳನ್ನೂ, ಸಂಸ್ಥಾನ ಸರ್ಕಾರದ ಹತ್ತು ಲಕ್ಷ ರೂಪಾಯಿಗಳನ್ನೂ, 
ಕೇಂದ್ರ ಸರ್ಕಾರದ 20 ಲಕ್ಷ ರೂಪಾಯಿಗಳನ್ನು, ಸೇರಿಸಿ ಇಟ್ಟಿದ್ದಾರೆ. ಈಗ ಹೆಚ್ಚು 
ವಿಳಂಬವಾಗುತ್ತದೆ ಎನ್ನುವ ಸಂಶಯವಿದೆ. ಸರ್ಕಾರದವರು ಇದಕ್ಕೆ ಹೆಚ್ಚು ಗಮನಕೊಡಬೇಕು. 
ಕೆಲವು ಹಿಂದುಳಿದ ಜಿಲ್ಲೆಗಳಿವೆ. ಬಿಜಾಪುರದಲ್ಲಿ ನೇಕಾರರಿಗೆ ಒಂದು ಸ್ಪಿನ್ನಿಂಗ್‌ ಮಿಲ್ಲನ್ನು 
ತೆರೆಯಲು ಸುಮಾರು 12 ಸಾವಿರ ರೂಪಾಯಿಗಳನ್ನು ಕೊಟ್ಟಿದ್ದಾರೆ. ಇದಕ್ಕೆ ಸರ್ಕಾರದವರು 
ಹೆಚ್ಚು ಗಮನವನ್ನು ಕೊಟ್ಟು ಕೇಂದ್ರ ಸ್ಥಳವಾದ ಬಾಗಲಕೋಟೆಯಲ್ಲಿ ಒಂದು ಸ್ಪಿನ್ನಿಂಗ್‌ 
ಮಿಲ್ಲನ್ನು ತೆರೆಯಬೇಕು. 


ನೇಕಾರರಿಗೆ ವಸತಿ ಸೌಕರ್ಯಗಳನ್ನು ಕಲ್ಪಿಸಲು ಸರ್ಕಾರದವರು ಹೆಚ್ಚು 
ಗಮನಕೊಡಬೇಕು ಸರ್ಕಾರದವರೇ ಈ ಕಾರ್ಯವನ್ನು ವಹಿಸಿಕೊಂಡು ಮಿಲ್ಲನ್ನು ತೆರೆಯಬೇಕು. 
ಉತ್ಸಾಹದಿಂದ ಕೆಲಸಮಾಡಲು ಸರ್ಕಾರದವರು ಸುಮಾರು ಮೂರುವರೆ ಅಥವಾ ನಾಲ್ಕು 
ಲಕ್ಷ ರೂಪಾಯಿಗಳನ್ನು ಕೊಡಿಸಿದ್ದಾರೆ. ಯಾವ ರೀತಿಯಿಂದಲೋ ತಡೆಯಾಗಿದೆ. ಅದಕ್ಕಾಗಿ 
ಕೇಂದ್ರ ಸರ್ಕಾರದವರು ಆರು ತಿಂಗಳುವರೆಗೆ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ. 

ಶ್ರೀ ಟಿ. ಮರಿಯಪ್ಪ : ಪ್ರೈಮರಿ ಕೋ ಅಪರೇಟಿವ್‌ ಸೊಸೈಟಿಗಳು ಸಫಿಷೆಂಟಾಗಿ 
ಷೇರ್‌ ಕ್ಯಾಪಿಟಲ್ಲನ್ನು ವಸೂಲು ಮಾಡಬೇಕೋ ಇಲ್ಲವೊ? 

ಶ್ರೀ ಪಿ.ಎಂ. ನಾಡಗೌಡ : ಹೌದು. ಇನ್ನು ಕೈಗಾರಿಕೆಗಳ ವಿಚಾರವಾಗಿ ಒಂದು 
ಮಾತನ್ನು ಹೇಳುತ್ತೇನೆ. ಬಾಗಲಕೋಟೆ ಸಿಮೆಂಟ್‌ ಕಂಪನಿ ಚಲೋ ರೀತಿಯಿಂದ ಕೆಲಸ 
ಮಾಡುತಿದೆ. ಆ ಕಂಪನಿ ತೆರೆಯುವುದಕ್ಕೆ ಮುಂಚಿ ಇದಕ್ಕೆ 25 ಲಕ್ಷ ರೂಪಾಯಿಗಳನ್ನೂ 
ಬೊಂಬಾಯಿ ಸರ್ಕಾರದವರು ಕೊಟ್ಟಿದ್ದರು. ಆ ಕಂಪನಿಗೆ ಒಬ್ಬ ಸೆಕ್ರಟರಿ, ಇಬ್ಬರು 
ಡೈರಕ್ಷರುಗಳನ್ನು ನೇಮಿಸಬೇಕೆಂದು ಹೇಳಿದ್ದಾರೆ. ಮೈಸೂರು ಸರ್ಕಾರಕ್ಕೆ ಅಲ್ಲಿಗೆ ಅಸೆಟ್ಸ್‌ 
ಮತ್ತು ಲಯಬಿಲಿಟೀಸ್‌ ಮುಂಬೈ ಸರ್ಕಾರದಿಂದ ಬಂದಿದೆ. ಹಾಗಿದ್ದರೂ ಇಬ್ಬರು 
ಡೈರಕ್ಷರುಗಳನ್ನು ಏತಕ್ಕೆ ನೇಮಿಸಿಲ್ಲ? ಈ ಬಗ್ಗೆ ಸರ್ಕಾರದವರು ವಿಚಾರಮಾಡಬೇಕೆಂದು 
ನಾನು ಹೇಳುತ್ತಿದ್ದೇನೆ. 


206 ಪಿ.ಎಂ. ನಾಡಗೌಡ 


ಇನ್ನೊಂದು ವಿಷಯ ನಮಲ್ಲಿ ಲೇಬರರ್‌ ಪರಿಸ್ತಿತಿ ಬಹಳ ಚಿಂತಾಜನಕವಾಗಿದೆ. 
ಲೇಬರರ್ಗನ್ನು ಕೆಲಸದಿಂದ ನಾಳೆ ತೆಗೆಯುತ್ತೇವೆ ಎಂದು ಹೇಳುತ್ತಿದ್ದಾರೆ. ಈ ವಿಷಯದಲ್ಲಿ 
ಸರ್ಕಾರದವರು ನೇರವಾದ ಸೂಪರ್‌ ವಿಷನ್‌ ಮಾಡಿ ಇತ್ತಕಡೆಗೆ ಸ್ವಲ್ಪ ಲಕ್ಷ್ಯ ಕೊಡಬೇಕು. 

ಇನ್ನು ಇಂಡಸ್ಪಿಯಲ್‌ ಎಸ್ಟೇಟ್‌ ವಿಷಯ ಬಾಗಲಕೋಟೆಯಲ್ಲಿ ಇಂಡಸ್ಟ್ರಿಯಲ್‌ 
ಪೊಟೆನ್ಸಿಯಾಲಿಟಿ ಹೆಚ್ಚಿದೆ. ನಾಲ್ಕೈದು ಫ್ಯಾಕ್ಟರಿಗಳು ಬರಲಿಕ್ಕೆ ತಯಾರಿವೆ. ಇಲ್ಲಿ 
ಜಿಯಲಾಜಿಕಲ್‌ ಸರ್ಮೆಮಾಡಿ ಇಂಡಸ್ಟ್ರಿಯಲ್‌ ಎಸ್ಟೇಟ್‌ ಮಾಡಬೇಕೆಂದು ಅರಿಕೆ 
ಮಾಡುತ್ತಿದ್ದೇನೆ. ಒಂದು ಸಂಸ್ಥಾನಕ್ಕೆ ಇದು ಒಂದು ಹೆಮ್ಮೆಯ ಮಾತು. ಇಂಡಸ್ಟ್ರಿಯಲ್‌ 
ಪೊಟೆನಿಸಿಯಾಲಿಟಿ ಇಲ್ಲಿರುವುದನ್ನು ಅಭಿವೃದ್ದಿ ಮಾಡಬೇಕೆಂದು ಸರ್ಕಾರದವರನ್ನು 
ಕೇಳಿಕೊಳ್ಳುತ್ತೇನೆ. 

ಇವತ್ತಿನ ದಿವಸ ಫ್ಯಾಮಿನ್‌ ರಿಲೀಫ್‌ ಸಲುವಾಗಿ ಸುಮಾರು 50 ಲಕ್ಷ 
ರೂಪಾಯಿಗಳನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿ ಸರ್ಕಾರದವರಿಗೆ ಅಭಿನಂದನೆಗಳನ್ನರ್ಪಿಸುತ್ತೇನೆ. 
ಬಿಜಾಪುರ ಜಿಲ್ಲೆಯಲ್ಲಿ ಬರಗಾಲ ಬಂದಾಗ ಶ್ರೀ ಮರಿಯಪ್ಪನವರು ಬಹಳ ಕಷ್ಟಪಟ್ಟು ಆ 
ಪ್ರದೇಶಗಳನ್ನು ಭೇಟಿ ಮಾಡಿದರು. ನಮ್ಮ ಜಿಲ್ಲೆಯಾದ ಗುಲ್ಬರ್ಗಾ ಮತ್ತು ಚಿತ್ರದುರ್ಗ 
ಇವರ ಜಿಲ್ಲೆಗಳಲ್ಲಿ ಬರಗಾಲ ಬಂದಾಗ್ಗೆ ಅವರಿಗೆ ಆದರ ಪೂರ್ವಕ ಅಭಿನಂದನೆಗಳು 
ಸುರಿಮಳೆಯೋಪಾದಿಯಲ್ಲಿ ಬಂದಿವೆ. ಅವರನ್ನು ತುಂಬ ಅಭಿಮಾನದಿಂದ 
ಬರಮಾಡಿಕೊಂಡಿದ್ದಾರೆ. ಇವತ್ತಿನ ದಿವಸ ಮಲೆನಾಡ ಅಭಿವೃದ್ಧಿಯಾಗುವುದಕ್ಕೆ ಯಾವ 
ರೀತಿ ಒಂದು ಮಲೆನಾಡು ಡೆವಲಪ್‌ ಮೆಂಟ್‌ ಬೋರ್ಡ್‌ ಎಂದು ಮಾಡಿದ್ದಾರೋ ಆ 
ರೀತಿ ಬರಗಾಲವನ್ನು ನಿರ್ಮೂಲ ಮಾಡುವುದಕ್ಕಾಗಿ ಫ್ಯಾಮಿನ್‌ ರಿಲೀಫ್‌ ಬೊರ್ಡನ್ನು 
ರಚಿಸುವುದು ಒಳ್ಳೆಯದು. ಸರ್ಕಾರದವರು ಈ ಬರಗಾಲ ಪೀಡಿತ ಪ್ರದೇಶಗಳಿಗೆ ಎಷ್ಟೋ 
ರೊಕ್ಕವನ್ನು ಸುಸಂಘಟಿತವಾಗಿ ಉಪಯೋಗ ಮಾಡುತ್ತಿಲ್ಲ. ಬರಗಾಲವ ಮೇಲಿಂದ ಮೇಲೆ 
ಎರಡು ಮೂರು ವರ್ಷಗಳು ಬರುವುದಿಲ್ಲ. ಒಂದೆರಡು ವರ್ಷಕ್ಕೊಮ್ಮೆ ಒಂದೇ ಬರುತ್ತದೆ. 


ಸಭಾಪತಿಯವರು : ಬಡ್ಗೆಟ್ಟನ ಭಾಷಣ ಮಾಡುವಾಗ ಆ ವಿಷಯವನ್ನು 
ತಾವು ಅಪ್ಪಣೆ ಕೊಟ್ಟಿದ್ದೀರಿ. ಅದಲ್ಲದೆ ಕಾಮ ನಿವಾರಣೆಯ ಕ್ರಮಗಳನ್ನು ಖಾಯಂ ಆಗಿ 
ತೆಗೆದುಕೊಳ್ಳಲು ಮತ್ತು ಕ್ಲಾಮವೇ ದೇಶದಲ್ಲಿ ತಲೆದೋರುವುದಕ್ಕೆ ಸದರೀ ವ್ಯವಸ್ಥೆ 
ಮಾಡಬೇಕೆಂದು ತಾವು ಅಪ್ಪಣೆ ಕೊಟ್ಟಿದ್ದೀರಿ. 


ಶ್ರೀ ಪಿ.ಎಂ. ನಾಡಗೌಡ : ಇನ್ನು ಇಲ್ಲಿ ನೀರಾವರಿ ಯೋಜನೆಗಳು ಆಗುವುದು 
ಅವಶ್ಯಕ. ಫ್ಯಾಮಿನ್‌ ಪರಿಸ್ಥಿತಿ ಬಂದಾಗ ಆ ಪ್ರದೇಶಗಳಲ್ಲಿ ನೀರಾವರಿ ಯೋಜನೆಗಳನ್ನು 
ಯಶಸ್ವಿಯಾಗಿ ಪೂರ್ತಿಯಾಗಿ ಮಾಡಲಿಕ್ಕೆ ಪ್ರಯತ್ನಮಾಡಬೇಕು. ಈಗ Ma 
ಅಪ್ರೋಪರಿಯೇಷನ್‌ ಬಿಲ್ಲಿಗೆ ನಾನು ಸಂಪೂರ್ಣವಾಗಿ ಸ್ವಾಗತ ಬಯಸುತ್ತೇನೆ. ಮಾನ್ಯ 
ಮಂತ್ರಿಗಳಾದ ಶ್ರೀ ಮರಿಯಪ್ಪನವರು ಈ ಮಸೂದೆಯ ಬಗ್ಗೆ ಚಲೋ ಕೆಲಸವನ್ನು 
ಮಾಡಿದ್ದಾರೆಂದು ಹೇಳಿ ಈ ಮಸೂದೆಗೆ ಪೂರ್ಣ ಅನುಮೋದನೆ ಕೊಟ್ಟು ನನ್ನ ಭಾಷಣ 
ಮುಗಿಸುತೇನೆ. 


ಪ್ರತಿಭಾವಂತ ಸಂಸದೀಯ ಪಟು 207 


ಮೈಸೂರು ಭೂ ಸುಧಾರಣಾ ಮಸೂದೆ ಕುರಿತು 1958 


ರೀ ಅಸೆಸ್‌ ಮೆಂಟ್‌ ಮಾಡಿ ಫಿಕ್ಸ್‌ ಮಾಡಿ. ಈ ಕಾಯಿದೆಯೊಳಗೆ ಒಂದು 
ಮಹತ್ವದ ವಿಚಾರವಿಲ್ಲ. ಮಧ್ಯಮ ವರ್ಗದ ಜನರ ಬಗ್ಗೆ ಎಷ್ಟೋ ಸದಸ್ಯರು ಪ್ರತಿಪಾದನೆ 
ಮಾಡಿದರು. ಅವರ ಬಗ್ಗೆ ಕೂಲಂಕಷವಾಗಿ ಯೋಚನೆ ಮಾಡುವುದೂ ಮಹತ್ವದ ವಿಷಯ. 
ಒಬ್ಬ ಕಾರ್ಕನ ಇರಬಹುದು. ವಕೀಲ ಇರಬಹುದು, ಬೇರೆ ತರಹ ನೌಕರರುಗಳಿರಬಹುದು. 
ಅವರುಗಳು ತಮ್ಮಇನ್‌ ಕಂ ಸೆಟ್ಟಮೆಂಟ್‌ ಮಾಡಿಕೊಳ್ಳುವುದಕ್ಕೆ ನಾಲ್ಕು ಎಂಟು ಎಕರೆ 
ಜಮೀನನ್ನು ಇಟ್ಟುಕೊಂಡಿರಬಹುದು. ಅಂಥವರಿಗೆ ಒಂದು ವಿಚಾರಮಾಡಿ ಅವರಿಗೂ 
ನೆಮ್ಮದಿ ಕೊಡುವುದು ಒಳ್ಳೆಯದು. ಜಾಯಿಂಟ್‌ ಸೆಲೆಕ್ಸ್‌ ಕಮಿಟಿಯಲ್ಲಿ ಇದನ್ನು ವಿಚಾರ 
ಮಾಡಬೇಕೆಂದು ಮಾನ್ಯ ಮಂತ್ರಿಗಳಿಗೆ ಸೂಚನೆ ಮಾಡುತ್ತೇನೆ. 


ಇನ್ನೊಂದು ವಿಚಾರವೇನೆಂದರೆ ಶಿಕ್ಷಣ ಸಂಸ್ಥೆಗಳಿಗೆ ಎಗ್ಗಂಷನ್‌ ಕೊಡಬೇಕಾಗಿದೆ. 
ಇವೊತ್ತಿನ ದಿವಸ ಎಷ್ಟೊ ಜನಗಳಿಗೆ ಎಗ್ಗಂಷನ್‌ ಕೊಟ್ಟಿದ್ದೀರಿ. ಪ್ಲಾಂಟೇಷನ್‌ ಮತ್ತು 
ಇತರ ತೋಟಗಳು, ಫಾರಮುಗಳಿಗೆ ಸೀಲಿಂಗಿನಿಂದ ಎಗ್ಗೆಂಷನ್‌ ಕೊಟ್ಟಿದ್ದೀರಿ. ಏಕೆಂದರೆ 
ನಮ್ಮ ಉತ್ತರ ಕರ್ನಾಟಕದಲ್ಲಿ ಸಂಸ್ಥೆಗಳು ಹೆಚ್ಚಾಗಿ ಸರ್ಕಾರದಿಂದ ಮತ್ತು ಜನಗಳಿಂದ 
ನಡೆದುಬಂದಿಲ್ಲ. ನಮಲ್ಲಿ ಈ ಸಂಸ್ಥೆಗಳು ವತನ್‌ ದಾರರು ಸಂಸ್ಥೆಗಳಿಗೆ ಬಿಟ್ಟಿರುವ 
ಹೊಲಗಳ ಸಹಾಯದಿಂದ ನಡೆಯುತ್ತಿದೆ. ಇವತ್ತಿನ ದಿವಸ ಈ ನಹಿ 
ಅವೆಲ್ಲವಗಳನ್ನೂ ತೆಗೆದುಕೊಂಡರೆ, ಆ ಸಂಸ್ಥೆಗಳನ್ನು ಮುಚ್ಚಬೇಕಾಗುತ್ತದೆ. ಆವಾಗ ಸರ್ಕಾರಕ್ಕೆ 
ಭೋಜ ಬರುತ್ತದೆ. 


ಒಂದು piority of rent ಆಗಲಿ, ಒಂದು Fixed rent ಆಗಲಿ ಹಾಕಿ, ಈ 
ಸಂಸ್ಥೆಗಳ ಹೊಲಗಳ ಮೇಲೆ ಒಂದು ಕಂಟ್ರೋಲ್‌ ಇಟ್ಟುಕೊಂಡು, ಅವುಗಳಿಗೆ ಎಗ್ಗಂಷನ್‌ 
ಕೊಡಬೇಕು. ಹೀಗೆ ಮಾಡಿದರೆ ಸರ್ಕಾರಕ್ಕೆ ಭೋಜ ಕಡಿಮೆಯಾಗುತ್ತದೆ. ಈ ಸಂಸ್ಥೆಗಳನ್ನು 
ತೆಗೆದುಕೊಂಡು ಹೆಚ್ಚು ಗ್ರಾಂಟ್‌ ಕೊಟ್ಟಿದ್ದೀರಿ. ಅಂಥ ಸಂಸ್ಥೆಗಳು ಉತ್ತರ ಕರ್ನಾಟಕದಲ್ಲಿ 
ಬಹಳವಿವೆ. 


ಸರ್ಕಾರದವರು ಈ ಮಾಧ್ಯಮಿಕ ಶಿಕ್ಷಣದ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವ 
ಕೆಲಸವಿಲ್ಲ. ಪ್ರಾಥಮಿಕ ಶಿಕ್ಷಣದ್ದು ಹೆಚ್ಚು ಜವಾಬ್ದಾರಿಯಿದೆ. ರಾಜ್ಯಾಂಗ ಘಟನದಲ್ಲಿ 
ಇದನ್ನು ಉಲ್ಲೇಖನ ಮಾಡಿದ್ದಾರೆ. First thing must come first. ಈ ಪ್ರಶಸ್ತಿಯನ್ನು 
ಕೊಡುವ ದೃಷ್ಟಿಯಿಂದ ವಿದ್ಯಾಸಂಸ್ಥೆಗಳೆನ್ನೂ ಈ ಎಕ್ಷೆಂಷನ್‌ ಕ್ಲಾಸಿನಲ್ಲಿ ಹಾಕಬೇಕು. 

ಇನ್ನೊಂದು ವಿಷಯ ಈ ಬಿಲ್ಲಿನಲ್ಲಿ ಸೆಷಲ್‌ ಟ್ರಿಬ್ಯೂನಲ್‌ ಇರಬೇಕೆಂದು 
ಹೇಳಲಾಗಿದೆ. ಇದು ಅವಶ್ಯಕವಿಲ್ಲ. ಇದೆಲ್ಲ ಅಧಿಕಾರಗಳನ್ನು ಮುವಿಸೀಫ್‌ ಕೋರ್ಟುಗಳಿಗೆ 


208 ಪಿ.ಎಂ. ನಾಡಗೌಡ 


ಕೊಡತಕ್ಕದ್ದು ಸರಿಯಾಗಿ ಕಾಣುತ್ತದೆ. ಈ ಟ್ಯಬ್ಯೂನಲ್ಲುಗಳಿಗೇ ಇದ್ದರೆ ಕೇಸುಗಳು 
ಪೊರ್ತಿಯಾಗುವುದಿಲ್ಲ. ಆದುದರಿಂದ ಈ ಭೂ ಸುಧಾರಣೆಯ ಕಾಯಿದೆಯನ್ನು ಮಾಡುವಾಗ 
ಕಾಂಪ್ಠಿಕೇಟ್‌ಡ್ಲಾಗಿ ಮಾಡಬಾರದು. 


ಇನ್ನು ಕೆಲವು ಮಿತ್ರರು ಅನೇಕರು ಜಾಯಿಂಟು ಕೋ ಅಪರೇಟಿವ್‌ ಫಾರ್ಮಿಂಗಿನ 
ವಿಚಾರವಾಗಿ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಇವತ್ತಿನ ದಿವಸ ರಾಜ್ಯ ಸಂಘಟನೆಯ ಪ್ರಕಾರ 
ಕೋ-ಅಪರೇಟೀವ್‌ ಪಾರ್ಮಿಂಗು ಎನ್ನುವಂತಹ ಸಂಸ್ಥೆಗಳಿರಬೇಕು. ಜಾಯಿಂಟು ಫಾರ್ಮಿಂಗು 
ಸೊಸೈಟಿಗಳು ಹೆಚ್ಚುವಂತೆ ಮಾಡಿರುವಂತಹ ಕ್ರೆಡಿಟ್ಟು ಕೋ-ಆಪರೇಟೀವ್‌ ಸೊಸೈಟಿಗಳು 
ಇವೆ. ಇವು ಇನ್ನೂ ಬೆಳೆಯುವಂತಹ ಪ್ರಯತ್ನವನ್ನು ಮಾಡಬೇಕು. 


ಈ ದಿಸೆಯಿಂದ ಇಂತಹ ಕೋ-ಅಪರೇಟೇವ್‌ ಸಂಸ್ಥೆಗಳಾಗಬೇಕು. ಇಲ್ಲದಿದ್ದಲ್ಲಿ 
ಸಹಕಾರ ತತ್ವಕ್ಕೆ ವಿರೋದವಾದರೆ ಪ್ರಜಾಸತ್ತಾತಕವಾದ ಸಮಾಜವನ್ನು ರಚಿಸಲಿಕ್ಕೆ ಹೇಗೆ 
ಸಾಧ್ಯವಾಗುತ್ತದೆ. ಈ ರೀತಿಯಾದ ಸಂಸ್ಥೆಗಳು ಆಗಬೇಕಾದದು ಅಗತ್ಯ. 

ಇಷ್ಟು ಮಾತನಾಡಲು ನಮ್ಮಅಧ್ಯಕ್ಷೆರು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಅವರಿಗೆ 
ನನ್ನ ಕೃತಜ್ಞತೆಗಳನ್ನು ಅರ್ಪಿಸಿ ಅವರ ಅಪ್ಪಣೆಯನ್ನು ತೆಗೆದುಕೊಳ್ಳುತ್ತೇನೆ. 
ಮೈಸೂರು ಹೆಬಿಚುವಲ್‌ ಅಫೆಂಡರ್ಸ್‌ ಮಸೂದೆ ಕುರಿತು-1959 

2nd sep 
ಮಾನ್ಯ ಅಧ್ಯಕ್ಷರೇ 
ಈಗ ನಮ್ಮಸಭೆಯ ಮುಂದೆ ಸರ್ಕಾರದವರು ಮಂಡಿಸಿರತಕ್ಕ ಮೈಸೂರು ಹೆಬಿಚುವಲ್‌ 
ಆಫೆಂಡರ್ಸ್‌ ಮಸೂದೆಯು ಬಹಳ ಮಹತ್ನುಳ್ಳ ಮಸೂದೆಯೆಂದು ನಾನು ಭಾವಿಸಿದ್ದೇನೆ. 


ಈಗ ನಮ್ಮಸಮಾಜದಲ್ಲಿ ಏನು ಒಂದು ಕೀಳು ಭಾವನೆಗಳಿರುತ್ತವೆಯೋ ಅವುಗಳನ್ನು ತಡೆ 
ಹಿಡಿಯಲು ಈ ಮಸೂದೆಯಿಂದ ಬಹಳ ಅನುಕೂಲವಾಗುತ್ತದೆಂದು ನಾನು ಭಾವಿಸಿದ್ದೇನೆ. 


ನಾನು ಮುಂಬೈ ಕರ್ನಾಟಕದಿಂದ ಬರತಕ್ಕವನಾಗಿದ್ದೇನೆ. ಆ ಪ್ರದೇಶದಲ್ಲಿ ಈ 
ಸಂಬಂಧವಾದ ಒಂದು ಕಾನೂನು ಜಾರಿಯಲ್ಲಿದ್ದರೂ ಕೂಡ ಯಾವ ರೀತಿಯಲ್ಲೂ ಸರ್ಕಾರಿ 
ಅಧಿಕಾರಿಗಳು ಆ ಅಮಲು ಬಟಾವಣೆಯನ್ನು ಅಷ್ಟು ಚಲೋ ರೀತಿಯಿಂದ ನಡೆಸುತಿಲ್ಲವೆಂದು 
ನಾನೀಗ ಹೇಳಬೇಕಾಗಿದೆ. ಸಮಾಜದಲ್ಲಿ ಕೆಟ್ಟ ನಡತೆಗೆ ಬಿದ್ದ ಜನರನ್ನು ಈ ಸಂಸ್ಥೆಗಳು 
ಒಂದು ಒಳ್ಳೇಯ ವೃತ್ತಿಗೆ ಪರಿವರ್ತನೆ ಮಾಡತಕ್ಕಂಥ ಸಂಸ್ಥೆಗಳಾಗಿರಬೇಕು. ಇವು ಈ 
ದೃಷ್ಟಿಯಿಂದ ಈ ಹಿಂದೆಯೂ ಅಲ್ಲಲ್ಲಿ ಬಾರ್‌ ಸ್ಟಲ್‌ ಸ್ಕೂಲುಗಳು, ರಿಮ್ಮಾಂಡ್‌ ಹೋಂಗಳು 
ಮತ್ತುಸೆಟ್‌ ಮೆಂಟ್‌ ಗಳು ಇದ್ದರು ಅವುಗಳ ಸಂಖ್ಯೆ ಬಹಳ ಕಡಿಮೆ ಎಂಬುದಾಗಿ ಮಾನ್ಯ 
ಡೆಪ್ಯೂಟಿ ಮಂತ್ರಿ ಬಸವಲಿಂಗಪ್ಪನವರು ಹೇಳಿದ್ದಾರೆ. 

ಬಿಜಾಪೂರದಲ್ಲೇನೋ ಒಂದು ಸೆಟಲ್‌ ಮೆಂಟಿದೆ ಈಗ ಮೈಸೂರು ರಾಜ್ಯದಲ್ಲಿ 
ಇಂತಹ ವಿಧಾನಗಳು ಕಡಿಮೆ ಇವೆಯೆಂದು ಮಾನ್ಯ ಬಸವಲಿಂಗಪ್ಪನವರು ಹೇಳಿದರು. 


ಪ್ರತಿಭಾವಂತ ಸಂಸದೀಯ ಪಟು 209 


ಬಿಜಾಪುರ ಜಿಲ್ಲೆಯಲ್ಲಿ ಇಂತಹ ಸೆಟಲ್‌ ಮೆಂಟ್‌ ಗಳು ಅಂದರೆ ಅಂತಹ ಜನರನ್ನು ಕೂಡಿ 
ಹಾಕತಕ್ಕೆ ಒಂದು ಮನೆ ಇದ್ದದ್ದು ಸರಿ. ಆದರೆ ಈಗಿನ ಎನೊಂದು ಕಾಯಿದೆ ಇದೆ, ಇದನ್ನು 
ಆಮೇಲೆ ಬಟಾವಣೆಗೆ ತರಬೇಕಾಗಿದ್ದರೆ, ಜನರ ಮನಸ್ಸನ್ನು ಪರಿವರ್ತನೆ ಮಾಡಬೇಕಾದರೆ 
ಸರ್ಕಾರದವರು ಇಡೀ ಮೈಸೂರು ರಾಜ್ಯದಲ್ಲಿ ಸೆಟಲ್‌ ಮೆಂಟುಗಳನ್ನು ಎಲ್ಲಾ ಕಡೆಯಲ್ಲಿಯೂ 
ತಾರದೇ ಇದ್ದರೆ ಈಗಿನ ಕಾಯಿದೆಯಿಂದೇನೂ ಉಪಯೋಗ ಆಗಲಿಕ್ಕಿಲ್ಲ. 

ಇದು ಬಹಳ ಮಹತ್ವದ ಕಾಯಿದೆ. ಹೊಸ ಮೈಸೂರು ರಾಜ್ಯವಾದ ಮೇಲೆ ಎಷ್ಟೋ 
ಕಾಯಿದೆಗಳನ್ನು ಸರ್ಕಾರದವರು ಮಾಡಿದ್ದಾರೆ. ಅಷ್ಟೊಂದು ಕಾಯಿದೆಗಳಲ್ಲಿ ಇದು 
ಮಹತ್ವವಳ್ಳದ್ದು. ಸರ್ಕಾರದವರು ಎಲ್ಲಾ ಕಡೆಗಳಲ್ಲಿಯೂ ಕರೆಕ್ಷವ್‌ ಸೆಟಲ್‌ ಮೆಂಟುಗಳನ್ನು 
ಮಾಡಬೇಕು. ಅಲ್ಲಿ ಇವತ್ತಿನ ದಿವಸ ಅವರಿಗೆ ಸರಿಯಾದ ಟ್ವೆನಿಂಗ್‌ ಕೊಟ್ಟರೆ, ಹೆಬಿಚ್ಕುವಲ್‌ 
ಅಫೆಂಡರ್ಸ್‌ ಸಹ ಒಳ್ಳೇಯವರಾಗುತ್ತಾರೆ. ಏಕೆಂದರೆ ಅನೇಕ ಜನರು ಅಂತಹ ಕೃತ್ಯಗಳನ್ನು 
ತಮ್ಮ ಜೀವನೋಪಾಯಕ್ಕಾಗಿ ಮಾಡಿ ಹೈಬಿಚುಯಲ್‌ ಆಫೆಂಡರ್ಸ್‌ ಆಗಿರುತ್ತಾರೆ. 


ಅವರಿಗೆ ನಿಜವಾಗಿ ಸರಿಯಾದ ಮಾರ್ಗವನ್ನು, ಶಿಕ್ಷಣವನ್ನು ಕೊಟ್ಟರೆ, ಅವರ ಸ್ಥಿತಿ 
ಹದಗೆಡದೆ ಸನ್ನಾರ್ಗರಾಗಲಿಕ್ಕೆ ಅವಕಾಶವಾಗುತ್ತದೆ. ನಾನು ಹೇಳುವುದಾದರೆ ಇದು ಖರೆ 
ಇದೆ. ಇವತ್ತಿನ ದಿವಸ ಹಳ್ಳಿಯ ಜೀವನ ಬಹಳವಾಗಿ ಕೆಡಲು ಹೆತ್ತಿದೆ. ಏಕೆಂದರೆ ಹಳ್ಳಿಗಳಲ್ಲಿ 
ಕುಡುಕರ ಸಂಖ್ಯೆ ಜಾಸ್ತಿಯಾಗಿ ಅವರ ಹಾವಳಿ ಬಹಳ ಇದೆ. ಅಲ್ಲಂತೂ ನೆಮ್ಮದಿ ಎಂಬುದೇ 
ಇವತ್ತಿನ ದಿವಸ ಇರುವುದಿಲ್ಲ. ಇವತ್ತಿನ ದಿವಸ ಇಡೀ ರಾಜ್ಯದಲ್ಲಿ ಪ್ರೊಹಿಬಿಷನ್‌ 
ವಿಶೇಷವಾಗಿದೆ. ಇದರಿಂದ ಬಹಳ ತೊಂದರೆಗಳಾಗುತ್ತಿದೆ. ಅದನ್ನು ಸರ್ಕಾರದವರು ಮೊದಲು 
ತಡೆಗಟ್ಟಬೇಕು. ಪ್ರೊಹಿಬಿಷನ್‌ ಆ್ಯಕ್ಷನ್ನು ಇಡೀ ರಾಜ್ಯದಲ್ಲೆಲ್ಲಾ ಮೊದಲು ಅಮಲಿನಲ್ಲಿ 
ತರಬೇಕೆಂದು ನನ್ನ ಅಭಿಮತವಿದೆ. 


ಇದನ್ನು ಜಾರಿ ಮಾಡಬೇಕಾದರೆ ಚಲೋ ಅಧಿಕಾರಿಗಳು ಬೇಕು. ಅಧಿಕಾರಿಗಳಿಗೆ 
ಅಮಲು ಬಟಾವಣೆ ಅಧಿಕಾರ ಇಲ್ಲದಿದ್ದರೆ ಏನೂ ಪ್ರಯೋಜನ ಆಗಲಿಕ್ಕಿಲ್ಲ. ನಮ್ಮಉತ್ತರ 
ಕರ್ನಾಟಕದಲ್ಲಿ ಅಂದರೆ ಮುಂಬ್ಬೆ ರಾಜ್ಯದಲ್ಲಿ ಈ ಕಾಯಿದೆ ಅಮಲಿನಲ್ಲಿದ್ದರೂ ಕೂಡ 
ಚಲೋ ರೀತಿ ಅದು ಜಾರಿಗೆ ಇನ್ನೂ ಬರಲಿಲ್ಲವೆಂಬುದು ಮಾನ್ಯ ಮಂತ್ರಿಗಳಿಗೆ ಚೆನ್ನಾಗಿ 
ಗೊತ್ತಿದೆ. 

ಈಗ ಕೇವಲ ನಾಲ್ಕು ಜಿಲ್ಲೆಗಳಲ್ಲಿ ಮಾತ್ರ ಈ ಕಾಯಿದೆ ಇದೆ. ಕಾಯಿದೆ 
ಮಾಡುವುದೇನೂ ದೊಡ್ಡದಲ್ಲ. ಅದನ್ನು ಅಮಲು ಬಟಾವಣೆ ಮಾಡಬೇಕು. ಅದನ್ನು 
ಅನೇಕ ಕಡೆಗಳಲ್ಲಿ ಇನ್ನೂ ಜಾರಿ ಮಾಡಲಿಲ್ಲ. ಈ ಕಾಯಿದೆಯ ಎಲ್ಲಾ ಕ್ಲಾಜುಗಳನ್ನು 
ಜಾಗ್ರತೆ ಅಮಲು ಬಟಾವಣೆ ಮಾಡಬೇಕು. ಈ ಕಾಯಿದೆ ಒಳ್ಳೆಯ ಕಾಯಿದೆ. ಅದನ್ನು 
ಸ್ಥಾಗತ ಮಾಡಬೇಕಾಗಿದೆ. 


210 ಹಿ.ಎಂ. ನಾಡಗೌಡ 


ಒಂದೇ ಮಾತಿನಲ್ಲಿ ಹೇಳುವುದಾದರೆ ಕೆಲವು ಕ್ಲಾಜುಗಳು ಇದರಲ್ಲಿ ಬಹಳ 
ವಿವಾದಾಸ್ಪದವಾಗಿದೆ. ಇದರಿಂದ ಯಾರಾದರೂ ಒಬ್ಬ ಎಜ್ಯುಕ್ಕೂಟಿವ್‌ ಆ ತಾರೆಟಿಯನ್ನು 
ನೇಮಿಸಿದರೆ ಆಗ ಇಂತಹ ಕಾನೂನುಗಳು ಚಲೋ ರೀತಿಯಿಂದ ಅಮಲು ಬಟಾವಣೆಗೆ 
ಬರುತ್ತವೆ. ಎಂದು ನಾವು ಹೇಳುತ್ತಿದ್ದೇವೆ. ಯಾರಾದರೂ ಅಂತಹ ಕಾನೂನು ಕಟ್ಟಳೆಗೆ 
ವಿರೋಧವಾಗಿ ನಡೆದಿದ್ದೇ ಆದರೆ, ಅಂತವರಿಗೆ ತಕ್ಕ ನಿರ್ಬಂಧಗಳನ್ನು ಹಾಕಬಾರದು 
ಎಂದು ಹೇಳುವುದು ಸರಿಯಲ್ಲ. 


ಶ್ರೀಮಾನ್‌ ಬಾಲಕೃಷ್ಣರಾಯರು ಒಳ್ಳೆ ವಕೀಲರು, ಹೆಸರು ವಾಸಿಯಾದವರು, 
ಅಂತಹವರು ಇಂತಹ ಕಾಯಿದೆಗಳನ್ನು ಮಾಡಬಾರದು ಎಂದು ಹೇಳುವಾಗ ಅದರಲ್ಲಿ 
ಅರ್ಥವಿದೆ. ಒಬ್ಬನ ಫಂಡಮೆಂಟಲ್‌ ದೈಟ್ಸ್‌ ನಿಜವಾಗಿ ಆ ಒಂದು ಎಜ್ಕುಕ್ಕೂಟಿವ್‌ 
ಆತಾರಿಟಿಯಿಂದ ಪ್ರೊಟೆಕ್ಟ್‌ ಆಗುತಿದೆಯೇ ಇಲ್ಲವೇ ಎಂಬುದನ್ನು ಪರಾಮರ್ಸಿಸಬೇಕಾಗಿದೆ. 
ಇಂಥಾದಕ್ಕೆ ಮೊದಲು ಪ್ರಾಮುಖ್ಯತೆ ಕೊಡಬೇಕು. ಇದನ್ನು ಸರ್ಕಾರದವರು ಪುನಃ ವಿಮರ್ಶೆ 
ಮಾಡಿ ಈ 18 19ನೇ ಸೆಕ್ಷನ್ಸ್‌ ಗಳನ್ನು ತೆಗೆದುಹಾಕುವುದು ಉಚಿತವೆಂದು ನಾನು ಅಭಿಪ್ರಾಯ 
ಪಡುತ್ತೇನೆ. 

ಎಲ್ಲಿ ಸೆಟಲ್‌ ಮೆಂಟುಗಳಿಲ್ಲವೋ ಅಲ್ಲಿ ಸೆಟಲ್‌ ಮೆಂಟುಗಳನ್ನು ಮಾಡಬೇಕು. 
ಉತ್ತರ ಕರ್ನಾಟಕದೊಳಗೆ ಇರುವ ಹಾಗೆ ಹೆಚ್ಚು ಸೆಟಲ್‌ ಮೆಂಟುಗಳನ್ನು ಎಲ್ಲಾ ಕಡೆಗಳಲ್ಲೂ 
ಮಾಡಬೇಕು. ನಮ್ಮಬಿಜಾಪುರದ ಜಿಲ್ಲೆಯಲ್ಲಿ ಹೆಣ್ಣು ಮಕ್ಕಳನ್ನು ಮುಂಬ್ಬೆಗೆ ಕಳಿಯಿಸುವುದು 
ಬಹಳ ನಡೆದಿದೆ. ಅದನ್ನು ತೆಗೆದು ಹಾಕುವ ಅಮಲು ಬಚಾವಣೆಯನ್ನು ಮಾಡಬೇಕು. 
ಅಲ್ಲೆಲ್ಲಾ ಇಂತಹ ಕೆಟ್ಟ ಸಂಗತಿಗಳಿವೆ. ಅದನ್ನು ಚಲೋ ರೀತಿ ಮಾಡಬೇಕು. ಮಾಡುವ 
ವಿಧಾನವನ್ನು ಸರಿಯಾಗಿ ತಿಳಿಯಬೇಕು. 


ಯಾವ ಅಧಿಕಾರಿಯೇ ಆಗಲಿ ಈ ಬಗ್ಗೆ ಸರಿಯಾದ ಶಿಕ್ಷಣ ಕೊಡಬೇಕು. 
ಅಧಿಕಾರಿಗಳು ಒಂದು ನೀತಿಮಟ್ಟ, ನಿಷ್ಟಹತೆ ಮತ್ತು ಪ್ರಾಮಾಣಿಕತೆಯಿಂದ ಕೆಲಸ 
ಮಾಡಬೇಕು. ಇಲ್ಲದಿದ್ದರೆ ಅಷ್ಟಾಗಿ ಈ ಕಾಯಿದೆ ಉಪಯೋಗಕ್ಕೆ ಬರಲಿಕ್ಕಿಲ್ಲ ಎಂದು 
ನಾನು ಸರಕಾರಕ್ಕೆ ಹೇಳುತ್ತಿದ್ದೇನೆ. ಸರ್ಕಾರದವರು ಈ ಕಾಯಿದೆಯನ್ನೂ ಅಮಲು ಬಚಾವಣೆ 
ಮಾಡಬೇಕೆಂದು ಹೇಳಿ ಇದಕ್ಕೆ ನಾನು ಸ್ವಾಗತ ಬಯಸುತ್ತೆನೆ. 


ಮೈಸೂರು ಸಹಕಾರ ಸಂಘಗಳ ಮಸೂದೆ ಕುರಿತು-1959 


ಶ್ರೀ ಪಿ.ಎಂ. ನಾಡಗೌಡ (ಸ್ಠಾನೀಯ ಪ್ರಾಧಿಕಾರೀ ಕ್ಷೇತ): ಈ ದಿವಸ 
ಸಹಕಾರ ಬಿಲ್‌ನ್ನು ಎರಡನೆ ಆವರ್ತಿ ವಿಚಾರ ಮಾಡುತ್ತಾ ಇದ್ದೇವೆ. ಇದು ಬಹಳ ಮಹತ್ವದ 
ಬಿಲ್ಲು. ಇದನ್ನು ನಮ್ಮಸರ್ಕಾರದವರು ಯೂನಿಫಾರಂ ಕಾಯಿದೆ ಮಾಡುವ ದೃಷ್ಟಿಯಿಂದ 
ತಂದದ್ದಕ್ಕಾಗಿ ಅವರಿಗೆ ಅಭಿನಂದನೆಯನ್ನು ಕೊಡುತ್ತಾ ಇದ್ದೇನೆ. 


ಪ್ರತಿಭಾವಂತ ಸಂಸದೀಯ ಪಟು 211 


ಏಕೆಂದರೆ ನಮ್ಮ ಮೈಸೂರು ರಾಜ್ಯದಲ್ಲಿ ಐದು, ಆರು ತರದ ಕಾಯಿದೆಗಳಿದ್ದ 
ಮೂಲಕ ಬಹಳ ಅಡಚಣೆ ಬರುತ್ತಾ ಇತ್ತು. ಅದನ್ನು ಈ ದಿವಸ ಮೈಸೂರು ಸರ್ಕಾರದವರು 
ದೂರ ಮಾಡಿದ್ದಾರೆ ಎಂದು ನನಗೆ ಬಹಳ ಅಭಿಮಾನ ಅನಿಸುತ್ತದೆ. ಇದನ್ನು ಸ್ಥಾಗತ 
ಮಾಡುವ ಮುಂಚೆ ಮೂರು, ನಾಲ್ಕು ಮಾತುಗಳನ್ನು ಹೇಳುವುದು ಅವಶ್ಯಕ ಎಂದು 
ಅನಿಸುತ್ತದೆ. 

ಮೊದಲನೆಯದು ಮಹತ್ವದ ಒಂದು ವಿಚಾರವೆಂದರೆ ಪ್ರಜಾಸತ್ತಾತಕ್ರವಾದ 
ರೀತಿಯಿಂದ ಈ ಕಾಯಿದೆ ಇದ್ದರೂ ಕೂಡ ರಿಜಿಸ್ಟಾರ್‌ ಅವರು ನಮ್ಮ ಕಡೆ ಇದ್ದ 
ಕಾಯಿದೆಗನುಗುಣವಾಗಿ ನಿಯಮಗಳನ್ನು ಠರಾಯಿಸದೇ ಮೈಸೂರು ರಾಜ್ಯದ ಕಾಯಿದೆ 
ಹಚ್ಚಿ ವಿಸಂಗತ ಪರಿಸ್ತಿತಿ ತಂದಿದ್ದರು. ಈ ದಿವಸ ಯಾವುದೇ ಕಾಯಿದೆ ಇರಲಿ ಅಡಚಣೆ 
ಇರುವುದು ಶೀಘ್ರವಾಗಿ ತಪ್ಪುವಂತಾಗುತ್ತದೆ. ಎನ್ನುವುದು ಬಹಳ ಸಂತೋಷದ ಸಂಗತಿ. 
ಸಹಕಾರಿ ತತ್ವ ಪ್ರಚಾರಕ್ಕೆ ಎಷ್ಟು ಮಹತ್ವ ಕೊಟ್ಟಿದ್ದೇವೆಯೋ ಅದಕ್ಕನುಗುಣವಾಗಿ ಈ 
ಕಾಯಿದೆ ಇದೆ ಎಂದು ಹೇಳಲಿಕ್ಕೆ ಬರುವುದಿಲ್ಲ. ಆದರೂ ಕೂಡ ಜಾಯಿಂಟ್‌ ಸೆಲೆಕ್ಟ್‌ 
ಕಮಿಟಿಯವರು ಎಷ್ರೋ ಬದಲಾವಣೆಗಳನ್ನು ಮಾಡಿದ್ದಾರೆ. ಅದು ಆನಂದದ ಸಂಗತಿ. 


ಸಹಕಾರ ಶಿಕ್ಷಣಕ್ಕೆ ಇದರಲ್ಲಿ ಏನೂ ಅವಕಾಶ ಮಾಡಿಲ್ಲ. ಸಹಕಾರ ಚಳುವಳಿ 
ಚೆನ್ನಾಗಿ ನಡೆಯಬೇಕಾದರೆ, ಇಂಡಿಯ ಸಂಸ್ಥಾನಕ್ಕೆ ಒಂದು ಶಿಕ್ಷಣ ಸಂಸ್ಥೆ ಇರಬೇಕು. 
ಅಲ್ಲದೆ ಜಿಲ್ಲಾ ಕೋ ಅಪರೇಟಿವ್‌ ಎಜುಕೇಷನ್‌ ಮತ್ತು ಬ್ರೆನಿಂಗಿಗೆ ಒಂದು ಸಂಸ್ಥೆಯನ್ನು 
ವ್ಯವಸ್ಥೆ ಮಾಡಬೇಕು. ಇದಕ್ಕಾಗಿ ಎಲ್ಲ ಸಹಕಾರ ಸಂಘಗಳಿಂದಲೂ ಅವುಗಳ ವರಮಾನದಲ್ಲಿ 
ಶೇಕಡಾ ಒಂದು ಪ್ರಮಾಣವನ್ನು ತೆಗೆದುಕೊಳ್ಳಬೇಕು. ಸಹಕಾರ ಚಳುವಳಿ ದೇಶದಲ್ಲಿ 
ಯಾವ ರೀತಿ ನಡೆಯುತ್ತಿದೆಯೆಂದು ತಿಳಿಸುವುದಕ್ಕೆ ಒಂದು ಸಹಕಾರ ಪತ್ರಿಕೆ ಬೇಕು. ಇದು 
ಅಲ್ಲದೆ ಈ ಕಾನೂನಿನ ವಿಷಯವೂ ಚೆನ್ನಾಗಿ ಜನರಿಗೆ ತಿಳಿಯಬೇಕು. ಆದುದರಿಂದ 
ಸಹಕಾರ ಕ್ಷೇತ್ರಕ್ಕೆ ಯಾವ ಕಾರ್ಯಕ್ರಮವನ್ನು ತೆಗೆದುಕೊಳ್ಳುತ್ತಾರೆಂಬುದನ್ನು ಸರ್ಕಾರ ಹೇಳಬೇಕು. 

ಮೈಸೂರು ರಾಜ್ಯದ ಈ ವಿಧೇಯಕವನ್ನು ನೋಡಿದರೆ, ರಿಜಿಸ್ಟಾರ್‌ ಅವರನ್ನು 
ಡಿಕ್ಷೇಟರ್‌ ಮಾಡಿದ್ದಾರೆ. ನಾನು ಬೊಂಬಾಯಿ, ಆಂಧ್ರ ಪ್ರದೇಶಗಳ ಕಾನೂನನ್ನು ನೋಡಿದ್ದೇನೆ. 
ರಿಜಿಸ್ಟಾರ್‌ ಅವರಿಗೆ ಅಲ್ಲೆಲ್ಲಿಯೂ ಇಷ್ಟು ಅಧಿಕಾರಗಳನ್ನು ಕೊಟ್ಟಿರುವದಿಲ್ಲ, ನಮ್ಮರಾಜ್ಯದಲ್ಲಿ 
ಒಂದು ವಿಶೇಷ ಪರಿಸ್ಥಿಶಿ ಇದೆ. ಹೊಸ ರಾಜ್ಯವಾಗಿದೆ. ನಾನಾ ಅವಶ್ಯಕತೆಗಳು ಬರುತ್ತವೆಂದು 
ಇದನ್ನು ಮಾಡಿದ್ದಾರೆ. ಇದೊಂದು a೩ಗsitiona| ಕಾಯಿದೆ ಎಂದು ಮಾಡಿದ್ದಾರೆಂದು 
ತಿಳಿಯುತ್ತೇನೆ. ಆದರೆ, ಇಲ್ಲಿ ರಿಜಿಸ್ಟಾರ್‌ ಅಥವಾ ಅವರ ಸಿಬ್ಬಂದಿ ಯಾವರೀತಿ ಕೆಲಸ 
ಮಾಡುತ್ತಿದೆ ಎಂಬುದನ್ನು ನೋಡಿದರೆ ಅಸಮಾಧಾನವಾಗುತ್ತದೆ. 


ಇಷ್ಟೊಂದು ಅಧಿಕಾರವನ್ನು ಪಡೆದಿರುವ ರಿಜಿಸ್ಟಾರ್‌ ಅವರು ಈ ಕಾಯಿದೆಯನ್ನು 
ಸಮರ್ಪಕವಾದ ರೀತಿಯಲ್ಲಿ ಆಲೋಚನೆ ಮಾಡುತ್ತಾರೋ, ಇಲ್ಲವೋ ಅನುಮಾನ. 


212 ಪಿ.ಎಂ. ನಾಡಗೌಡ 


ಬೊಂಬಾಯಿನಲ್ಲಿ Registar of co-operative society ಆಗುವುದಕ್ಕಿಂತ ಮುಂಚೆ 
ಆತ ಜಾಯಿಂಟ್‌ ಡೆಪ್ಯೂಟಿ ರಿಜಿಸ್ಟಾರ್‌ ಆಗಿ ಮೂರು ವರ್ಷಗಳಾದರು ಕೆಲಸಮಾಡಿ 
ತಜ್ಞತೆಯನ್ನು ಪಡೆಯಬೇಕಾಗಿದೆ. ಸಹಕಾರ ಚಳುವಳಿ ಸರ್ಕಾರದ ಸ್ಪೂರ್ತಿಯಿಂದ 
ನಡೆಯುವುದಿಲ್ಲ. ಜನರ ಸ್ವಯಂ ಸ್ಪೂರ್ತಿಯಿಂದ ನಡೆಯಬೇಕು. ಜನರು ಉತ್ಸಾಹದಿಂದ 
ಕೆಲಸ ಮಾಡಿದರೆ ಅದು ಉಳಿಯುತ್ತದೆ, ಬೆಳೆಯುತ್ತದೆ. 


ಎರಡು ವರ್ಷಗಳಿಂದ ಸಹಕಾರ ಸಂಘಗಳ ಇಲಾಖೆಯ ಸಿಬ್ಬಂದಿಯಿಂದ ಯಾವ 
ರೀತಿ ಕೆಲಸಗಳು ನಡೆಯುತ್ತಿದೆ ಎಂಬುದನ್ನು ನೋಡಿ ವಿಷಾದದಿಂದ ಈ ಮಾತನ್ನು 
ಹೇಳುತ್ತಿದ್ದೇನೆ. ಒಂದು ಉದಾಹರಣೆ ಹೇಳುವುದಾದರೆ, ಬಾಗಲಕೋಟೆ ಅಗ್ರಿಕಲ್‌ಚರಲ್‌ 
ಮಾರ್ಕೆಟಿಂಗ್‌ ಕೋ ಅಪರೇಟಿವ್‌ ಸೊಸೈಟಿ ಅದಕ್ಕೆ ಒಂದು ಕಟ್ಟಡ ಬೇಕಾಗಿ, ಇಂಥಾಕಡೆ 
ಎಂದು ಗೊತ್ತು ಮಾಡಿಕೊಂಡು ಬಂದರೆ, ಆಫೀಸರು ಒಬ್ಬ ಕಾರಕೊನನ ಮಾತು ಕೇಳಿಕೊಂಡು 
ಅದು ಬೇಡ ಎಂದು ಹೇಳಿದರು. ಈ ರೀತಿಯಾಗಿ ಕೆಲಸ ವಡೆದರೆ ಸಹರಾರ 
ಮುಂದುವರಿಯುತ್ತವೇಮೋ ಸಿಬ್ಬಂದಿಯನ್ನು ನೇಮಕಮಾಡುವಾಗ ಪುನರ್‌ವ್ಯವಸ್ಥೆ 
ಮಾಡಬೇಕು. 


ಈ ಇಲಾಖೆಯಲ್ಲಿ ಸಹಕಾರದ ವಿಷಯವನ್ನು ಚೆನ್ನಾಗಿ ತಿಳಿದ ತಜ್ಞರು ಇರಬೇಕೇ 
ಹೊರತು ರೆವಿನ್ಮೂ ಅಧಿಕಾರಿಗಳಂಥ ಅಧಿಕಾರಿಗಳಿದ್ದರೆ ಮಸೂದೆಗೆ ಅನುಚಿತವಾದ 
ವಾತಾವರಣ ಬರಬಹುದೆಂದು ಸೂಚನೆಯನ್ನು ಮಾಡುತ್ತಿದ್ದೇನೆ. ಮಹತ್ವ ಕಾಯಿದೆಯನ್ನು 
ಮಂಡಿಸಿದ್ದಾರೆ ಇದರಲ್ಲಿ ಒಳ್ಳೆಯ ವಿಷಯಗಳನ್ನಛವಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ 
ಒಂದು ಮಾತನ್ನು ಹೇಳಬೇಕೆಂದೆನ್ನಿಸುತ್ತದೆ. 

ಈ ಚಳುವಳಿಯು ಯಶಸ್ವಿಯಾಗಿ ನಡೆಯಬೇಕಾದರೆ ಶ್ರೀಮಾನ್‌ 
ಮಾಲಿಮರಿಯಪ್ಪನವ ರಂಥವರಿರಬೇಕು. ಅವರಿಗೆ ಇವರ ಕಷ್ಟಸುಖಗಳು ಗೊತ್ತು. 
ರಿಕಾರ್ಡುಗಳನ್ನು ತೆಗೆಸಿನೋಡಿ ಪರಿಶೀಲನೆ ಮಾಡುತ್ತಾರೆಂಬ ಭಾವನೆಯನ್ನಿಟ್ಟುಕೊಂಡು 
108ನೇಯ ಖಂಡವನ್ನು ಇವತ್ತು ತಂದುದಕ್ಕಾಗಿ ಸರ್ಕಾರವನ್ನು ಅಭಿನಂದಿಸುತ್ತೇನೆ. 


ಇನ್ನು ಎರಡು ಮೂರು ಮಾತುಗಳನ್ನು ಹೇಳಿ ಮುಗಿಸುತ್ತೇನೆ. 12ನೆಯ ಖಂಡದಲ್ಲಿ 
Amendment of Bye-laws of a co-operative society ಬಗ್ಗೆ ರಿಜಿಸ್ಟಾರ್‌ 
ಅವರಿಗೆ ಅಧಿಕಾರವನ್ನು ಕೊಟ್ಟು ಅವರು ಒಂದು ಸಂಘದ ಬೈಲಾ ಬದಲಾವಣೆಯನ್ನು 
ರಿಜಿಸ್ಟರ್‌ ಮಾಡಬಹುದು. ಅಥವಾ ಬಿಡಬಹುದು. ಯಾರಾದರೂ ಬಂದು ಇಂಥಾ ಸಂಚು 
ಹೀಗೆ ನಡೆಯುತ್ತಿದೆ ಎಂದು ಹೇಳಿದರೆ, ಅದರ ಮೇಲೆ ಹೆಚ್ಚು ಕಾಳಜಿ ಬೇಕಾಗುತ್ತದೆ. 
ಆಯಾ ಸಂಘದ ವಿಚಾರವನ್ನು ಸರ್ಕಾರದವರು ಸರಿಯಾದ ಮಾಹಿತಿಯನ್ನು ರಿಕಾರ್ಡಿನಲ್ಲಿಟ್ಟು 
ಕೊಂಡಿರುತ್ತಾರೆಂದು ನಂಬಿದ್ದೇನೆ. 


ಪ್ರತಿಭಾವಂತ ಸಂಸದೀಯ ಪಟು 213 


ಸಹಕಾರ ಶಿಕ್ಷಣ ಸಂಸ್ಥೆಗೆ ಬಂದು ಸಂಸ್ಥೆಯನ್ನು ಅದಕ್ಕೆ ಬೇಕಾದ ಹಣವನ್ನು 
ಪ್ರತಿಯೊಂದು ವರ್ಷ ಸಂಘವೂ ತೆಗೆದಿಡಬೇಕೆಂದು ಮೊದಲು ಮಾಡಿತ್ತು. ಈಗ ಅದನ್ನು 
ತೆಗೆದುಹಾಕಿ ರತcretiಂಗaಗy ಮಾಡಿದ್ದಾರೆ. ಏಕೆ ಹೀಗೆ ಮಾಡಿದರೋ ಗೊತ್ತಿಲ್ಲ 
ಜಾಯಿಂಟ್‌ ಸೆಲೆಕ್ಸ್‌ ಕಮಿಟಿಯವರು ಅದನ್ನು ತೆಗೆದರೋ ಗೊತ್ತಿಲ್ಲ. 


29ನೆಯ ಖಂಡದಲ್ಲಿ Nominees of Government on the committe 
of co-operative society ಬಂದಿದೆ ಯಾವ ಕಡೆಗೆ ಎರಡು ಲಕ್ಷ ರೂಪಾಯಿ 
ಸರ್ಕಾರದವರು ಕೊಡುತ್ತಾರೋ ಅಲ್ಲಿ ಮೂರು ಜನರು ಸರ್ಕಾರದಿಂದ ನೇಮಿಸಲ್ಪಟ್ಟ 
ಪ್ರತಿನಿಧಿಗಳಿರಬೇಕೆಂದು ಹೇಳಿದ್ದಾರೆ. ಇವರೇಕಿರಬೇಕು? ರಿಜಿಸ್ಟಾರ್‌ ಗೆ ಇಷ್ಟೊಂದು 
ಅಧಿಕಾರವಿರುವಾಗ ಅಧಿಕಾರವನ್ನು ಏಕೆ ಚಲಾಯಿಸುತ್ತಾರೆ. ಸಂಸ್ಥೆಗಳನ್ನು ರದ್ದು ಮಾಡುವ 
ಅಧಿಕಾರವೂ ಇದೆ. ಹಿಟ್ಟರ್‌ನಂತೆ ರಿಜಿಸ್ಟಾರ್‌ಗೆ ಇರುವ ಅಧಿಕಾರವನ್ನು ರಿಜಿಸ್ಟಾರ್‌ಗೆ 
ಕೊಟ್ಟಿದ್ದಾರೆ. ಸರ್ಕಾರದ ಕಂಟ್ರೋಲ್‌ ಇರಬಹುದು. ಆದರೆ ಸರ್ಕಾರದ ಪ್ರತಿನಿಧಿಗಳಿದ್ದರೆ 
ಸರ್ಕಾರದ ಕಾಯ್ದೆಯನ್ನು ಕಾಯುತ್ತಾರೆ. ಆದರೆ ಎರಡೂ ಇರಬಹುದು. 


ಸಹಕಾರ ಚಳುವಳಿ ಸರಿಯಾಗಿ ನಡೆಯಬೇಕಾದರೆ, ಜನರಿಗೆ nitiative 
ಇರುವಂತಿರುವ ಸ್ವಾತಂತ್ರ ಕೊಡಬೇಕು. ಜನ ಯಾವಾಗಲೂ ಬೆಂಗಳೂರಿನ ಕಡೆ 
ನೋಡಿಕೊಂಡು ಕುಳಿತಿರಬಹುದು. ಹಳೆಯ ಮೈಸೂರಿನಲ್ಲಿ ರಿಜಿಸ್ಟಾರ್‌ ಅವರ ಕಛೇರಿಯಲ್ಲಿ 
ಕಾಗದ ಪತ್ರಗಳು ಬೇಗ ಬೇಗ ಮುಂದೆ ಹೋಗುವುದಿಲ್ಲ. ಉತ್ತರ ಕರ್ನಾಟಕದಲ್ಲಿ ಚಿನ್ನಾಗಿಯೇ 
ಕುಗ್ಗಿ ಹೋಗುವ ಪರಿಸ್ಲಿಶಿ ಬರಬಹುದೋ ಎನಿಸುತ್ತದೆ. ಆದುದರಿಂದ ಈ ಬಗ್ಗೆ ತಕ್ಕ 
ಬಚಾವಣೆಯನ್ನು ತಿದ್ದುಪಡಿ ತಂದು ಮಾಡಲೆಂದು ಕೇಳಿಕೊಳ್ಳುತ್ತೇನೆ. 


108ನೆಯ ಕ್ಲಾಜಿನಲ್ಲಿರುವಂಥ ಅಧಿಕಾರ ಮೀರಬಾರದೆಂದು ಶ್ರೀ ಈಶ್ವರಪ್ಪನವರು 
ಹೇಳಿದರು, ರಿಜಿಸ್ಪಾರವರಿಗಿರುವ ಅಧಿಕಾರವನ್ನು ಚಲಾಯಿಸಿದಾಗ ಸರ್ಕಾರ ಅಪೆಲೇಟ್‌ 
ಪವರ್‌ ಇಟ್ಟುಕೊಳ್ಳುವುದು ಅವಶ್ಕಕ. ಇಲ್ಲದಿದ್ದರೆ ಸೊಸೈೆಟಿಗಳಿಗೆ ತೊಂದರೆಯಾಗಬಹುದು. 
ಎಲ್ಲಾ ಅಧಿಕಾರವೂ ಒಬ್ಬರಿಗೇ ಇದ್ದರೆ ಹೆಚ್ಚು ಅನ್ಯಾಯವಾಗಬಹುದು, ಏಳೆಂಟು ಮಂದಿಗೆ 
ಅಧಿಕಾರವಿರುವಾಗ ಹಾಗಾಗಲು ಶಕ್ಯವಿಲ್ಲ. ಆದುದರಿಂದ ಈ ಕ್ಲಾಜಿನ ಪ್ರಕಾರ ಇರುವುದು 
ಸರಿಯಾಗಿದೆ. 


ಕೋ ಅಪರೇಟಿವ್‌ ಆಕ್ಸ್‌ ಪ್ರಕಾರ ತರುವ ಕೇಸುಗಳ ವಿಚಾರದಲ್ಲಿ 
ಶ್ರೀ ಕಟ್ಟಿಮನಿಯವರು ಯೋಗ್ಯವಾದ ಮಾತನ್ನು ಹೇಳಿದ್ದಾರೆ. ಸರ್ಕಾರಿ ಕೇಸನ್ನು 
ಅರ್ಬಿಟ್ರೀಷನ್‌ಗೆ ಕಳುಹಿಸುತ್ತಾರೆ. ಈ ಸಂದರ್ಭದಲ್ಲಿ ಅರ್ಬಿಟ್ರೇಷನ್‌ ರಿಜಿಸ್ಟಾರರು ನೇಮಕ 
ಮಾಡಬೇಕೆಂದು ಬರೆದಿದ್ದಾರೆ. ಹಾಗೆ ಮಾಡಬೇಕಾದರೆ ಮೂರು, ನಾಲ್ಕು 
ತಿಂಗಳುಗಳಾಗುತ್ತವೆ. ಆದುದರಿಂದ ಲಿಮಿಟೇಷನ್‌ ಹಾಕಬೇಕು. 


214 ಪಿ.ಎಂ. ನಾಡಗೌಡ 


ಇನ್ನು ಕಡೆಯದಾಗಿ ಒಂದು ಮಾತನ್ನು ಹೇಳುತ್ತೇನೆ. ರಿಜಿಸ್ಟಾರರಿಗೆ ಅಡಿಟ್‌ 
ನೋಡುವ ಅಧಿಕಾರ, ಇನ್‌ಸ್ಟೆಕ್ಷನ್‌, ಎನ್‌ಕ್ಸೆರಿ, ಸೊಸ್ಯೆಟಿ ಲಿಕ್ಷಿಡೇಷನ್‌ ಈ ನಾಲ್ಕರ ಬಗ್ಗೆ 
ಅಧಿಕಾರವಿದೆ. ಈ ರೀತಿ ಹೆಚ್ಚು ಅಧಿಕಾರ ಕೊಡಬಾರದು. ಎಲ್ಲರೂ ಸಹಕಾರ ವ್ಯಕ್ತಪಡಿಸಿದರೆ 
ಕೊಡಬಹುದು. ಈಗ ಬೇರೆ ಬೇರೆ ಐದಾರು ಕಾನೂನುಗಳು ಏನಿವೆ ಅವನ್ನು ಕ್ರೋಢೀಕರಿಸಲು 
ಈ ಕಾಯಿದೆ ಮಾಡಿರುವುದು ಇನ್ನು ಮುಂಬೆ ಸ್ವಲ್ಪ ದಿವಸಗಳಲ್ಲೇ ಜಾರಿಗೆ ಬರುತ್ತದೆ. ಆಗ 
ಸ್ವಯಂ ಸ್ಪೂರ್ತಿಯಿಂದ ಸಹಕಾರ ಸಂಘಗಳು ಕೆಲಸ ಮಾಡುವಂತೆ ನೋಡಿಕೊಳ್ಳಬೇಕು 
ಎಂದು ಹೇಳಿ ಸರ್ಕಾರ ತಂದಿರುವ ಮಸೂದೆಗೆ ಸ್ವಾಗತ ಬಯಸಲು ಅಪ್ಪಣೆ ಬೇಡುತ್ತೇನೆ. 


ಮೈಸೂರು ಗ್ರಾಮಪಂಚಾಯತ್‌ ಮತ್ತು ಸ್ಥಳೀಯ ಸಂಸ್ಥೆಗಳ 
ಮಸೂದೆ ಕುರಿತು-1959 


ಶ್ರೀ ಪಿ.ಎಂ. ನಾಡಗೌಡ (ಸ್ಥಾನೀಯ ಪ್ರಾಧಿಕಾರೀ ಕ್ಷೇತ): ಈ ದಿವಸ 
ಮೈಸೂರು ರಾಜ್ಯದಲ್ಲಿ ಯಾವ ಜಿಲ್ಲಾ ಬೋರ್ಡುಗಳುಂಟೋ ಆದಕ್ಕೆ ಸಂಬಂಧಪಟ್ಟ ಹಾಗೆ 
ಲೋಕಲ್‌ ಬೋರ್ಡುಗಳನ್ನು ಮತ್ತು ಪಂಚಾಯಿತಿಗಳನ್ನು ನಿರ್ಮಿಸುವ ಕಾಯಿದೆಯ ವಿಚಾರ 
ನಮ್ಮಮುಂದಿದೆ. ಈ ಕಾಯಿದೆ ಒಳ್ಳೆಯ ಮಹತ್ವದ ಕಾಯಿದೆ. ಶ್ರೀಮಾನ್‌ ಸುಬ್ರಹ್ಯಾರವರು 
ಒಳ್ಳೆಯ ಕಾರ್ಯತತ್ವರತೆಯಿಂದ ಈ ಕಾರ್ಯವನ್ನು ತೃಪ್ತಿಕರವಾಗಿ ಮಾಡಿದ್ದಾರೆ. ಏಕೆಂದರೆ 
ಮೈಸೂರಿನಲ್ಲಿ ನಾನಾ ತರದ ಸ್ಥಾನೀಕ ಸಂಸ್ಥೆಗಳು ಕೆಲಸ ಮಾಡುವುದರಿಂದ ಒಂದು ಪರಿಸ್ತಿಶಿ 
ಉದ್ದವವಾಗಿತ್ತು. ಅದು ಈ ದಿವಸ ಪೂರ್ಣವಾಗಿದೆ ಎಂದು ಹೆಮ್ಮೆಯಿಂದ ಹೇಳಬಹುದು. 
ಮಾನ್ಯ ಮಂತ್ರಿಗಳು ಇನ್ನೊಂದು ವರ್ಷದಲ್ಲಿ ಈ ಕಾಯಿದೆಗನುಗುಣವಾಗಿ ಹೊಸ ಚುನಾವಣೆ 
ನಡೆಸುತ್ತೇವೆಂದು ಮೊನ್ನೆಯ ದಿವಸ ಅಸೆಂಬ್ಲಿಯ ಸದಸ್ಯರಿಗೆ ವಿಶ್ಲಾಸ ಪೂರ್ವಕವಾಗಿ 
ಹೇಳಿದ್ದಾರೆ. ಇದು ಎಲ್ಲರಿಗೂ ಸ್ತಾಗತಾರ್ಹವಾದ ಮಾತು. 

ಉತ್ತರ ಕರ್ನಾಟಕದಲ್ಲಿ ಲೋಕಲ್‌ ಬೋರ್ಡ್‌ ಸಮರ್ಪಕವಾದ ರೀತಿಯಿಂದ 
ಕೆಲಸ ಮಾಡಿದೆ. ಈ ದಿವಸ ಅದನ್ನು ತೆಗೆದುಹಾಕುವ ಮುನ್ನ ಅಲ್ಲಿನ ಅಧಿಕಾರಿಗಳಿಗೆ 
ಬರುವಂಥ ಅಡಚಣೆಯೇನಿದೆ ಅದನ್ನು ಪೂರ್ತಿಯಾಗಿ ನಿವಾರಿಸುತಾರೆಂಬ ಭರವಸೆಯಿದೆ. 
ಏಕೆಂದರೆ ಈ ಪ್ರಶ್ನೆಯನ್ನು ಜಾಯಿಂಟ್‌ ಸೆಲೆಕ್ಟ್‌ ಕಮಿಟಿಯಲ್ಲಿ ಎಷ್ಟೋ ಸದಸ್ಕರು ಹಾಕಿದಾಗ 
ಮಾನ್ಯ ಮಂತ್ರಿಗಳು ವಿಶ್ವಾಸದಿಂದ ಹೇಳಿದ್ದಾರೆ. ಯಾವ ಅಧಿಕಾರಿಗಳು ಮೈಸೂರು ಲೋಕಲ್‌ 
ಬೋರ್ಡ್‌ ಸರ್ವಿಸ್‌ ನಲ್ಲಿ ಬರುತ್ತಾರೆ, ಅವರನ್ನು ತೆಗೆದ ನಂತರ ಜಿಲ್ಲಾಧಿಕಾರಿಗಳು ಎಂದರೆ 
ಡಿಸಿಕ್ಟ್‌ ಲೋಕಲ್‌ ಬೋರ್ಡ್‌ ಇಂಜಿನಿಯರಾಗಲಿ ಚೀಫ್‌ ಅಫೀಸರಾಗಲಿ, ಅವರೇನು 
ನೌಕರಿ ಮಾಡುತ್ತಿದ್ದರು, ಕಾರ್ಯವೇನು ನೋಡಿಕೊಳ್ಳುತ್ತಿದ್ದರು ಅದಕ್ಕೆ ಅಡಚಣೆ ಯಾವುದೊ 
ಮಾಡುವುದಿಲ್ಲ ಎಂದು ಹೇಳಿದ್ದಾರೆ. ಅದರಂತೆ ಇಲ್ಲಿ ಕ್ಲಾಜ್‌ ಸಹ ಹಾಕಿದ್ದಾರೆ. ಅದು 
ಮೊದಲು ಬಿಲ್ಲಿನಲ್ಲಿದ್ದುದಕ್ಕಿಂತ ಒಳ್ಳೆಯ ವ್ಯಾಪಕವಾದ ಕ್ಲಾಜ್‌ ಆಗಿದೆ. ಮಾನ್ಯ ಮಂತ್ರಿಗಳು 
ಈ ಒಂದು ಕ್ಲಾಜ್‌ ಹಾಕಿ ನಮ್ಮಕಡೆ ಲೋಕಲ್‌ ಬೋರ್ಡ್‌ ಏನಿದೆ ಅದರ ಸಿಬ್ಬಂದಿಗೆ 
ಅಶ್ವಾಸನೆ ಕೊಡುವ ರೀತಿ ಹೇಳಿದ್ದಾರೆ. 


ಪ್ರತಿಭಾವಂತ ಸೆಂನದೀಯ ಪಟು 215 


ಇನ್ನೊಂದು ವಿಷಯ ಜಾಯಿಂಟ್‌ ಸೆಲೆಕ್ಸ್‌ ಕಮಿಟಿ ವಿಚಾರ ಮಾಡಲು 
ಅವಕಾಶವಾಗಿಲ್ಲ, ಇಡೀ ರಾಜ್ಯಕ್ಕೆ ಒಂದು ಕಾಯಿದೆಯಾಗುವಾಗ ಪ್ರಾಯೋಗಿಕವಾಗಿ ಹೊಸ 
ಕಾಯಿದೆಯನ್ವಯ ಯಾವ ಪ್ರದೇಶದಲ್ಲಿ ಲೋಕಲ್‌ ಬೋರ್ಡ್‌ ಸಮರ್ಥ ರೀತಿಯಿಂದ 
ಕೆಲಸ ಮಾಡುವುದಿಲ್ಲ ಮತ್ತು ಯಾವ ಪ್ರದೇಶದಲ್ಲಿ 10-12 ವರ್ಷ ಗಳಿಂದ ಸೂಪರ್‌ 
ಸೀಡ್‌ ಮಾಡಿರುವ ಬೋರ್ಡ್‌ ಇದೆ. ಅಂಥ ಪ್ರದೇಶದಲ್ಲಿ ಪ್ರಾಯೋಗಿಕವಾಗಿ ಒಂದು 
ವರ್ಷ ಜಾರಿ ಮಾಡಿ ನೋಡಿ ಅನಂತರ ಇಡೀ ರಾಜ್ಯಕ್ಕೆ ಅನ್ವಯ ಮಾಡಿದರೆ 
ಒಳ್ಳೆಯದಾಗುತ್ತದೆಯೋ ಏನೋ ಎಂದು ಸರ್ಕಾರದವರು ವಿಚಾರಮಾಡಬೇಕು. 


ಈಗ ಬಲವಂತರಾವ್‌ ಸಮಿತಿಯ ವರದಿಗನುಗುಣವಾಗಿ ನಮ್ಮರಾಜ್ಯದಲ್ಲಿ, 
ಇತರ ರಾಜ್ಯಗಳಲ್ಲೂ ಕಾಯಿದೆಗಳಾಗುತ್ತಿವೆ. ನಾವು ಮುಂಬಯಿ ರಾಜ್ಕದಲ್ಲಿದ್ದಾಗ ಅಲ್ಲಿ 
ಲೋಕಲ್‌ ಬೋರ್ಡ್‌ ಯಾವುದಾದರೂ ಒಂದು ಅಭಿವೃದ್ಧಿ ಕಾರ್ಯಮಾಡಬೇಕಾದರೆ 
ಒಂದು ಯೂನಿಟ್‌ ಮಾಡುತ್ತಿದ್ದರು. ಹಳೆಯ ಮೈಸೂರು ರಾಜ್ಯದಲ್ಲೂ ಬಲವಂತರಾವ್‌ 
ಸಮಿಶಿಯ ತತ್ವಕ್ಕನುಗುಣವಾಗಿ ತಾಲ್ಲೂಕು ಅಭಿವೃದ್ಧಿಗೆ ಒಂದು ಯೂನಿಟ್‌ ಇರಬೇಕೆಂದು 
- ಒಪ್ಪಿಕೊಂಡಿದ್ದೇವೆ. ಅದನ್ನು ಪೂರ್ಣವಾಗಿ ಸಮರ್ಥ ರೀತಿಯಿಂದ ತಾಲ್ಲೂಕಿನಲ್ಲಾಗಲಿ, 
ಜಿಲ್ಲೆಯಲ್ಲಾಗಲಿ, ಪ್ರಾಯೋಗಿಕವಾಗಿ ಜಾರಿಗೆ ಕೊಡಬಹುದೆಂದು ಸೂಚನೆ ಕೊಟ್ಟಿದ್ದೇವೆಯೇ 
ಹೊರತು ಮತ್ತೇನೂ ಅಲ್ಲ. ತತ್ವಕ್ಕೆ ವಿರೋಧವಾಗಿ ಮಾತನಾಡುವುದಕ್ಕೆ, ಕಾಯಿದೆಗೆ 
ವಿರೋಧವಾಗಿ ನಡೆದುಕೊಳ್ಳುವುದಕ್ಕೆ ಯಾರಿಗೂ ಬರಲಿಕ್ಕಿಲ್ಲ. ಅಂಥ ಕಾಯಿದೆ 
ಶ್ರೀ ಸುಬ್ರಹ್ಮ್ಯರವರು ತಮ್ಮಕಾಲದಲ್ಲಿ ಮಾಡಿದ್ದಾರೆ. 
ಅಧಿಕಾರವನ್ನು ವಿಕೇಂದ್ರೀಕರಣ ಮಾಡಬೇಕೆಂಬ ತತ್ವವನ್ನು ಈಗಾಗಲೇ ಎಲ್ಲರೂ 
ಒಪ್ಪಿಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಹಾಗೆ ಮಾಡಿ ಸಣ್ಣಸಣ್ಣ ಯೂನಿಟ್‌ ಮಾಡಿ ಹಳ್ಳಿಯ 
ಜನರಿಗೆ ಸಹಾಯ ಮಾಡಬೇಕು. ಎನ್‌. ಇ. ಎಸ್‌. ಯೋಜನೆ, ಕಮ್ಯೂನಿಟಿ ಪ್ರಾಜೆಕ್ಟ್‌ 
ಇರುವ ಕಡೆ ಸಹಾಯ ಸಿಕ್ಕುವ ಹಾಗೆ ಮಾಡುವ ದೃಷ್ಟಿಯಿಂದ ಈ ಕಾಯಿದೆಯಾಗಿದೆ. 
ಆದುದರಿಂದ ಕಾಯಿದೆಯ ವಿಚಾರದಲ್ಲಿ ಸಂಕೋಚ ಭಾವನೆ ಇರಲಿಕ್ಕಿಲ್ಲ. ಈ ರಾಜ್ಯದಲ್ಲಿ 
10-12 ವರ್ಷಗಳಿಂದ ಇಲ್ಲದಿರುವ ಕಾಯಿದೆ ಈಗ ಆಗಿದೆ. ಹಿಂ ವಿನ ಮುಂಬಯಿ ರಾಜ್ಯದಲ್ಲಿ 
ಹೊಸದಾಗಿ ಸದಸ್ಯರು ಚುನಾಯಿತರಾಗಿಲ್ಲ. ಲೋಕಲ್‌ ಬೋರ್ಡ್‌ ಪೂರ್ಣವಾಗಿ 
ಹೋಗುವಾಗ ಕೆಲವು ಕಾಲ ನಾಮಿನೇಟ್‌ ಮಾಡುತ್ತಾರೆ. ಪ್ರೆಮರಿ ಆಕ್ಸ್‌ ಈಗ ಬಂದಿದೆ. 
ಈಗ ಬಚಾವಣೆ ಇಡೀ ರಾಜ್ಯದಲ್ಲಿ ಲೋಕಲ್‌ ಬೋರ್ಡಗೆ ಆಗಬೇಕಾಗಿದೆ. 
ಶಿಕ್ಷಣದ ಸಲುವಾಗಿ ನಮ್ಮ ಸರಕಾರದವರು, ಪ್ರತಿವರುಷ ಬೇಕಾದಷ್ಟು ಹಣ 
ಖರ್ಚು ಮಾಡುತ್ತಿದ್ದಾರೆ. ಅದನ್ನು ಸರಿಯಾಗಿ ಉಪಯೋಗ ಮಾಡಿಕೊಳ್ಳಲು ಪ್ರತಿಯೊಂದು 
ಜಿಲ್ಲೆಗೆ ಒಂದು ಸ್ಥಾಚ್ಯೂಟರಿ ಬಾಡಿ ಇರಬೇಕು. ಶಿಕ್ಷಣದ ಯೋಜನೆಯು ಯಶಸ್ವಿಯಾಗಿ 
ಕಾರ್ಯಗತವಾಗಬೇಕಾದರೆ ಒಂದು ಜಿಲ್ಲಾ ಸ್ಕೂಲು ಬೋರ್ಡ ಹಾಗೂ ಜನರ ಪ್ರತಿನಿಧಿಗಳಿಂದ 
ಕೂಡಿದ ಒಂದು ಸಂಸ್ಥೆ ಇರಬೇಕಾದುದು ಅವಶ್ಯಕವಾಗಿದೆ ಎಂದು ನಾನು ಹೇಳುತ್ತೇನೆ. 


216 . ಪಿ.ಎಂ. ನಾಡಗೌಡ 


ಈ ವಿಷಯದ ಬಗ್ಗೆ ಮುಂಬಯಿ ರಾಜ್ಯದಲ್ಲಿ ಶ್ರೀ ಖೇರ ಅವರ ಅಧ್ಯಕ್ಷತೆಯಲ್ಲಿ 
ಒಂದು ಸಮಿತಿಯನ್ನು ನೇಮಕಮಾಡಲಾಗಿತ್ತು. ಈ ಬಗ್ಗೆ ಖೇರ್‌ ಸಮಿತಿಯವರು ಹೇಳಿದ್ದಾರೆ. 
ಪ್ರಾಥಮಿಕ ಶಿಕ್ಷಣವು ಯಶಸ್ವಿಯಾಗಿ ಆಗಬೇಕಾದರೆ ಖರ್ಚು ಮಾಡತಕ್ಕ ಹಣಕ್ಕೆ ಸರಿಯಾದ 
ಪ್ರತಿಫಲ ದೊರೆಯಬೇಕು ಎಂದು ಅವರು ಹೇಳಿದ್ದಾರೆ. ಇದನ್ನೇ ಶ್ರೀ ವಿನೋಬಾ 
ಭಾವೆಯವರು ಮೇಲಿಂದ ಮೇಲೆ ಹೇಳುತ್ತಿದ್ದಾರೆ. ಅದನ್ನು ನಾನು ಈಗ ಸಭೆಯ ಗಮನಕ್ಕೆ 
ತರುತ್ತಿದ್ದೇನೆ. 

ಇನ್ನು 243 ನೆಯ ಕಲಮಿನಲ್ಲಿ Amendment of Bombay primary 
€dಟಂ೩tion Act, 1947 ಬಗ್ಗೆ ಇದೆ. ಇದಕ್ಕೆ ಒಂದು ಸೂಚನೆ ನಾನು ಮಾಡುತ್ತೇನೆ. 
ಇವೊತ್ತಿನ ದಿವಸ ಜಾಯಿಂಟ್‌ ಆಕ್ಸ್‌ ಕಮಿಟಿಯಲ್ಲಿ ಮತ್ತು ಅಸೆಂಬ್ಲಿಯಲ್ಲಿ ಪಾಸ್‌ ಆಗಿ 
ಬಂದಿರತಕ್ಯ್ಕ ಈ ಮಸೂದೆಯನ್ನು ಸ್ವಾಗತಿಸುತ್ತೇನೆ. ಮಾನ್ಯ ಮಂತ್ರಿಗಳು ಈ ಕಾನೂನನ್ನು 
ಕಾರ್ಯಗತ ಮಾಡುವಾಗ್ಗೆ ಬರುವ ಅಡಚಣೆಗಳನ್ನು ಸೂಕ್ಷ ವಾಗಿ ವಿಚಾರಮಾಡಿ ಅಗತ್ಮವಿರುವ 
ಸಹಕಾರ ಕೊಡುತ್ತಾರೆಂಬ ಭಾವನೆಯನ್ನು ಇಟ್ಟುಕೊಂಡಿದ್ದೇನೆ. ಈ ಕಾನೂನು ತೀವವಾಗಿ 
ಜಾರಿಗೆ ತರಬೇಕು ಮತ್ತು ಇಡೀ ರಾಜ್ಯಕ್ಕೆ ಈ ಕಾನೂನು ಅನ್ವಯಿಸಬೇಕು ಎಂದು ಹೇಳಿ 
ತಮ್ಮ ಅಪ್ಪಣೆ ಬೇಡುತ್ತೇನೆ. 


ಮೈಸೂರು ಕಡ್ಡಾಯ ಪ್ರಾಥಮಿಕ ಶಿಕ್ಷಣ ಮಸೂದೆ 
ಕುರಿತು-1961 

ಮಾನ್ಮ ಅಧಸ್ತರೆ, 

ಈಗ ಮೈಸೂರು ರಾಜ್ಯದ ಕಡ್ಡಾಯವಾದ ಶಿಕ್ಷಣದ ಅಮಲ್‌ ಬಚಾವಣೆ 
ಕಾಯಿದೆಯನ್ನು ಸರ್ಕಾರದವರು ತಂದಿದ್ದಾರೆ. ಇದು ಬಹಳ ಮುಖ್ಯವಾದ ಕಾಯಿದೆ ಎಂದು 
ಅನಿಸುತ್ತಾ ಇದೆ. ಏಕೆಂದರೆ ಹೊಸೆ ಮೈಸೂರು ರಾಜ್ಯದಲ್ಲಿ 5 ಘಟಕಗಳು ಕೂಡಿವೆ. 
ಮದರಾಸ್‌ ಮತ್ತು ಮುಂಬೈ ಕರ್ನಾಟಕದಿಂದ ಬಂದ ಎರಡು ಘಟಕಗಳಲ್ಲಿ ಕಡ್ಡಾಯ 
ಶಿಕ್ಷಣ ಜಾರಿಯಲ್ಲಿ ಬಂದಿದೆ. ಉಳಿದ ಪ್ರದೇಶದಲ್ಲಿ ಈ ಕಡ್ಡಾಯ ಶಿಕ್ಷಣ ಅಮಲ್‌ 
ಬಚಾವಣೆಯಲ್ಲಿ ಇದ್ದಿಲ್ಲ, ಅದಕ್ಕೆ ಸರ್ಕಾರದವರು ಈಗ ಈ ಒಂದು ಬೃಹತ್‌ ಯೋಜನೆಯನ್ನು 
ತಂದಿದ್ದಕ್ಕೆ ಎಷ್ಟೇ ಅಭಿನಂದಿಸಿದರೂ ಕಡಿಮೆ ಎಂದು ಕಾಣುತ್ತದೆ. 


ಇಂತಹ ಕಾಲದಲ್ಲಿ ಕಡ್ಡಾಯವಾಗಿ ತಂದಿರುವ ಈ ಬಿಲ್ಲಿನಲ್ಲಿರುವ ಒಂದು ಮುಖ್ಯ 
ಉದ್ದೇಶವೆಂದರೆ, ಹಾಲಿ ಯಾವ ಯಾವ ಪ್ರದೇಶದಲ್ಲಿ ಯಾವ ಯಾವ 
ವಿದ್ಯಾಸಂಸ್ಥೆಗಳಿವೆಯೋ, ಅವುಗಳನ್ನೇ ಇಟ್ಟುಕೊಂಡು, ಅವುಗಳ ಮುಖಾಂತರವೇ ಈ 
ಕಾಯಿದೆಯ ಅಮಲ್‌ ಬಜಾವಣೆಯನ್ನು ಮಾಡುವವರಿದ್ದರೆ ನಿಮ್ಮಮುಖ್ಯವಾದ ಗುರಿ 
ಇಡೀ ದೇಶಕ್ಕೆ ಒಂದೇ ರೀತಿ ಅನ್ವಯಿಸುವಂತೆ ಯೂನಿಫಾರಮಾಗಿ ಒಂದು ಕಾನೂನನ್ನು 


ಪ್ರತಿಭಾವಂತ ಸಂಸದೀಯ ಪಟು i 217 


ತರುವುದು. ಅದನ್ನು ತರುವ ಮುನ್ನ ಪ್ರಯೋಜನಕವಾಗಿ ಇದನ್ನು ಈ ರೀತಿ ತಂದು ಇದರ 
ಪರಿಣಾಮವನ್ನು ನೋಡಬಹುದೆಂಬ ಉದ್ದೇಶದಿಂದ ಈಗ ತಂದಿರುವ ಕಾನೂನಿನ ರೀತಿ 
ಬಹಳ ಚಿನ್ನಾಗಿದೆ. ಈಗ ಬೊಂಬಾಯಿನಿಂದ ಬಂದ ಭಾಗದಲ್ಲಿ ಜಿಲ್ಲಾಲೋಕಲ್‌ ಬೋರ್ಡ್‌ 
ಸಂಸ್ಥೆಗಳ ಮೂಲಕ ಈ ಕಡ್ಡಾಯದ ಪ್ರೆಮರಿ ಶಿಕ್ಷಣ ನಡೆಯುತ್ತಿದೆ. ಮದ್ರಾಸಿನಿಂದ ಬಂದ 
ಭಾಗದಲ್ಲಿ ಮುನಿಸಿಪಾಲಿಟಿಯವರಿಂದ ಇದು ನಡೆಸಲ್ಪಡುತ್ತಿದೆಯೆಂದು ನಾನು ಕೇಳಿದ್ದೇನೆ. 


ನಮ್ಮಮುಂಬಯಿನ ಭಾಗದ ಬಗ್ಗೆ ಹೇಳುವುದಾದರೆ, ಅಲ್ಲಿನ ಪೂರ್ತಿ ಕಡ್ಡಾಯದ 
ಪ್ರಾಥಮಿಕ ಶಿಕ್ಷಣ ಜಾರಿಯಲ್ಲಿದೆ. ಮುನಿಸಿಪಾಲಿಟಿಯು ಮಾಡುತಿಲ್ಲವೆಂದರೆ, ಅದೇನೂ 
ದೊಡ್ಡ ಮಹತ್ವದ್ದಲ್ಲ. ನಾನು ಹೇಳುವುದೇನೆಂದರೆ ಸರ್ಕಾರದವರಿಗೆ ಇಲ್ಲಿ ಒಂದು ಅವಕಾಶವಿದೆ. 
ಹಾಲಿ ಇರತಕ್ಕ ಆಡಳಿತ ಯಂತ್ರವನ್ನೇ ಉಪಯೋಗಿಸಿಕೊಳ್ಳುವ ಯೋಚನೆ ಮಾಡಿದ್ದಾರೆ. 
ದೇಶಕ್ಕೆಲ್ಲಾ Uಗ/ಂrm aw ತರುವ ಮುನ್ನೆ ಈಗಿರುವ ಪರಿಸ್ಥಿತಿಯನ್ನೇ 
ಉಪಯೋಗಿಸಿಕೊಂಡು ಮುಂದುವರಿಯಬೇಕೆಂದು ಮಾಡಿರುವುದು ಕೇವಲ realistic 
ಆದ ದೃಷ್ಟಿಯಿಂದ ಮಾಡಿದ್ದಾಗಿದೆಯೆನ್ನಬೇಕು. 


ಇದನ್ನು ೦k ಮಾಡಿ ಏನು ಕಷ್ಟ ಸುಖಗಳಿವೆಯೆಂದು ಅರಿತುಕೊಳ್ಳಬೇಕೆಂದು 
ಹೇಳಿ, ಮುಂದೆ ತಾಲ್ಲೂಕ್‌ ಬೋರ್ಡ್‌ನವರಿಗೆ ವಹಿಸುವುದು ಸೂಕ್ತವೇ, ಡಿಸ್ಟಿಕ್ಟ್‌ ಡೆವಲಪ್‌ 
ಮೆಂಟ್‌ ಕೌನ್ನಿಲ್ಲಿಗೆ ಮಿಸುವುದು ಸೂಕ್ತವೇ ಅಥವಾ ಸರ್ಕಾರದವರೇ ನೇರವಾಗಿ ನಡೆಸುವುದು 
ಒಳ್ಳೆಯದೇ ಎಂಬುದನ್ನು ಪರಿಶೀಲನೆ ಮಾಡಿ ನೋಡಬೇಕೆಂದು ಹೇಳಿ, ಹಾಲಿ ಇರುವ 
ಡಿಸ್ಪಿಕ್ಟ್‌ ಲೋಕಲ್‌ ಸಂಸ್ಥೆಗಳನ್ನೇ ಈ ಮಸೂದೆಯಲ್ಲಿ ಉಪಯೋಗಿಸಿಕೊಳ್ಳುವ ಯೋಚನೆ 
ಮಾಡಿರುವುದು ಪ್ರಶಂಸನೀಯವಾದ ನೀತಿ. ಈ ದೃಷ್ಟಿಯಿಂದ ಇದನ್ನೂ €೩॥s ಆಗಿರುವ 
ಕಾಯಿದೆ ಎನ್ನಬಹುದು. ಹಾಗಿಲ್ಲದೆ ಈಗಲೇ ತಾಲ್ಲೂಕು ಬೋರ್ಡಿಗೆ ಕೊಡಬೇಕೆಂದು 
ಮಾಡಿದ್ದಾರೆ. ಅದು ಬಹಳ ರೆ೩ಗಲ್ರೀr೦us pಂpಂsition ಆಗುತ್ತಿತ್ತು. ಏಕೆಂದರೆ ಈ 
ಕಡ್ಡಾಯದ ಪ್ರೈಮರಿ ಶಿಕ್ಷಣವನ್ನು ಜಾರಿಗೆ ತರುವದರಲ್ಲಿ hಿum೩ಗ ಆಗ ನ್ನು ಗಣನೆಗೆ 
ತೆಗೆದುಕೊಳ್ಳಬೇಕಾಗಿದೆ. 

ರಾಜಕೀಯ ಪಕ್ಷಗಳ ಜಂಜಾಟಕ್ಕೆ ಸಿಕ್ಕಿ ನಿಮ್ಮಉದ್ದೇಶ ಸಾರ್ಥಕವಾಗಲಾರದೆಂಬ 
ಭೀತಿ ಇದೆ ಅದಕ್ಕೆ ಬದಲು ಜಿಲ್ಲಾ ಮಟ್ಟದಲ್ಲಿ ಒಂದು ಜಿಲ್ಲಾ development unit 
ಮಾಡಿ, ಜಿಲ್ಲೆಯ ಸಂಸ್ಥೆಗೆ ಈ ಅಧಿಕಾರ ಕೊಟ್ಟರೆ ಸಾಧ್ಯವಾಗಬಹುದೆಂದು ನನ್ನ ಅಭಿಪ್ರಾಯ. 
ತಾಲ್ಲೂಕು ಬೋರ್ಡಿಗೆ ಇದು ಆಗಲಾರದು. ಇದೊಂದು ಮಹತ್ವವಾದ ವಿಷಯವೆಂದು 
ತಾವು ಪರಿಗಣಿಸಬೇಕು. 

ಸರ್ಕಾರದವರು ಮುಂದೆ ಟಗೆಂಂmM ಆಗಿರುವ ಕಾಯಿದೆಯನ್ನು ತರುವಾಗ ಈ 
ಅಂಶವನ್ನು ಗಣನೆಗೆ ತೆಗೆದುಕೊಂಡು ತರಲಿ ಎಂದು ಸೂಚಿಸಬಯಸುತ್ತೇನೆ. ಈ ಸಂದರ್ಭದಲ್ಲಿ 


218 ಪಿ.ಎಂ. ನಾಡಗೌಡ 


ಮಹಾರಾಷ್ಟ್ರದವರು ಏನು ಮಾಡಿದ್ದಾರೆಂಬುದನ್ನು ಗಮನಕ್ಕೆ ತರಬಯಸುತ್ತೇನೆ. ಅವರು 
ಕೇಂದ್ರ ಸರ್ಕಾರದಿಂದ ಬಂದಿದ್ದ ಪ್ರಣಾಳಿಕೆಯನ್ನು ಒಪ್ಪದೆ, ತಾವೇ ಶ್ರೀ ದೇಸಾಯಿಯವರ ' 
ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿಯನ್ನು ಮಾಡಿ ಆ ರಿಪೋರ್ಟ್‌ ಪ್ರಕಾರ ಜಿಲ್ಲೆಯನ್ನೇ 
ಒಂದು ಯೂನಿಟ್‌ ಎಂದು ಮಾಡಿ ಡಿಸ್ಪಿಕ್ಟ ಡೆವಲಪ್‌ಮೆಂಟ್‌ ಕೌನ್ಸಿಲ್‌ ಎಂದು ಒಂದು 
ಚುನಾಯಿತ ಸಂಸ್ಥೆಗೆ ಈ ವಿದ್ಯಾಭ್ಯಾಸದ ವಿಷಯದಲ್ಲಿ ಸ್ಕೂಲ್‌ ಬೋರ್ಡ್‌ ಮಾಡುವದಾಗಲೀ, 
ಮೇಲ್ವಿಚಾರಣೆ ನಡೆಸುವುದಾಗಲೀ ಎಲ್ಲಾ ಅಧಿಕಾರಗಳನ್ನು ಅದಕ್ಕೆ ಕೊಟ್ಟಿದ್ದಾರೆ. ಮುಖ್ಯವಾಗಿ 
ಅವರು ಜಿಲ್ಲೆಯನ್ನು ಒಂದು ರೇಳಆ!೦pmeಗ ಟಗ ಆಗಿ ಪರಿಗಣಿಸಿದ್ದಾರೆ. 


ದಯಮಾಡಿ ನಮ್ಮಸರ್ಕಾರದವರು ಈ ವಿಚಾರವನ್ನು ಯೋಚನೆ ಮಾಡಿ ಜಿಲ್ಲೆಗೆ 
ಒಂದು ಸಂಸ್ಥೆ ಮಾಡುವುದರ ಕಡೆ ಗಮನ ಕೊಡಬೇಕೆಂದು ಹೇಳುತ್ತೇನೆ. ಒಂದು ವೇಳೆ 
ಜಿಲ್ಲಾಲೋಕಲ್‌ ಸಂಸ್ಥೆಗೆ ಆಗುವುದಿಲ್ಲವೆಂದು ಹೇಳುವುದಾದರೆ ಸರ್ಕಾರದವರೇ ನೇರವಾಗಿ 
ತೆಗೆದುಕೊಂಡು ನಡೆಸುವದು ಸೂಕ್ತ. ಅದು ಬಿಟ್ಟು ತಾಲ್ಲೂಕ್‌ ಬೋರ್ಡಿಗೆ ಕೊಟ್ಟದೆ ಈ 
ಶಿಕ್ಷಣಕ್ಕೆ ತಿಲಾಂಜಲಿ ಕೊಟ್ಟಂತಾಗುತ್ತದೆ. ಒಂದು ವೇಳೆ ತಾಲ್ಲೂಕ್‌ ಬೋರ್ಡಿಗೆ ಏನಿದ್ದರೂ 
ಸರ್ವಸಾಮಾನ್ಯ ಮೇಲ್ವಿಚಾರಣೆ ನಡೆಸುವುದು, ಸ್ಕೂಲು ಕಟ್ಟಡ ಕಟ್ಟಿಸುವುದು -ಇಷ್ಟು 
ಮಟ್ಟಿಗೆ ವಹಿಸಬಹುದು. ಅದಕ್ಕಿಂತ ಹೆಚ್ಚಿಗೆ ಉಪಾಧ್ಯಾಯರುಗಳನ್ನು ನೇಮಕ ಮಾಡುವ 
ಅಧಿಕಾರವನ್ನು ತಾಲ್ಲೂಕ್‌ ಬೋರ್ಡಿಗೆ ಕೊಟ್ಟರೆ ಅಲ್ಲಿ €೩1ಂ ಂ೦ಗರೆಗtಂಗ ಬರುತ್ತದೆ. 
ಜಿಲ್ಲಾ ಬೋರ್ಡಿನಲ್ಲಾದರೆ ಹೀಗಾಗುವುದಕ್ಕೆ ಅವಕಾಶವಿರುವುದಿಲ್ಲ. 


ಜಿಲ್ಲಾಸ್ಕೂಲ್‌ ಬೋರ್ಡಿನಲ್ಲಿ ಸ್ಟಾಫ್‌ ಸೆಲೆಕ್ಸನ್‌ ಕಮಿಟಿಯೆಂದಿರುತ್ತದೆ. £೦ 
ಗಳಿಸುತ್ತಾರೆ. ಸ್ಕೂಲಿನ ಇಬ್ಬರು ಅಧಿಕಾರಿಗಳಿರುತ್ತಾರೆ. ಬರೀ ನಾನ್‌ ಆಫಿಷಿಯಲ್‌ಗಳೇ 
ಇರುವುದಿಲ್ಲ; ಆದ್ದರಿಂದ ಜಿಲ್ಲೆಯಲ್ಲಿ ಒಂದು ಸಂಸ್ಥೆಯನ್ನು ಏರ್ಪಡಿಸಬೇಕಾದದ್ದು ಸೂಕ್ತವೆಂದು 
ಹೇಳಬಯಸುತ್ತೇನೆ. ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದವರು ಖೇಡ್‌ ಅವರ ಅಧ್ಯಕ್ಷತೆಯಲ್ಲಿ 
ಒಂದು ಕಮಿಟಿಯನ್ನೂ ಮಾಡಿ ಅವರು ಪ್ರೆಮರಿ ಸ್ಕೂಲ್‌ ಗಳ ಆಡಳಿತವನ್ನು ಯಾವ ರೀತಿ 
ಮಾಡಬೇಕೆಂದು ಹೇಳಿದ್ದಾರೆ. ನಮ್ಮಸರ್ಕಾರದವರು ಈ ರಿಪೋರ್ಟನ್ನು ತರಿಸಿ ನೋಡಬೇಕು. 
ಅದರಲ್ಲಿ ಪ್ರೈಮರಿ ವಿದ್ಯಾಭ್ಯಾಸದ ಆಡಳಿತ ಯಾರ ಕೈಯಲ್ಲಿರಬೇಕು, ಜಿಲ್ಲಾ ಮಟ್ಟದಲ್ಲಿರಬೇಕೇ 
ತಾಲ್ಲೋಕು ಮಟ್ಟದಲ್ಲಿರಬೇಕೇ ಎಂಬುದನ್ನು ಅಲ್ಲಿ ಹೇಳಿದ್ದಾರೆ. 


ತಾಲ್ಲೂಕ್‌ ಮಟ್ಟದಲ್ಲಿ ಅಧಿಕಾರವಿದ್ದರೆ ಏನು ಪರಿಣಾಮವಿರುತ್ತದೆಂಬುದನ್ನು 
ನಾನಾಗಲೇ ಹೇಳಿದ್ದೇನೆ. ಇಂಥ ಯೋಜನೆಗಳಲ್ಲಿ ಜನತೆಯನ್ನು Associate 
ಮಾಡಬೇಕೆಂಬುದು ನಿಜ. ಆದರೂ ಅಧಿಕಾರವನ್ನು ಅವರಿಗೆ ಕೊಡಕೂಡದು. ಈಗ 
ಬೊಂಬಾಯಿ ಪ್ರೈಮರಿ ಎಜುಕೇಷನ್‌ ಆಕ್ಟನ ಮಾದರಿಯನ್ನು ನೋಡಿ ಜನರಿಗೆ ಆಧಿಕಾರ 
ಕೊಟ್ಟಿಂತೆಯೂ ಇದೆ; ಅಧಿಕಾರವನ್ನು ಕೊಟ್ಟೂ ಇಲ್ಲ ಅಂಥ, ಆಕ್ಷನ್ನು ಇಲ್ಲಿ ತರುವುದು 
ಒಳ್ಳೆಯದೆಂದು ಹೇಳುತ್ತೇನೆ. 


ಪ್ರತಿಭಾವಂತ ಸಂಸದೀಯ ಹಟು 219 


ಈ ಕಾಯಿದೆಯಲ್ಲಿ 5ನೆಯ ಸೆಕನ್ನಿನಲ್ಲಿ ಸಿ!ೀಗರ೩ಗಂe ವಿಚಾರ ಹೇಳಿದೆ. 
ಮುಂಬಯಿ, ಮದ್ರಾಸ್‌'ಗಳಲ್ಲಿ ಸಿೀಗರ೩ಗಂe ಪರಿಷ್ಯರಿಸುವುದಕ್ಕಾಗಿ Attendance 
ofಿicers ಗಳನ್ನು ಮಾಡಬೇಕೆಂದು ನನ್ನ ಸೂಚನೆ. ಅಲ್ಲಿ ಮುಂಚೆ Attendance 
ಆಫೀಸರುಗಳೆಂದು ಇಟ್ಟಿದ್ದವರನ್ನು ತೆಗೆದುಬಿಟ್ಟರು. ಅದನ್ನು ಮತ್ತೆ ಗtroduce 


ಮಾಡಬೇಕೆಂಬುದು ನನ್ನ ಸೂಚನೆ. 


ಆ ಮೇಲೆ, ಇಲ್ಲಿ 5ನೆಯ ಸೆಕ್ಸನ್ನಿನಲ್ಲಿ "Constitution of the primary 
school panchayat" ಎಂದು ಹೇಳಿದ್ದೀರಿ. ಇದು ಯಶಸ್ವಿಯಾಗಲಾರದು. ಏಕೆಂದರೆ 
ಜನರ ಮೇಲೆ ಬಹಳ ಜವಾಬ್ದಾರಿ ಹಾಕಿದ್ದೀರಿ. ಈಗ ಶ್ರೀಮಾನ್‌ ಶಾಸ್ತ್ರಿಯವರು 
ಕಳುಹಿಸಿಕೊಡದೆ ಇದ್ದರೆ ಅವರಿಗೆ ದಂಡ ಹಾಕಿ ಎಂದು ಹೇಳುವುದು ಸೂಕ್ತವೇ ಆದ್ದರಿಂದ 
ತಾಲ್ಲೂಕ್‌ ಬೋರ್ಡಿಗೆ ಈ ಅಧಿಕಾರವನ್ನು ಕೊಟ್ಟರೆ ಯೋಗ್ಯವಾಗಬಹುದು. ಜನತೆ ಏನೇ 
ಆದರೂ ಹುಡುಗರನ್ನು ದೂರದ ಶಾಲೆಗೆ ಕಳುಹಿಸಿ ಎಂದರೆ ಒಪ್ಪುವುದಿಲ್ಲ. 


ಜನತೆಗೆ ಹೇಳಿ ಕಳುಹಿಸಿಕೊಡಿ ಎಂದು ಹೇಳಿದರೆ ಕಳುಹಿಸುವುದಿಲ್ಲ. ದಂಡ 
ಇರಬೇಕು. ಕೋರ್ಟಿಗೆ ಅಧಿಕಾರ ಕೊಟ್ಟರೆ ಆಗುತ್ತದೆ, ಎಂದು ನನ್ನ ಸೂಚನೆ ಇದೆ. 
ಇದನ್ನು ವಿಚಾರ ಮಾಡಬೇಕು. ಸೆಕ್ಷನ್‌ 25ರಲ್ಲಿ "power tಂ ಆxಆmpt" ಎನ್ನುವ ವಿಚಾರ 
ಇದೆ. ಡಿಸ್‌ಕ್ರಿಮಿನೇಷನ್‌ ಏತಕ್ಕೆ ಮಾಡಬೇಕು? "Any class of persons may 
be exempted" ಕಾಯಿದೆಯನ್ನು ಒಂದು ಡಿಸ್ಕಿಕ್ಷಿನಲ್ಲಿ ಹಚ್ಚಿದ ಮೇಲೆ ಕ್ಲಾನ್‌ ಆಫ್‌ 
ಪುರ್‌ಸನ್ಸ್‌ ಎಗ್ಗಮ್ಸ್‌ ಏತಕ್ಕೆ ಮಾಡಬೇಕು ಎಂಬುದು ನಮಗೆ ತಿಳಿಯುವುದಿಲ್ಲ, ಹಾಗೆ 
ಮಾಡಕೂಡದು. ಕಡ್ಡಾಯ ಶಿಕ್ಷಣವನ್ನು ಇಡೀ ಜಿಲ್ಲೆಗೆ ಹಚ್ಚಬೇಕು. ಹಿಂದುಳಿದ ಜನಾಂಗ 
ಆಥಮಾ ಮುಂದುವರೆದವರು ಎಂದು ಏತಕ್ಕೆ ಎಗ್ಗಮ್‌ಷನ್‌ ಕೊಡಬೇಕು ಎಂಬುದು 
ತಿಳಿಯುವುದಿಲ್ಲ. 

ಜನತೆಗೆ ಜವಾಬ್ದಾರಿ ಹೆಚ್ಚಾಗಿದೆ ಕಂಪಲ್‌ ಸರಿ ಎಜ್ಕುಕೀಷನ್‌, ಕಡ್ಡಾಯ ಶಿಕ್ಷಣ 
ಬಂದ ಮೇಲೆ ಆ ರೀತಿ ವಿನಾಯಿತಿಕೊಡುವ ಅವಕಾಶ ಏನಿದೆ ನಾವು ಇವೊತ್ತಿನ ದಿವಸ 
ಕಾನ್‌ ಸ್ಪಿಟ್ಯೂಷನ್‌ ಪ್ರಕಾರ ಫ್ರೀಕಂಪಲ್‌ ಸರಿ ಏಜ್ಕುಕೀಷನ್‌ ಕೊಡುವುದಕ್ಕೆ ಒಪ್ಪಿಕೊಂಡಿದ್ದೇನೆ. 
ಈ ರೀತಿ ಕಡ್ಡಾಯ ಶಿಕ್ಷಣವನ್ನು ಕೊಡುವಾಗ ಪೃಯಪುಸ್ತಕಗಳು ಶಾಲೆ ಶುರು ಆಗುವುದಕ್ಕೆ 
ಮೊದಲೇ ನೇರವಾಗಿ ಶಾಲೆಗೆ ಸಿಕ್ಕುವಂತೆ ಮಾಡಬೇಕು. ಪಠ್ಕಪುಸ್ತಕಗಳು ಈ ವರ್ಷದ್ದು 
ಮುಂದಿನ 'ವರ್ಷ ಬರುತ್ತವೆ ಮುಂದಿನ ವರ್ಷದ್ದು ಆಚೆ ಮುಂದಿನ ವರ್ಷ ಬರುತ್ತದೆ ಈ 
ರೀತಿ ಆಗಬಾರದು. 


ಶ್ರೀ ಅಣ್ಣಾರಾವ್‌ ಗಣಮುಖಿ ಅದು ಹೇಗೆ ಬರುತ್ತಿದೆ? 


ಶ್ರೀ ಪಿ.ಎಂ. ನಾಡಗೌಡ. ಬೊಂಬಾಯಿಯೊಳಗೆ ಹಾಗೆ ಆಗುತ್ತಿತ್ತು. ಎಂದು 
ಹೇಳಿದೆ. ಇದು ಒಂದು ರಿಯಾಲಿಸ್ಟಿಕ್‌ ಕಾಯಿದೆ ಇದೆ. ನಾನು ಇದನ್ನು ಸ್ತಾಗತ ಮಾಡುತ್ತಿದ್ದೇನೆ. 


220 ಪಿ.ಎಂ. ನಾಡಗೌಡ 


ಇದು ಯಶಸ್ವಿಯಾಗಿ ನಡೆಯಬೇಕಾದರೆ ಎಲ್ಲಾ ವ್ಯವಸ್ಥೆಯನ್ನು ಅಧಿಕಾರಿಗಳು ಮಾಡುವದು 
ಅವಶ್ಯಕವಾಗಿದೆ. ಪಸ್ತಕಗಳಾಗಲೀ, ಪಠ್ಯ ಪುಸ್ತಕಗಳಾಗಲೀ, ಅವಗಳನ್ನು ಜನತೆಗೆ ಜಾಗ್ರತೆ 
ಕೊಡಬೇಕು. ॥t is a non-controvercial Bill ಪ್ರಜಾಸತ್ತಾತಕ್ರ ಸರ್ಕಾರ ಅಭಿವೃದ್ಧಿ 
ಪಡಿಸಬೇಕಾದರೆ ಇದನ್ನು ಮುಖ್ಯವಾಗಿ ಮಾಡಬೇಕು. 

ಸರ್ಕಾರದವರು ಈ ವಿಷಯದಲ್ಲಿ ಸ್ವಲ್ಪ ಧೈರ್ಯವನ್ನು ತೆಗೆದುಕೊಂಡಿದ್ದಾರೆ. 
ಪ್ರಾಯೋಗಿಕವಾಗಿ ಸಂಸ್ಥೆಗಳು ಯಶಸ್ವಿಯಾಗಿ ಕೆಲಸ ಮಾಡುತ್ತಿವೆ. ಅಲ್ಲಲ್ಲಿ ಸಂಸ್ಥೆಗಳು 
ಯಾವುದು ಇದೆಯೋ ಅಲ್ಲಿಗೆ' ಪೂರ್ತಿಯಾಗಿ ಕೆಲಸ ಮಾಡುವ ಅವಕಾಶವನ್ನು ಕೊಡಿ, 
ಎಲ್ಲಾ ಸಂಸ್ಥೆಗಳೂ ಸೇರಿ ಅದನ್ನು ಯಶಸ್ವಿಯಾಗಿ ಮಾಡುತ್ತದೆ ಎನ್ನುವ ಭರವಸೆ ನನಗೆ 
ಇದೆ. ಶ್ರೀ ಅಣ್ಣಾರಾವ್‌ ಗಣಮುಖಿ ಅವರು ಹೀಗೆ ಹೇಳಿದ್ದಾರೆ. ಜನತೆಗೆ ಯಾವ 
ಕಾಯಿದೆಯಿಂದ ಅನುಕೂಲ ಇದೆಯೋ ಅಂಥಾದ್ದನ್ನು ಸಂಸ್ತಾನದಲ್ಲಿ ಜಾರಿಗೆ ತರುವುದಕ್ಕೆ 
ಹಿಂದೆ ಮುಂದೆ ನೋಡುವುದಿಲ್ಲ ಎಂದು ಇಷ್ಟು ಹೇಳಿ, ಈ ಕಾಯಿದೆಯನ್ನು ಸ್ವಾಗತಿಸಿ 
ತಮ್ಮ ಅಪ್ಪಣೆಯನ್ನು ಕೇಳಿ ಕುಳಿತುಕೊಳ್ಳುತ್ತೇನೆ. 

ಮೈಸೂರು ಕಡ್ಡಾಯ ಪ್ರಾಥಮಿಕ ಶಿಕ್ಷಣ ಮಸೂದೆ 

ಕುರಿತು-1968 

ಮಾನ್ಮ ಅಧ್ಯಕ್ಷರೆ, 

ಈಗ ತಂದಿರುವ ತಿದ್ದುಪಡಿ ಒಂದು ಮೇಜರ್‌ ತಿದ್ದುಪಡಿಯಾಗಿರುತ್ತದೆ. ಏಕಿದರೆ 
ಶ್ರೀಮಾನ್‌ ಮುಕುಂದರಾಯರು ಹೇಳಿದರು, DL ಆಕ್ಟ್‌ ಹೋದ ಮೇಲೆ ಸ್ಕೂಲ್‌ 

ಬೋರ್ಡ್‌ ಆಕ್ಸ್‌ ಕೂಡ ಹೋಗುತ್ತಿದೆ ಎಂದು ಹಾಗಲ್ಲ. ಇದೇ ಪ್ರತ್ಯೇಕವಾದ statutory 

Body ಆಗಿದೆ. ತಾಲ್ಲೂಕ್‌ ಬೋರ್ಡಿಗೆ ಕೊಡಬೇಕೆ ಸರ್ಕಾರದವರೇ ನೇರವಾಗಿ ನಡೆಸಬೇಕೆ 
ಎಂಬ ವಿಚಾರ ಪರಿಶೀಲನೆ ಮಾಡಬೇಕಾಗರುವುದರಿಂದ ಇದನ್ನು ತೆಗೆಯುವುದಕ್ಕಾಗುವುದಿಲ್ಲ, 
ಮತ್ತೊಂದೇನೆಂದರೆ, ಈ ಬಿಲ್ಲಿನಲ್ಲಿ ಸದರಿ ಆಕ್ಸ್‌ ಹಾಲಿ ಯಾವ್ಕಾವ ಕ್ಷೇತ್ರದಲ್ಲಿ ಯಾವ್ಮಾವ 
 ಸಂಸ್ಥೆಗಳಿವೆಯೋ ಅವುಗಳ ಮೂಲಕವೇ ಕೆಲಸ ನಡೆಸಬೇಕೆಂದಿದೆ. ನಮ್ಮ ಸ್ನೇಹಿತರು 
ಹೇಳಿದ ಹಾಗೆ ಹಾಲಿ ಒತ್ತಾಯದ ಶಿಕ್ಷಣದ ಪದಶಿ ಮದ್ರಾಸ್‌, ಬೊಂಬಾಯಿ ಪ್ರದೇಶಗಳಲ್ಲಿದೆ. 
ಬೊಂಬಾಯಿನ ಭಾಗದಲ್ಲಾದರೂ ಪೂರ್ತಿಯಾಗಿದೆ. ಅಲ್ಲಲ್ಲಿ ಕೆಲವು imperಿection 
ಗಳಿರಬಹುದು. ಎಲ್ಲಿ ಹೋದರೂ ಗಟಉ೩ಗ €॥emeಗt ಗೆ ಅವಕಾಶ ಮಾಡಿಯೇ 
ಮಾಡಬೇಕಾಗುತ್ತದೆ. | Cs 

ಒಟ್ಟಿನಲ್ಲಿ ಹೇಳುವುದಾದರೆ ನಮ್ಮಬೊಂಬಾಯನ ಭಾಗದಲ್ಲಿ ಒತ್ತಾಯದ ಶಿಕ್ಷಣ 
ಚೆನ್ನಾಗಿಯೇ ನಡೆದಿದೆ. ಹೀಗಿರುವಲ್ಲಿ ಮಧ್ಯೆ ತಾವಿದನ್ನು ಏನಾದರೂ ತಪ್ಪಿಸಿದರೆ ಅಲ್ಲಿನ 
ವ್ಯವಸ್ಥೆಯೇ ಕೆಟ್ಟು ಹೋಗಬಾರದು. ಅದ್ದರಿಂದ ಈ ಸ್ಕೂಲ್‌ ಬೋರ್ಡ್‌ ಇದೇ ಇರಬೇಕು. 


ಪ್ರತಿಭಾವಂತ ಸಂಸದೀಯ ಪಟು 221 


ಈಗ ತಂದಿರುವ ಒತ್ತಾಯದ ಶಿಕ್ಷಣದ ಬಿಲ್ಲನ್ನು ಈಗಿರುವ ರೀತಿಯಲ್ಲೇ ಒಂದೆರಡು 
ವರ್ಷ ಜಾರಿಯಲ್ಲಿಟ್ಟು ನೋಡಿ. ಯಾವ ಸಂಸ್ಥೆಯಿಂದ ಇದು ಚಿನ್ನಾಗಿ ನಡೆಯುತ್ತದೆಂಬುದನ್ನು 
ನೋಡಿ. 

ಸರ್ಕಾರವು ನಡೆಸುತಿರುವುದು ಚೆನ್ನಾಗಿ ನಡೆದಿದೆ. ಎಲ್ಲ ಕಡೆಯೂ ಅದೇ ರೀತಿ 
ಮಾಡಿ. ಅದು ಹೆಟ್ಟು ಜಿಲ್ಲಾ ಬೋರ್ಡಿನಿಂದ ನಡೆಸಲ್ಪಡುವವುಗಳು ಚಿನ್ನಾಗಿ ನಡೆದರೆ, ಆ 
. ವ್ಯವಸ್ಥೆಯನ್ನೇ ಅಖಂಡ ಮೈಸೂರಿಗೆ ಅನ್ವಯಿಸಿ ಅಥವಾ ತಾಲ್ಲೂಕ್‌ ಬೋರ್ಡಿಗೆ 
ಕೊಡಬೇಕೆಂದು ಕೇಂದ್ರ ಸರ್ಕಾರದವರು ಪ್ರಣಾಳಿಕೆ ಬಂದರೆ ಅದನ್ನು ಮಾಡಬಹುದು. 
ಆದರೆ ಸದ್ಯಕ್ಕೆ ನಾವು ಒಂದು ಸಂಸ್ಥೆ ಚೆನ್ನಾಗಿ ನಡೆಸುತ್ತಿರುವಾಗ ವಿನಾಕಾರಣ ನಮ್ಮಮೇಲೆ 
ಒಂದು ಗೀಗಂ!iಂಗ ಮಾಡಬಾರದು. ನೀವೀಗ ಯೋಚನೆ ಮಾಡುತಿರುವದು ಪ್ರಜಾಸತ್ತಾತಕ್ರ 
ತತ್ನಕ್ಕೆ ವಿರೋಧವಾಗಿದೆ. 'ಜನರು ನಾವು ಮಾಡುವುದು, ಕೇಳುವುದು ನೋಡಿದರೆ 
ಅಡಿಕೊಂಡಾರು ತಾವು ಇದನ್ನೊಂದು ವರ್ಷ ಪಂಳ್ಷಿ ಮಾಡ: ನೋಡಿ. ತಮಗೆ chalienge 
ಕೊಟ್ಟು ಹೇಳುತ್ತೇನೆ. 


ಈಗಲೂ ಜಿಲ್ಲಾ ಬೋರ್ಡಿಗೆ 1935ರ ಆೃಕ್ಟ್‌ ಪ್ರಕಾರ ಏನು ಅಧಿಕಾರ ಕೊಟ್ಟಿದ್ದಾರೋ 

ಅದು ಹೋಗಿದೆಯಂದರೆ, ವರ್ಗಾವರ್ಗಿಯ ಅಧಿಕಾರ ಜನತೆಗೆ ಕೊಟ್ಟಿಲ್ಲ. ಈ ದೃಷ್ಟಿಯಿಂದ 

ಈ ತಿದ್ದುಪಡಿಯನ್ನು ಒಪ್ಪಿಕೊಳ್ಳಕೂಡದು. ಅಲ್ಲದೆ ಇಂತ ಒಂದು major decision 

ತೆಗೆದುಕೊಳ್ಳಬೇಕಾದ ಎರಡೂ ಸಚಿಗಲೂ ಕಲೆತು ಇದನ್ನು ಪರ್ಮಾಲೋಚನಿ ಮಾಡಬೇಕಿದು 
ಜೀಳುತ್ತೇೆ. 


ಮೈಸೂರು ಭೂ ಸುಧಾರಣಾ ಮಸೂದೆ ಕುರಿತು-1961 
 ಸೆಭ್‌ಪತಿಯವರೇ, 
ಈ ಮಸೂದೆಯ ಉದ್ದೇಶವನ್ನು ನಮ್ಮಹಿರಿಯರು ಹೇಳಿದ್ದಾರೆ. ನಾನು ಸ್ವಲ್ಪ 
ಹೇಳಬೇಕಾಗಿದೆ. ಮಾನ್ಯ ಸಚಿವರ ಅವಧಿಯಲ್ಲಿ ಕೋರ್ಟಿನಲ್ಲಿ ಪೆಂಡಿಂಗ್‌ ಆಗಿರುವ 
ಮತ್ತು ಮುಂದೆ ಬರುವ ಸೂಟ್ಸ್‌ ತೀರ್ಮಾನವಾಗುವಂತೆ ವ್ಯಮ ಮಾಡಬೇಕೆಂದು ಹೇಳಿದರು. 
ಹೊಸ ರಾಜ್ಯದಲ್ಲಿ 3-4 ವರ್ಷಗಳಿಂದ ಟೆನೆನ್ಸಿ ಕಾಯಿದೆ ಬರುತ್ತದೆಂದು ಎಲ್ಲರಿಗೂ 


ಗೊತ್ತಾಗಿತ್ತು. ಅದಕ್ಕೆನುಗುಣವಾಗಿ ಒಕ್ಕಲುದಾರರು ಅಲ್ಲಲ್ಲಿ ಒತ್ತಾಯ ಮಾಡಿದರು. 
ಒಕ್ಕಲುದಾರರನ್ನೆಬ್ಬಿಸುವಿದನ್ನು ಪತ್ರಬಂಧ ಮಾಡುವುದರ ಅವಶ್ಯ ಕತೆಯಿದೆ. 


ಹಳೇ ಮೈಸೂರು, ಹೈ! ಹೈದರಾಬಾದು ಕರ್ನಾಟಕ ಮೊದಲಾದ ಪ್ರದೇಶಗಳ ವಿಚಾರ 

ನನಗೆ ಗೊತ್ತಿಲ್ಲ. es ರಾಜ್ಯದಲ್ಲಿ ಕೆಲವರು ರೊಕ್ಕಕೊಟ್ಟು ಜಮೀನನ್ನು 
. ಒಕ್ಕಲುದಾರರಿಂದ ಬಿಡಿಸಿಕೊಂಡರು. ಅಂಧಥಾದ್ದ್ನು ಪ್ರತಿಬಂಧ ಹ ಈ ; ವಿಥೇಯಕವನ್ನು 
ತಂದಿದೆ. 3 ವರ್ಷಗಳಿಂದ ರೊಕ್ಕ ಕೊಟ್ಟಿಲ್ಲದಿರುವ ರೈತರನ್ನು ಬಿಡಿಸುವುದಕ್ಕೆ ಪ್ರಯತ್ನ 


222 ಪಿ.ಎಂ. ' ನಾಡಗೌಡ 


ನಡೆದಿದೆ. ಏಕೆಂದರೆ ನಮಲ್ಲಿ ವರ್ತನದಾರರು ಬಹಳ ಮಂದಿ ಇದ್ದಾರೆ. ಅವರ ಸಂಖ್ಯೆ 
ನಮ್ಮಕಡೆ ಹೆಟ್ಟಿದೆ. ಅವರು ಈ ಕಾಯಿದೆಯ ಸಲುವಾಗಿ ಅಲ್ಲಲ್ಲಿ ಪರ್ನನಲ್‌ ಕಲ್ಲಿವೇಷನ್‌ 
ಒಳಗೆ ಈ ಟೆನೆನ್ಸಿ ಅಕ್ಷಿನಿಂದ ತಪ್ಪಿದ್ದು ಇಲ್ಲ. ಅದರ ಸಲುವಾಗಿ ಈಗ ಎಲ್ಲರೂ ಅದನ್ನು 
ಬಿಡಿಸಿಕೊಂಡು ಸಾಗುವಳಿ ಮಾಡುತ್ತಿದ್ದಾರೆ. 


ಇಂತಹ ವಿಷಯಗಳು ಏನಾದರೂ ಪುನ್ದಿಚಾರ ಮಾಡವಂತಹ ಕಾಯಿದೆಯನ್ನು 
ಈಗ ನಮ್ಮ ಮುಂದೆ ಇಟ್ಟಿದ್ದೀರಿ. ಅದು ಬಹಳ ಒಳ್ಳೆಯದು. ಇನ್ನು ಇದು ಪೆಂಡಿಂಗ್‌ 
ಅಕ್ಷಿಸಿಷನ್‌ ಸಲುವಾಗಿ ಎಷ್ಟೋ ಅನಾಹುತಗಳು ನಡೆಯುತ್ತಿದ್ದವು. ಆದಕೋಸ್ಯದ ಈ 
ಮಸೂದೆಯನ್ನು ತಂದಿರುವುದು. ಆ ಪ್ರಕಾರ ಟೆನೆನ್ಸಿ ಆಕ್ಸ್‌ ಆಗುವುದು ಒಳ್ಳೆಯ. ಚಲೊ 
ಇದೆ. 

ನನ್ನ ಕೆಲವ ಸ್ನೇಹಿತರು ಈ ಬಗ್ಗೆ ಮುತನಾಡುವಾಗ ಈಗ ಚುನಾವಣೆ ಸಮಯ 
ಬಂದಿದೆ. ಅದಕೊ್ಯೇಸ್ಕರ ಕಾಂಗ್ರೆಸ್‌ ಸರ್ಕಾರದವರು ಈ ಕಾಯಿದೆಯನ್ನು ಈಗ ತುದಬಿದ್ದಾರೆಂದು 
ಹೇಳಿದ್ದು ಬಹಳ ತಪ್ಪಾಗಿದೆ. ಜನರ ಹಿತದ್ಧಷ್ಟಿಯಿಂದ ಕಾಯಿದೆ ಮಾಡುವಾಗ ಜನರ 
ರಕ್ಷಣೆಯನ್ನು ನೋಡುವುದು ಸರ್ಕಾರದ ಆದ್ಯ ಕರ್ತವ್ಯ. 


ಸರ್ಕಾರದವರು ಈಗ ಕಾಯಿದೆ ಮಾಡಬೇಕಾದರೆ ಇದು ಪ್ರೆಸಿಡೆಂಟಲ್‌ 
ಅಸೆಂಬಲಿಗೆ ಹೋಗುವುದು ಮತ್ತು ಪ್ಲಾನಿಂಗ್‌ ಕಮಿಷನ್ನಿಗೆ ಹೋಗುವುದು ಒಳ್ಳೆಯದು. 
ಅದರ ನಡುವೆ ಏನಾದರೂ ರೈತರುಗಳಿಗೆ ಮಾತ್ರ ಯಾವ ರೀತಿಯಲ್ಲೂ 
ತೊಂದರೆಯಾಗಬಾರದು ಎಂಬುದಾಗಿ ಪಾನು ಹೇಳುತ್ತೇನೆ. ನಾನು ಮಾತನಾಡುವಾಗ 
ಮದ್ಯೆ ದಯಮಾಡಿ ಡಿಸ್ಪರ್ಬ ಮಾಡಬಾರದು; ಒಟ್ಟಿನಲ್ಲಿ ಈ ಕಾನೂನು ಬಹಳ ಅವಶ್ಯವಾಗಿ 
ಬೇಕು ಎಂದು ಹೇಳಿ ನನ್ನ ಭಾಜ:ನ ವನ್ನು ಮುಕ್ತಾಯ ಮಾಡಲು ತಮ್ಮ ಅಪ್ಪಣೆಯನ್ನು 
ಬೇಡುತ್ತೇನೆ. 


ಮೈಸೂರು ವಿಶ್ವ'ಯ್ಯಾಲಯ ಮಸೂದೆ ಕುರಿತು-1961 


ಸ್ವಾಮಿ, ನಾನು 5 ೨ದುಪಡಿಯೇನಿದೆ ಅದರ ಬಗ್ಗೆ ಹೇಳುವ ಮುಂಚಿ ನಾನು 
ಒಂದು ಮಾತನ್ನು ಹೇಳ೬"ಕೆಂ೭: ಬಯಸಿದ್ದೇನೆ. ಈಗ ನಮ್ಮಮಾನ್ಯ ಸದಸ್ಯರು ವಿಸ್ತಾರವಾಗಿ 
ಆ ತಿದ್ದುಪಡಿಯ ಬಗ್ಗೆ ಮಾತನಾಡುತ್ತಾ ಕೆಲವು ಸಲಹೆಗಳನ್ನು ಕೊಟ್ಟಿದ್ದು ಯೋಗ್ಯವಾದುದು 
ಎಂದು ನಾನು ಹೇಳುತ್ತೇನೆ. ಏಕೆಂದರೆ ಈ ವರದಿ ಬಂದು ಬಹಳ ದಿವಸಗಳಾದವು. ಈಗ 
ಎರಡು ವಿಶ್ವವಿಯ್ಧ5 ಲಯಗಳ ಸಮೀಕರಣವೆಂದರೆ ಇಂಟಿಗ್ರೇಷನ್‌ ಏನಿದೆ ಆದಾದ ಮೇಲೆ 
ಆಡಳಿತಗಳು ಸಗಿ ಯಾಗಿ ನಡೆಯದೆ ಇರತಕ್ಕದ್ದು ಈಗಾಗಲೆ ಸರ್ಕಾರದ ಗಮನಕ್ಕೆ 
ಬಂದಿರಬಕ "೨. t's better later than never ಎಂದು ಈಗ ತಂದಿದ್ದಾರೆ. 


ಪ್ರತಿಭಾವಂತ ಸಂಸದೀಯ ಪಟು 223 


ನಿನ್ನೆ ಪಾರ್ಲಿಮೆಂಟ್‌ನಲ್ಲಿಯೂ ಇದರ ಬಗ್ಗೆ ಒಂದು ಪ್ರಶ್ನೆಯಾಗಿದೆ. ಆ ವಿಷಯ 
ಸದಸ್ಯರ ಮತ್ತು ಸರ್ಕಾರದವರ ಗಮನಕ್ಕೆ ಬಂದಿದೆಯೆಂದು ನಾನು ತಿಳಿದಿದ್ದೇನೆ. ಅದು 
ಯಾವ್ಕಾವ ವಿಶ್ವವಿದ್ಯಾನಿಲಯದವರಿಗೆ ಗ್ರಾಂಟು ಕಮಿಷನ್ನಿನವರು ಎಷ್ಟೆಷ್ಟು ಹಣವನ್ನು 
ಗ್ರಾಂಟು ರೂಪವಾಗಿ ಕೊಟ್ಟಿದ್ದಾರೆಂಬುದು ನಮ್ಮ ಮೈಸೂರು ವಿಶ್ವವಿದ್ಯಾಲಯಕ್ಕೆ ಕೊಟ್ಟಿದ್ದು 
ಗ್ರಾಂಟು ಬಹಳ ಕಡಿಮೆ. ಎಂಬುದಾಗಿ ತಿಳಿದು ಬಹಳ ಕೆಟ್ಟ ಅಭಿಪ್ರಾಯ ಬಂದಿರುವುದನ್ನು 
ನೋಡಿ ಅನೇಕರಿಗೆ ಆಶ್ಚರ್ಯವಾಯಿತು. 


ಎಲ್ಲ ವಿಶ್ವವಿದ್ಯಾನಿಲಯಗಳಿಗೆ ಕೇಂದ್ರ ಸರ್ಕಾರದ ಗ್ರಾಂಟು ಕಮಿಷನ್ನಿನವರು 
ಕೊಟ್ಟಿರತಕ್ಕ ಗ್ರಾಂಟುಗಳನ್ನು ಲೆಕ್ಕಾ ಹಾಕಿ ನೋಡಿದರೆ ಅವೆಲ್ಲವೂ ಬಹಳ ಪುಪ್ಪಿಯಾಗಿದೆ. 
ಆದರೆ ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ pಂ೪ ೦ bಂrrಂw ಇಲ್ಲದೇ ಇರುವುದರಿಂದ 
ಬಹಳ ಹಿಂದೆ ಹೋಗಿದೆ. ಇದು ಮಾನ್ಯ ಸದಸ್ಯರನೇಕರಿಗೆ ಈಗಾಗಲೇ ಗೊತಾಗಿದೆ. 
ಕೇಂದ್ರ ಸರ್ಕಾರದವರೇ ನಮ್ಮಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಗ್ರಾಂಟು ಕೊಡುವ ವಿಷಯದಲ್ಲಿ 
ಬಹಳ ವಕ್ರ ದೃಷ್ಟಿಯಿಂದ ನೋಡಿದ್ದಲ್ಲದೆ ಸಾಕಷ್ಟು ಗ್ರಾಂಟನ್ನು ಸಹ ಕೊಟ್ಟಿಲ್ಲವೆಂದು 
ನನಗನ್ನಿಸಿತು. ಇದಕ್ಕೆ ಗಂ೪ 1೦ borrow ಇಲ್ಲದೇ ಇರುವ ದೆಸೆಯಿಂದಲೇ ಅವರು 
ಇದರ ಅಭಿವೃದ್ಧಿ ಕಾರ್ಯಗಳಿಗೆ ಬನ್ಕೋ ಒಂದು ರೀತಿಯ ಭ್ರಮಣೆಯನ್ನು ಇಟ್ಟುಕೊಂಡು 
ಲೋನ್‌ ಕೊಡುತ್ತಿದ್ದಾರೆಯೇ ಹೊರ್ತು ಮತ್ತೇನೂ ಇಲ್ಲಿ ನಿಜವಾಗಿ ಗ್ರಾಂಟು ಮೂಲಕ 
ಇವರಿಗೆ ಕೊಟ್ಟಿಲ್ಲವೆಂದು ನನಗನ್ನಿಸಿತು. 


ಮೊನ್ನೆ ಬಾಗಲಕೋಟಿಗೆ ಡಾಕ್ಟರ್‌ ಶ್ರೀ ಮಾಲಿ ಅವರು ಬಂದಾಗ್ಗೆ ಸಾಲ, 
ಎನ್ನುವುದರ ಭ್ರಮೆ ಬರುತ್ತಿತ್ತು. ಅಂದರೆ ಸಾಲ ತೆಗೆದುಕೊಂಡು ವಿಶ್ವವಿದ್ಯಾನಿಲಯ ಮತ್ತೆ 
ಹೇಗೆ ಕೊಡಬೇಕು. ಅದು ನಮ್ಮಮೇಲೆ ಬರುತ್ತದೆಂದು ಅವರು ಇಟ್ಟುಕೊಂಡಿದ್ದಾರೆಂಬುದಾಗಿ 
ನನೆಗನಿಸುತ್ತಿದೆ. ಗ್ರಾಂಟು ಕಮಿಷನ್ನಿನವರು ಏನು ನಮ್ಮ ವಿಶ್ವವಿದ್ಯಾನಿಲಯಕ್ಕೆ ಸಹಾಯ 
ಕೊಡುತ್ತಾರೋ ಅದನ್ನು 8-10 ವರ್ಷಗಳ ಮೇಲೆ ಗಗ! ೦ ಮಾಡಬಹುದು ಎಂದು 
ಹೇಳಿದ್ದಾರೆ. ಅವರದು ಅದೇ ನಿರೀಕ್ಷೆ ಇದೆ. ಆದರೆ ನಮ್ಮ ಸರ್ಕಾರದವರು ಅಂತಹ 
ಕಾರಣವನ್ನು ಇಡಬಾರದು. 


ಇದು ಅಟಾನಮಸ್‌ ಬಾಡಿ ಆಗಿರುವುದರಿಂದ pow ೦ ಂaಗ ಗೆ ಏಕೆ 
ಹೋಗಬೇಕೆಂದು ಕೆಲವು ಸದಸ್ಯರು ಟೀಕಿಸುತ್ತಾರೆ. ಆದರೆ ಅವರು ಹಾಗೆ ಮಾಡಲಿಲ್ಲ. 
ಆದ್ದರಿಂದ ಅದನ್ನು ಗಂಗ ೦! ಮಾಡುತ್ತೇವೆ ಎಂಬ ಸಲಹೆ ಇದೆ. ಇನ್ನು 32ನೇ ಸೆಕ್ಷನ್ನನ್ನು 
ಇದರಲ್ಲಿ ಏಕೆ ಹಾಕಿದ್ದರೋ ಗೊತ್ತಿಲ್ಲ. ಇದನ್ನು ಹಾಕೆದಿದ್ದರೆ ಚೆನ್ನಾಗಿತ್ತು ಇದು ಅಟಾನಮಸ್‌ 
ಬಾಡಿ. ಇದಕ್ಕೂ ಜವಾಬ್ದಾರಿ ಬೇಡವೆ! ಜವಾಬ್ದಾರಿ ಖಿಂಡಿತವಾಗಿದೆ. ಅದಕ್ಕೆ ಈಗ 
ಸೆಕ್ಕೂರಿಟಿ ಕೊಡಬೇಕಾಗಿದೆ. ಬಿಲ್ಲಿಂಗ್‌ ಇರಲಿ ಎಂದು ಹೇಳುತ್ತಾರೆಯೇ ಮ ಇತರ 
ಪ್ರಾಪರ್ಟಿಗಳನ್ನು ತೆಗೆದುಕೊಳ್ಳುವುದಿಲ್ಲ. ಇದನ್ನು ಇಲ್ಲಿ ಹಾಕದಿದ್ದರೆ ಯೋಗ್ಯವಾಗುತ್ತದೆ. 


224 ಹಿ.ಎರಿ. ನಾಡಗೌಡ 


ವಿಶ್ವವಿದ್ಯಾನಿಲಯದವರು ಡೈರೆಕ್ಟಾಗಿ ಲೋನ್‌ ತೆಗೆದುಕೊಳ್ಳುವ ಅವಕಾಶವಿದೆ. 
ಸರ್ಕಾರಕ್ಕೆ ಬಂದ ಮೇಲೆ ಇಲ್ಲಿ ಬಂದ ಕಾಗದ ಪತ್ರಗಳು ಅಲ್ಲಿಗೂ ಬರಬಹುದು ಅವು 
ಯಾವ ವೇಳೆಗೆ ವಿಶ್ವವಿದ್ಯಾನಿಲಯಕ್ಕೆ ದೊರಕಬೇಕೋ ಆಗ ದೊಲಳುತವೆ. ಆದ್ದರಿಂದ 
ಇದನ್ನು ತೆಗೆದರೆ ಯೋಗ್ಯವಿರುವದರಿಂಜಈ ಬಗ್ಗೆ ಸ್ವಲ್ಪ ವಿಚಾರ ಮಾಡಬೇಕು. 

ಕರ್ನಾಟಕ ವಿಶ್ವವಿದ್ಧಾನಿಲಯದ್ಲಿ ಸಿಂಡಿಕೇಟ್‌ ಸದಸ್ಯರು ಸಹ ಇರುವುದರಿಂದ 
ವಿಶ್ವವಿದ್ಯಾ ನಿಲಯದವರು ಮತ್ತು ಸಿಂಡಿಕೇಟ್‌ನವರು ಸೆಕ್ಯೂರಿಟಿ ಲೋನ್‌ 
ತೆಗೆದುಕೊಳ್ಳಬೇಕೆಂದು ಹೇಳಿದ್ದಾರೆ. ಇದರಿಂದ ವಿಶ್ವವಿದ್ಮಾನಿಲಯದ ದೊಡ್ಡ ದೊಡ್ಡ 
ಅಡಿವಿಸ್ಟೇಷನ್‌ “ಬಗ್ಗೆ ಸರ್ಕಾರಕ್ಕಾಗಲೀ, ಇತರ ಅಧಿಕಾರಿಗಳಿಗೇ ಆಗಲೀ ಪ್ರಗತಿಗೆ 
ಕುಂಠಿತವಾಗಬಹುದು ಎಂಬುದಾಗಿ ನನಗನ್ನಿಸುತ್ತದೆ. ಅದಕ್ಕೋಸ್ಕರವೇ ಈ ಕ್ಲಾಜನ್ನು ಕೂಡಲೇ 

ತೆಗೆಯುವುದು ಯೋಗ್ಯ. | 

ಒಂದು ವೇಳೆ ಈ ಕ್ಲಾಜಿನ ಬಗ್ಗೆ ಏನಾದರೂ ಫೈನಾಫ್ಸಿಯಲ್‌ ಇಂಪ್ಪಿಕೇಷನ್ಸ್‌ 
ಇಲ್ಲದಿದ್ದರೆ ಮಾತ್ರ ಇಟ್ಟುಕೊಳ್ಳಬಹುದು. ಹಾಗೇನಾದರೂ ಇದ್ದರೆ ತೆಗೆಯುವುದು ಯೋಗ್ಯ. 
ಅದಕ್ಕೆ ಬದಲು ಒಂದು ಕಾಂಬ್ರೆಹೆನ್ಸವ್‌ ಆಕ್ತ ಬರಬೇಕಾಗಿದೆ. ಅಲ್ಲಿಯವರಿಗೂ ಆಡಳಿತದ 
ಪ್ರಗತಿಗೆ ಬಹಳ ಆತಂಕ ಬರುತ್ತದೆ. ಈ ಐದು ವರ್ಷಗಳು ಮುಗಿಯುವುದರೊಳಗೆ 
ಕಾಯಿದೆ ಜಾರಿಗೆ ಬರಬೇಕಾಗಿತ್ತು. ಏಕೆ ಇನ್ನೂ ಜಾರಿಗೆ ಬರಲಿಲ್ಲವೋ ನನಗೆ ಗೊತ್ತಿಲ್ಲ. 

ಯೂನಿವರ್ಸಿಟಿ ಉಚ್ಛ ಶಿಕ್ಷಣ ಪ್ರಗತಿಯಾಗುವುದಕ್ಕೆ ಧಕ್ಕೆ ಆಗಕೂಡದು. ಎರಡು 
ಯೂನಿವರ್ಸಿಟಿಗಳ ಆಡಳಿತ ಒಂದೇ ಸಮನಾಗಿ ನಡೆಯಬೇಕಾದರೆ ಒಂದು ಮಾಡಲ್‌ 
ಇಟ್ಟುಕೊಂಡಿರಬೇಕು. ಕೇಂದ್ರ ಸರ್ಕಾರದವರು ನಮಗೆ ಒಂದು ಮಾಡಲನ್ನು ಕೊಟ್ಟಿದ್ದಾರೆ. 
ಅಲ್ಲಿ. ಯಾವ ರೀತಿ ಯೂನಿವರ್ಸಿಟಿ ಅಡ್ಕನಿಸ್ಟೇಷನ್‌ ನಡೆಯುವುದು ಎಂಬುದನ್ನು ಡಾ. 
ಶ್ರೀ ಮಾಲಿ ಅವರು ವಿವದವಾಗಿ ಇಲ್ಲಿನ ನಾಗರಿಕರಿಗೆ ಹೇಳಿಕೆ ಇತ್ತಿದ್ದಾರೆ. 


. ಕರ್ನಾಟಕ ಮತ್ತು ಮೈಸೂರು ಯೂನಿವರ್ಸಿಟಿ ಯಾವ ರೀತಿ ಆಗಬೇಕೆಂಬುದನ್ನು 
ಸರ್ಕಾರ ಈಗಲೇ ಮನಗಾಣಬೇಕು. ಅದಕ್ಕೋಸ್ಕರ ಶೀಘ್ರದಲ್ಲಿಯೇ ಈ ಕಾಯಿದೆ ಆಗಬೇಕು. 
ಇಲ್ಲದಿದ್ದರೆ ಬಹಳ ಅಡಚಣೆಗಳು ಬರುತ್ತವೆ. ಇವತ್ತಿನ ದಿವಸ ಪ್ರತ್ಯೇಕವಾಗಿ ಟೆನೆನ್‌ ಸಿ 
ಹಾಕುವುದೂ ಬರುತಿದೆ ಆದ್ದರಿಂದ ಏಕೀಭಾವದಿಂದ, ಒಗ್ಗಟ್ಟಾಗಿ ಇನ್ನು ಒಂದೆರಡು 
ವಿಶ್ವವಿದ್ಯಾನಿಲಯಗಳು ಆಗಬಹುದು. ಏಕೆಂದರೆ ಹುಡುಗರ ಸಂಖೆ ಇತ್ತೀಚಿಗೆ ಹೆಚ್ಚುತಿದೆ. 
ಒಂದಲ್ಲದೆ ಎರಡು ಯೂನಿವರ್ಸಿಟಿಗಳಾದರೂ ಅಡ್ಡಿ ಇಲ್ಲ. ಯಾವುದೇ € ಆಗಲೀ ಒಮದು 
ವಿಚಕ್ಷಣೆಯಿಂದ ಜನತೆಯ ಪ್ರಗತಿಗೆ ಸಲುವಾಗಿ ವಶ್ವವಿದ್ಧಾ ನಿಲಯಗಳು ರಚಿತವಾಗಬೇಕು. 

- ವಶಿಷ್ಟ ಜನರಿಗೆ ವಿಶ್ವವಿದ್ಯಾನಿಲಯ ಶಿಕ್ಷಣ ಇರಬೇಕೆಂಬ ದೃಷ್ಟಿಯಲ್ಲಿ 
_ ವಿಶ್ವವಿದ್ಯಾನಿಲಯ ಜನಗಳೆಗೆ ಉಪಯೋಗವಾಗುವಂತಹ ರೀತಿಯಲ್ಲಿ ಕಿಲಸ ಮಾಡಬೇಕಾದರೆ ' 
ಇನ್ನು ಮೂರು ನಾಲ್ಕು ಯೂನಿವರ್ಸಿಟಿಗಳಾದರೂ ಒಳ್ಳೆಯದೇ. ಗ್ರಾಂಟು ಕಮಿಷನ್ನಿನವರು 


ಪ್ರತಿಭಾವಂತ ಸಂಸದೀಯ ಪಟು : 225 


ಲಕ್ಷಾಂತರ ರೂಪಾಯಿಗಳನ್ನು ಕರ್ನಾಟಕ ಯೂನಿವರ್ಸಿಟಿಗೆ ಲೈಬ್ರರಿ ಬಿಲ್ಲಿಂಗಿಗಾಗಿ 

ಕೊಟ್ಟಿದ್ದಾರೆ. ಹಾಸ್ಟಲ್‌ ಗೋಸ್ಕರ ಹಣ ಕೊಟ್ಟಿದ್ದಾರೆ. ರಿಸರ್ಚ್‌ಗೋಸ್ಕರ ಎಷ್ಟೋ ಹಣವನ್ನು 

ಕೊಟ್ಟಿದ್ದಾರೆ. ಅನೇಕ ತರಹದಲ್ಲಿ ಸಾಲಗಳನ್ನು ಮತ್ತು ಗ್ರಾಂಟುಗಳನ್ನು ಕೊಟ್ಟಿದ್ದಾರೆ. ಆದರೆ : 
ನಮಗೆ power to take loan ಗೋಸ್ಕರ ಇಷ್ಟು ತಡಬೇಕೆ? ನಮಗೆ "ಅಪಕಿಂದಲೇ 

ಎಷ್ಟು ಲಾಭ ಬರುತ್ತಿತ್ಲೋ ಆದೆಲ್ಲಾ ಹೋಗಿದೆ. ಗ್ರಾಂಟು ಕಮಿಷನ್ನಿನವರು ನಮಗೆ ಬೇಕಾದಷ್ಟು 

ಗ್ರಾಂಟು ಕೊಡುವ ಬಗ್ಗೆ ನಿಧನವಾದರೂ ಪರವಾಗಿಲ್ಲ ನಮಗೆ ಅವರು ಹೆಚ್ಚು ಹೆಚ್ಚಾಗಿ 

ನಮಗೂ ಗ್ರಾಂಟು ಮತ್ತು ಲೋನ್‌'ಗಳನ್ನು ಆದಷ್ಟು ಬೇಗನೆ ಕೊಡುತ್ತಾರೆಂಬ' ಪೂರ್ಣ 

ನಂಬಿಕೆ ನಮಗಿದೆ ಒಟ್ಟಿನಲ್ಲಿ | congratulate the Government for having 

moved this amendment and | wholeheartedly support this Bill. 


ಕೃಷಿ ವಿಶ್ವವಿದ್ಯಾನಿಲಯ ಮಸೂದೆ 1963 

ಶ್ರೀ ಪಿ.ಎಂ. ನಾಡಗೌಡ (ಸ್ಥಾನೀಯ ಪ್ರಾಧಿಕಾರಿ ಕ್ಷೇತ್ರ.- 

ಮೈಸೂರು ರಾಜ್ಯದ ಮಂತ್ರಿಯವರು ಕೃಷಿ ವಿಶ್ವವಿದ್ಯಾನಿಲಯದ ಸ್ಥಾಪನೆಯ 
ಬಗ್ಗೆ ತಂದಿರುವ ಈ ವಿಧೇಯಕವನ್ನು ನಾನು ಸ್ವಾಗತಿಸಿ ಮೂರು ನಾಲ್ಕು ಸೂಚನೆಗಳನ್ನು 
ನೀಡಲು ಬಯಸುತ್ತೇನೆ. ಈಗ ಕೃಷಿ ಶಿಕ್ಷಣ ಕೊಡುವ ಕಾಲೇಜುಗಳು ಎರಡು, ಸಾಮಾನ್ಯ 
ವಿಶ್ವವಿದ್ಧಾನಿಲಯಗಳಿಗೆ ಸೇರುವುದನ್ನು ಒಂದು ಗೂಡಿಸಿ ಇಿದಕ್ಕಾಗಿ ಬೇರೊಂದು ಕೃಷಿ 
 ವಿಶ್ವವಿದ್ಯಾನಿಲಯವನ್ನು ಮಾಡಬೇಕೆಂಬ ಉದ್ದೇಶದಿಂದ ಇದನ್ನು ತಂದಿದ್ದಾರೆ. ಇದನ್ನು 
ಗ ಸರ್ಕಾರ ಒಂದು ದೃಷ್ಟಿಯಿಂದ ವಿಚಾರ ಮಾಡಬೇಕಾಗಿದೆ. “ General 
Universities sf ಮೈಸೂರು ಮತ್ತು ಕರ್ನಾಟಕ ವಿಶ್ವವಿದ್ಯಾನಿಲಯಗಳೆಂದು ಎರಡಿವೆ. 
ಇದಕ್ಕೆ Agricultural faculty fೆ ಮಾ ರೀತಿಯ ಸಂಬಂಧವಿರಬೇಕೆಂಬ ಮಾತು 
ಇದರಲ್ಲಿ ಬಂದಿಲ್ಲ. 


ಶಿಕ್ಷಣ ತಜ್ಞಧು ಹೇಳಿರುವ ಪ್ರಕಾರ ನೋಡಿದರೆ, ವಿಶ್ವವಿದ್ಯಾ ನಿಲಯಗಳೆಂದರೆ, 
ಅದರಲ್ಲಿ ಪರಿಪೂರ್ಣವಾಗಿ ಎಲ್ಲ ೯aಂu॥ies ಇರಬೇಕು. ಈಗ ಹೊಸ ಹೊಸ ವಿಚಾರಗಳು 
ಬಂದ ಮೇಲೆ, ಕೃಷಿ ಉತ್ಪನ್ನ ತ್ವರಿತ ರೀತಿಯಲ್ಲಿ ಹೆಚ್ಚಾಗಬೇಕೆಂಬ ಆಕಾಂಕ್ಷೆಯಿದೆ. ಆದಕಾರಣ 
ಈಗ ಬೇರೆ ಬೇರೆಯಾಗಿರುವ ಎರಡು ಕೃಷಿ ಕಾಲೇಜುಗಳನ್ನೂ, ಪಶೂ ಸಂಗೋಪನ 
(Animal Husbandry) ಕಾಲೇಜನ್ನು ಕ್ರೋಢೀಕರಿಸಿ ಒಂದು ವಿಶ್ವವಿದ್ಯಾನಿಲಯವನ್ನು 
ಅಸಿತ್ಛಕ್ಕೆ ತರಬೇಕೆಂದು ಸರ್ಕಾರದವರು ಪ್ರಯತ್ನ ಮಾಡಿದ್ದಾರೆ. ಕೃಷಿ ವಿಜ್ಞಾನ ಹಾಗೂ ಕೃಷಿ 
ಉತ್ಪನ್ನದ ಅಭಿವೃದ್ಧಿಯಾಗಿ ಇದನ್ನು ತೀವ್ರಗೊಳಿಸಬೇಕಾದರೆ, ಇಂಥ ಒಂದು ಕ 
ಅತ್ಯವಶ್ಯ ಕವೆಂಬುದು ಇಂಥ ಒಂದು ಕಾಯಿದೆಯಿಂದ ಸಾಧ್ಯವೆಂದು ನನಗೆ ಕಂಡು ಬರುತ್ತದೆ. 
ಯಾವ ವಿಶ್ವವಿದ್ಧಾ )ನಿಲಯವಾಗಲಿ, ಹೊಸ.ವಿಚಾರಗಳಿಗನುಗುಣವಾಗಿ ನಡೆಯಬೇಕಾದರೆ 
ಸಂಭ ಮುಗಿರಬೇಕು; ಆದರೆ. ಜು ವಿಷಯಗಳನ್ನು ಬೇರ್ಪಡೆ ಮಾಡಿದ ಮೇಲೆ 'ಅಲ್ಲಿ 


226 ಪಿ.ಎಂ. ನಾಡಗೌಡ 


ಇದುವರೆಗಿದ್ದ F೩ಟ!es ಗೆಲೋಪ ಬರುತ್ತದೆ. ಹೀಗೆ ಲೋಪಬಾರದಂತೆ ಏನು 
ಮಾಡುತ್ತಾರೆ, ಈಗ General and Agricultural and Specialised branches 
ಗೆ ಏನು ಖುಣಾನು ಬಂಧವಿದೆಯೋ ಅದು ಹೀಗೆಯೇ ಉಳಿಯುತ್ತದೆಯೋ ಹೇಗೆ 
ಎನ್ನುವ ಬಗ್ಗೆ ಮಾನ್ಯ ಮಂತ್ರಿಗಳು ಎರಡು ಮಾತು ಹೇಳಬೇಕಾಗಿದೆ. 


ಇದರಲ್ಲಿ ಹೇಳಿರುವಂತೆ, ಈ ವಿಶ್ವವಿದ್ಯಾನಿಲಯ spcal purpose 
ಗಾಗಿಆಗುತ್ತದೆಂದು ಹೇಳಿದ್ದಾರೆ. ಇನ್ನು ಮೇಲೆ ಇದೇ ಪ್ರತ್ಯೇಕ ವಿಶ್ವವಿದ್ಯಾ ನಿಲಯವೆಂದ 
ಮೇಲೆ ಒಂದು ವಿಷಯ ಸ್ಪಷ್ಟವಾಗಿ ಕಾಣುತ್ತದೆ. ಅದೇನೆಂದರೆ, ವಿಶ್ವವಿದ್ಯಾನಿಲಯದಲ್ಲಿ 
ವೈಸ್‌ ಚಾನ್ಸೆಲರ್‌ ಪ್ರಮುಖ ಪಾತ್ರ ವಹಿಸಬೇಕಾಗುತ್ತದೆ. ಈಗ ಸಾಮಾನ್ಯವಾಗಿ ವೈಸ್‌ 
ಚಾನ್ನೆಲರ್‌ನ ಮೇಲೆ ಪ್ರೋ ಚಾನ್ಲೆಲರ್‌ ಬಂದಿದ್ದಾರೆ. ಚಾನ್ಗೆಲರ್‌ Formal ಆಗಿ 
ಬರುತ್ತಿದ್ದಾರೆ. Pro-ಗaಗಆ!or ಎನ್ನುವುದು ೦ಟt-ಂರ! ಸಂಸ್ಥೆ, 1963ರಲ್ಲಿ ಹೊಸ 
ಯುಗ ಬಂದಿದೆ. ಈ ದೃಷ್ಟಿಯಿಂದ ವಿಚಾರ ಮಾಡಿದರೆ, ವೈಸ್‌ ಚಾನ್ಸಲರ್‌ ಮತ್ತು 
ಚಾನ್ಸೆಲರ್‌ ನಡುವೆ ಪ್ರೋ ಚಾನ್ಸಲರ್‌ ಬಂದರೆ ವೈಸ್‌ ಚಾನ್ಸಲರ್‌ಗೆ ಅಧಿಕಾರವಿಲ್ಲದಂತಾಗುವ 
ಪ್ರಸಂಗ ಈ ಮಸೂದೆಯಲ್ಲಿ ಕಾಣುತ್ತದೆ. ಇದೂ ಒಂದು Deparment of 
Government ಎನ್ನುವ ರೀತಿಯಲ್ಲಿದೆಯೆಂದು ಶ್ರೀಮಾನ್‌ ಶಾಸ್ತ್ರಿಗಳು ಹೇಳಿದರು. 


Officers of the University ಯಲ್ಲಿ ಮೊದಲು ಛಾನ್ನಲರ್‌ ಬರುತ್ತಾರೆ. 
ಆಮೇಲೆ ಪ್ರೋ ಛಾನ್ಸಲರ್‌, ವೈಸ್‌ ಛಾನ್ಸಲರ್‌, ಡೀನ್‌, ಕಂಟ್ರೋಲರ್‌ ಮತ್ತು ರಿಜಿಸ್ಟಾರ್‌ 
ಬರುತ್ತಾರೆ. ಇದರಲ್ಲಿ ಒಂದು ವಿಷಯವನ್ನು ಸ್ವಲ್ಪ ವಿಚಾರ ಮಾಡುವುದಾದರೆ ಅವರಿಗಿರತಕ್ಕ 
ಅಧಿಕಾರ ಸಂಬಂಧದಲ್ಲಿ ಸ್ವಲ್ಪ ಮಟ್ಟಿಗೆ ಗೊಂದಲ ಬರಬಹುದು ಎಂದು ಕಾಣುತ್ತದೆ. 
ಇಷ್ಟೊಂದು ರೊಕ್ಕವನ್ನು ಖರ್ಚುಮಾಡಿ ಯಾವ ಒಂದು ಉದ್ದೇಶದಿಂದ ನಮ್ಮರಾಜ್ಯದಲ್ಲಿ 
ಈ ವಿಶ್ವವಿದ್ಯಾನಿಲಯವನ್ನು ಸ್ಥಾಪನೆ ಮಾಡುತ್ತಾರೋ ಆ ಉದ್ದೇಶ ಸಘಲವಾಗುತ್ತದೆಯೋ 
ಇಲ್ಲವೋ ಎಂಬ ಸಂಶಯ ನಮಗೆ ಬರುತ್ತದೆ. ದಯವಿಟ್ಟು ಸರ್ಕಾರದವರು ವೈಸ್‌ ಛಾವ್ಯಲರ್‌ 
ಅವರಿಗೆ ವಿಶ್ವವಿದ್ಯಾನಿಲಯದ ವಿಷಯದಲ್ಲಿ ಸಂಪೂರ್ಣವಾದ ಅಧಿಕಾರ ಕೊಡಬೇಕು. 
ವೈಸ್‌ ಛಾನ್ನಲರು ಸ್ವತಂತ್ರರಾಗಿರಬೇಕು. ಅವರು ಸರ್ಕಾರದ ಹಿಡಿತದೊಳಗೆ ಇರಬಾರದು. 


ಇನ್ನೊಂದು ವಿಷಯವನ್ನು ಹೇಳಿದರು, ಈ ದಿವಸ ವಿಶ್ವವಿದ್ಯಾನಿಲಯದ ಸಂಬಂಧ 
ವೈಸ್‌ ಛಾನ್ಸಲರಿಗೂ ಮತ್ತು ಇತರ ಅಧಿಕಾರಿಗಳಿಗೂ ಇರಬೇಕಾಗುತ್ತದೆಯೆಂದು. ಈ 
ಮಸೂದೆಯಲ್ಲಿ ಎಲ್ಲಿ ನೋಡಿದರೂ ಸಹ "ಗ the recommendation of the 
Board, on the recommendation of the vice-chancellor" aoದು 
ಹೇಳಿದ್ದಾರೆ. ಈ ತರಹ ಎಲ್ಲಿಯೂ ಇಲ್ಲ. ವಿಶ್ವವಿದ್ಯಾನಿಲಯ ಚೆನ್ನಾಗಿ ಬೆಳೆದುಕೊಂಡು 
ಬರಬೇಕಾದರೆ ವೈಸ್‌ ಛಾನ್ನಲರದು ಬಹಳ ಪ್ರಾಮುಖ್ಯವಾದ ಪಾತ್ರ. ಅವರಿಗೆ 
ವಿಶ್ವವಿದ್ಯಾ ನಿಲಯದಲ್ಲಿ ಪ್ರಾಮುಖ್ಯವಾದ ಪಾತ್ರವನ್ನು ಕೊಡದಿದ್ದರೆ, ಇದು 


ಪ್ರತಿಭಾವಂತ ಸಂಸದೀಯ ಪಟು 227 


ಗೊಂದಲಮಯವಾಗುತ್ತದೆ. ವೈಸ್‌ ಛಾನ್ಸಲರ್‌ ಮತ್ತು ರಿಜಿಸ್ಟಾರ್‌ ಅವರುಗಳ ಅಧಿಕಾರವನ್ನು 
ಕ್ಲಿಯರ್‌ ಕಟ್ಟಾಗಿ ಡಿಫೈನ್‌ ಮಾಡಬೇಕು. 


ಬೋರ್ಡ ಆಫ್‌ ರಜೆಂಟ್ಸ್‌ ನಲ್ಲಿ ಒಳಜಗಳ ಬಂದು ವೈನ್‌ ಛಾನ್ಸಲರು ಭಾನ್ನಲರನ್ನು 
ನೋಡುವ ಪ್ರಸಂಗ ಬರಬಾರದು. ಈ ದೃಷ್ಟಿಯಿಂದ ಅವರವರ ಅಧಿಕಾರಗಳನ್ನು ಡಿಫೈನ್‌ 
ಮಾಡಬೇಕು. ಸೆಲೆಕ್ಟ್‌ ಕಮಿಟಿಯಲ್ಲಿ ಇದನ್ನು ಕೂಲಂಕಷವಾಗಿ ವಿಚಾರಮಾಡುವುದು ಅವಶ್ಯ 
ಇದೆ. ಇವೊತ್ತು ಇಷ್ಟೊಂದು ರೊಕ್ಕವನ್ನು ಖರ್ಚುಮಾಡಿ ಈ ವಿಶ್ವವಿದ್ಧಾನಿಲಯವನ್ನು 
ಸ್ಥಾಪನೆ ಮಾಡುವಾಗ ಸಂಸ್ಥೆಗಳು ಚೆನ್ನಾಗಿ ಕೆಲಸ ಮಾಡಬೇಕಾಗುತ್ತದೆ. ಯಾವುದೇ ಒಂದು 
ವಿಷಯದಲ್ಲಾಗಲೀ ಇವೊತ್ತಿನ ದಿವಸ ವಿಶ್ವವಿದ್ಯಾನಿಲಯದಲ್ಲಿ ವೈಸ್‌ ಛಾನ್ಸಲರಿಗೆ 
ಮೊದಲನೆಯ ಸ್ಥಾನವಿರಬೇಕು. ವಿಶ್ವವಿದ್ಯಾನಿಲಯದ ಯಾವುದೇ ಒಂದು ವಿಷಯದಲ್ಪಾಗಲೀ 
ಸಿಂಡಿಕೇಟ್‌ ಮತ್ತು ಸಿನೆಟ್‌ರವರು ರೆಕಮೆಂಡೇಷನ್‌ ಮಾಡಿದ್ದಕ್ಕೆ ವೈಸ್‌ ಛಾನ್ಸಲರ್‌ 
ಫಾರೈಲ್‌ ಅಪ್ರೊವಲ್‌ ಪಡೆಯುತ್ತಾರೆ. ಆದರೆ ವಿಶ್ವವಿದ್ಮಾನಿಲಯದ ವಿಚಾರದಲ್ಲಿ ಛಾನ್ಸಲರಿಗೆ 
ಹೆಚ್ಚು ಅಧಿಕಾರವನ್ನು ಕೊಟ್ಟು ವೈಸ್‌ ಛಾನ್ಸ್‌ಲರಿಗೆ ಹೆಚ್ಚಿನ ಅಧಿಕಾರವನ್ನು ಕೊಡದೆ ಇದ್ದರೆ 
ಅದರಿಂದ ಏನೂ ಪ್ರಯೋಜನವಿಲ್ಲ. ಇವೊತ್ತಿನ ದಿವಸ ಸಕ್ರಿಯಾ ದೃಷ್ಟಿಯಿಂದ ಯಾರು 
ಯಾರಿಗೆ ಯಾವ ಯಾವ ಅಧಿಕಾರ ಎಷ್ಟೆಷ್ಟಿರಬೇಕೆಂಬುದನ್ನು ವಿಚಾರ ಮಾಡಬೇಕಾಗುತ್ತದೆ. 


ತೆಜ್ನರಾದ ಶ್ರೀಮಾನ್‌ ಡಿ.ಸಿ. ಪಾವಟೆಯವರು ಹೇಳಿದರು. ಈ 
ವಿಶ್ವವಿದ್ಯಾನಿಲಯಕ್ಕೆ ಪರಕೀಯರನ್ನು ವೈಸ್‌ ಛಾನ್ಸಲರ್‌ ಆಗಿ ಕರೆದುಕೊಂಡು ಬನ್ನಿ ಎಂದು. 
ಅದನ್ನು ನಾನು ಒಪ್ಪುವುದಿಲ್ಲ. ಎಷ್ಟೋ ಜನರು ನಮಲ್ಲಿಯೇ ಇದ್ದಾರೆ. ಆದ್ದರಿಂದ ನಮಲ್ಲಿ 
ಇರತಕ್ಕ ತಜ್ಞರ ಪೈಕಿ ಯಾರನ್ನಾದರೂ ಒಬ್ಬರನ್ನು ಈ ವಿಶ್ವವಿದ್ಧಾನಿಲಯಕ್ಕ ವೈಸ್‌ ಛಾನ್ಸಲರ್‌ 
ಆಗಿ ನೇಮಿಸಬೇಕೇ ಹೊರತು ಪರಕೀಯರನ್ನು ನಮ್ಮವಿಶ್ವವಿದ್ಯಾನಿಲಯಕ್ಕೆ ವೈಸ್‌ ಭಾನ್ಸಲರ್‌ 
ಆಗಿ ನೇಮಿಸುವುದು ಬೇಡ. ಶ್ರೀಮಾನ್‌ ಪಾವಟೆಯವರು ಹಳ್ಳಿಯ ವಿಚಾರಗಳನ್ನು 
ಗಮನದಲ್ಲಿಟ್ಟುಕೊಂಡು ಈ ವಿಚಾರವನ್ನು ಹೇಳಿದಂತೆ ಕಾಣಿಸುತ್ತದೆ. ಒಕ್ಕಲುತನದಲ್ಲಿ ಅವರು 
ಹೆಚ್ಚು ಕೆಲಸ ಮಾಡಿದ್ದಾರೆ. ಆ ಒಂದು ಅನುಭವದ ಮೇಲೆ ಅವರು ಈ ವಿಚಾರವನ್ನು 
ಹೇಳಿದ್ದಾರೆ. 


ನಮ್ಮವಿಶ್ವವಿದ್ಯಾನಿಲಯ ಅಭಿವೃದ್ಧಿಗೆ ಬರಬೇಕಾದರೆ ಫಾರಿನ್‌ ಕಂಟ್ರಿಯವರನ್ನು 
ಯಾರನ್ನು ಇಲ್ಲಿಗೆ ತರಲೂ ಯಾರು ಅಡ್ವೆಜ್‌ ಮಾಡಬಾರದು. ಫಾರಿನ್‌ ಎಕ್ಷಪರ್ಟಗಳನ್ನು 
ನಮ್ಮ ವಿಶ್ವವಿದ್ಯಾನಿಲಯಕ್ಕೆ ವೈಸ್‌ ಛಾನ್ಸಲರ್‌ ಆಗಿ ನೇಮಿಸಿದರೆ ಅದರಿಂದ ನಮಗೆ ಯಾವ 
ತಪ್ಪೂ ಇಲ್ಲ. ಆದರೆ ಕಾಲಮಾನ ಪರಿಸ್ಥಿತಿಗೆ ಹೊಂದುವಂಥ ಮತ್ತು ನಮ್ಮ ರಾಜ್ಯದ 
ಆಗುಹೋಗುಗಳಲ್ಲಿ ನುರಿತ ಅಧಿಕಾರಿಗಳನ್ನು ಅದಕ್ಕೆ ವೈಸ್‌ ಛಾನ್ಸಲರ್‌ ಆಗಿ ನೇಮಿಸುವುದು 
ಯೋಗ್ಯವಿದೆ. ಆದರೆ ಪರಕೀಯರನ್ನು ನೇಮಿಸುವ ವಿಚಾರವನ್ನು ನಾನು ಒಪ್ಪುವುದಿಲ್ಲ. 
ನಾಮಕರಣ ಸದಸ್ಯರನ್ನು ಹೆಚ್ಚು ಮಾಡಿದ್ದಾರೆ. ಅದರಲ್ಲಿ ಎಕ್ಸ ಆಫಿಷಿಯೋ ಮೆಂಬರ್ಸ್‌ 
ಇರಬೇಕಾಗುತ್ತದೆ. 


228 ಪಿ.ಎಂ. ನಾಡಗೌಡ 


ತಜ್ಞರ ಅಡ್ವೈಸ್‌ ಅವಶ್ಕಕವಾಗಿ ಬೇಕು. ಛಾನ್ಸಲರ್‌ ನಾಮಿನೇಷನ್‌ ಮಾಡುವ 
ಮಾತಿನೊಳಗೆ ಗಾಢವಾದ ತತ್ವ ಇದೆ. ಪ್ರಜಾಸತ್ತಾತಕ್ರ ರಾಜ್ಯದಲ್ಲಿ Governor is the 
chancellor. Governor is popular head of thes state. Governor acts 
on the advice of the State Government. ಸ್ಪೇಟ್‌ ಗೌರ್ನಮೆಂಟ್‌ ಅವರಿಗೆ 
ಪೂರ್ಣವಾದ ಅಧಿಕಾರವನ್ನು ಕೊಟ್ಟರೆ ಕೆಲವು ವೇಳೆ ಸ್ಟೇಟ್‌ ಗೌ್ನಮೆಂಟಿನವರು 
ನಾಮಿನೇಷನ್ನಿಗೆ ಯಾರನ್ನಾದರೂ ಆಡ್ಟೆಜ್‌ ಮಾಡಿದರೆ ಅವರು ಅದನ್ನು ಒಪ್ಪುವುದಿಲ್ಲ. 
ಸ್ಪೇಟ್‌ ಗೌರ್ಲಮೆಂಟಿನಲ್ಲಿರತಕ್ಕವರು ಮಂತ್ರಿಗಳು. ಅವರು ಪ್ರಜೆಗಳಿಂದ ಆರಿಸಿ ಬಂದವರು. 
ಅವರಿಗೆ ದೇಪದ ಆಗುಹೋಗುಗಳಲ್ಲಿ ಕೈಹಾಕುವುದಕ್ಕೆ ಆಸೆ ಆಕಾಂಕ್ಷಿ ಇರುತ್ತದೆ. ಆದ್ದರಿಂದ 
ಅವರು ಅಡ್ಟೆಜ್‌ ಮಾಡಿದಂಥ ನಾಮಿನೇಷನ್‌ಗಳನ್ನು ಗೌರ್ನರ್‌ ಅವರು ಒಪ್ಪಬೇಕಾಗುತ್ತದೆ. 

ಆಮೇಲೆ "Two persons nof being Government servants, or 


servants oft he university, nominated by the state Government 
from among the registered graduates of not less than five years 


standing of the universities” ಎoದು ಹೇಳಿದ್ದಾರೆ. ಅದು ಬಹಳ ಕಡಿಮೆ ಆಯಿತು. 
ಅವರ ಸಂಖ್ಯೆಯನ್ನು ಕೊನೆಯ ಪಕ್ಷ ನಾಲ್ಕಕ್ಕೆ ಆದರೂ ಹೆಚ್ಚು ಮಾಡಬೇಕು. 

wಮಲೆ "Four member's of the mysor Legislature” ಎoದು 
ಹೇಳಿರುವುದು ಬಹಳ ಕಡಿಮೆಯಾಗುತ್ತದೆ. ಡಾ. ರಾಭಾಕೃಷ್ಣನ್‌ ಅವರ ವರದಿಯಲ್ಲಿಯೂ 
ಮತ್ತು ಶ್ರೀ ಮೊದಲಿಯಾರ್‌ ಅವರ ರಿಷಪೋರ್ಟಿನಲ್ಲಿಯೂ ಸಹ ಯೂನಿವರ್ಸಿಟಿ 
ಬೋರ್ಡಿಂಗ್‌ ಲೆಜಿಸ್ಟೇಷನ್‌ ಪ್ರತಿನಿಧಿಗಳ ಸಂಖ್ಯೆಯನ್ನು ಹೆಚ್ಚು ಮಾಡಬೇಕೆಂದು ಹೇಳಿದ್ದಾರೆ. 
ಆದ್ದರಿಂದ ಲೆಜಿಸ್ನೇಷರ್‌ ಪ್ರತಿನಿಧಿಗಳ ಸಂಖ್ಯೆಯನ್ನು ಹೆಚ್ಚು ಮಾಡಬೇಕೆಂದು ನಾನು 
ವಿನಂತಿ ಮಾಡಿಕೊಳ್ಳುತ್ತೇನೆ. 

ಇನ್ನೊಂದು ಮಾತು. ಇದರಲ್ಲಿ ಬಹಳ ಅಧಿಕಾರಿಗಳನ್ನು ನೇಮಕ ಮಾಡಿಕೊಳ್ಳುವುದಕ್ಕೆ 
ಅವಕಾಶವನ್ನು ಮಾಡಿದ್ದಾರೆ. ವೈಸ್‌ ಛಾನ್ಸಲರ್‌, ರಿಜಿಸ್ಟಾರ್‌, ಡೀನ್‌, ಕಂಟ್ರೋಲರ್‌ 
ಹೀಗೆ ಇನ್ನು ಕೆಲವ ಅಧಿಕಾರಿಗಳ ನೇಮಕಕ್ಕೆ ಇದರಲ್ಲಿ ಅವಕಾಶವನ್ನು ಮಾಡಿದ್ದಾರೆ. ಇಷ್ಟೊಂದು 
ಜನ ಅಧಿಕಾರಿಗಳನ್ನು ಈ ವಿಶ್ವವಿದ್ಧಾನಿಲಯದಲ್ಲಿ ನೇಮಿಸಿಕೊಳ್ಳತಕ್ಕ ಅವಶ್ಯ ಇದೆಯೇ 
ಎಂದು ನನಗನ್ನಿಸುತ್ತದೆ. ಛಾನ್ಸಲರ್‌ ಗೌರ್ನರ್‌ ಇರುತ್ತಾರೆ. ಪ್ರೋ ಭಾನ್ನಲರ್‌ ಮಂತ್ರಿಗಳಿರುತ್ತಾರೆ. 
ಆಮೇಲೆ ವೈಸ್‌ ಛಾನ್ಸಲರ್‌ ಇರುತ್ತಾರೆ. ಇದರ ಜೊತೆಗೆ ಅಷ್ಟೊಂದು ಜನ ಅಧಿಕಾರಿಗಳೇತಕ್ಕೆ 
ಬೇಕು? ಒಟ್ಟು 13 ಮಂದಿ ಅದಿಕಾರಿಗಳನ್ನು ಈ ಯೂನಿವರ್ಸಿಟಿಯಲ್ಲಿ ನೇಮಕ 
ಮಾಡಿಕೊಳ್ಳತಕ್ಕ ಅವಶ್ಯಕತೆ ಏನಿದೆ ಎಂಬುದು ನನಗೆ ಗೊತ್ತಾಗಲಿಲ್ಲ. ಸರ್ಕಾರದವರು 
ದಯವಿಟ್ಟು ಇದನ್ನು ನೋಡಿ ಸಿಂಪ್ಲಿಫೈೆ ಮಾಡಬೇಕು. 

ಆಮೇಲೆ ಕಾನ್‌ ಸ್ಟಿಟ್ಕೂಷನ್‌ ಆಫ್‌ ಬೋರ್ಡಿಗೆ ಸದಸ್ಯರುಗಳನ್ನು ನಾಮಕರಣ 
ಮಾಡುವಾಗ ಜನತೆಯ ಒಂದು ಅಭಿಪ್ರಾಯ ತೆಗೆದುಕೊಂಡು ನಾಮಕರಣ ಮಾಡಬೇಕು. 


ಪ್ರತಿಭಾವಂತ ಸಂಸದೀಯ ಪಟು 229 


ಇಲ್ಲದೆ ಹೋದರೆ ಅದು ಗೊಂದಲಮಯ ವಾತಾವರಣವಾಗುತ್ತದೆ. ಆ ರೀತಿ ಆಗುವುದಕ್ಕೆ 
ಸರ್ಕಾರದವರು ಈ ಅವಕಾಶವನ್ನು ಕೊಡಬಾರದೆಂದು ಹೇಳಿ ಮಾನ್ಯ ಸಭಾಪತಿಯವರು 
ನವಗೆ ನಾಲ್ಕು ಮಾತುಗಳನ್ನು ್ಲಿ ಹೇಳುವುದಕ್ಕೆ ಅವಕಾಶವನ್ನು ಕೊಟ್ಟಿದಾಗ ಅವರಿಗೆ ವಂದಿಸಿ 
ನನ್ನ ಮಾತನ್ನು ಮುಗಿಸುತ್ತೇನೆ. 
Mysore Religious & Charitable institutions & 
Trusts Bill-1962 
ಶ್ರೀ ಪಿ.ಎಂ. ನಾಡಗೌಡ (ಸ್ಥಾನೀಯ ಪ್ರಾಧಿಕಾರಿ ಕ್ಷೇತು.- 


ಈ ಮಸೂದೆಯನ್ನು ನಾನು ಸ್ಪಾಗತಿಸುತ್ತ ಎರಡು ಮಾತುಗಳನ್ನು ಹೇಳಬೇಕೆಂದು 
ನಿಂತಿದ್ದೇನೆ. ಇದೊಂದು, ಈ ದಿವಸ ಬಹಳ ಮಹತ್ವದ ಮಸೂದೆಯಾಗಿದೆ. ಇದರಲ್ಲಿ 
ಅಡಕವಾಗಿರುವ ಅನೇಕ ವಿಚಾರಗಳು ನಮ್ಮಸಮಾಜದಲ್ಲಿ ಒಂದು ಹೆಚ್ಚಿನ ಬದಲಾವಣೆ 
ಮಾಡತಕ್ಕ ವಿಚಾರಗಳನ್ನೊಳಗೊಂಡ ಮಸೂದೆಯಾಗಿರುವುದರಿಂದ ಇದನ್ನು ನಾವ ಬಹಳ 
ಜಾಗರೂಕತೆಯಿಂದ ವಿಚಾರ ಮಾಡಿ ಜಾರಿಗೆ ತರಬೇಕಾಗಿದೆ. 


ಇದು ಎಲ್ಲ ಜಾತಿಗಳನ್ನೂ ಒಟ್ಟು ಗೂಡಿಸುವಂಥ ಒಂದು ಉತ್ತಮ 
ಮಸೂದೆಯಾಗಿದೆ. ಇಂಗ್ಲೆಂಡಿನಲ್ಲಿ ಮೊನ್ನೆ ನಮ್ಮ ಹೈಕಮಿಷನರಾಗಿದ್ದ ಶ್ರೀ ಚಾಗ್ದ ಅವರು 
ಮೊನ್ನೆತಾನೆ ಮಂಬೈನಲ್ಲಿ ಒಂದು ಭಾಷಣವನ್ನು ಇದೇ ವಿಚಾರದಲ್ಲಿ ಮಾಡಿದ್ದಾರೆ. ಅವರು 
ಮೊನ್ನೆ ಮಾಡಿದ ಭಾಷಣವನ್ನು ಇನ್‌ ದಿ ಲಾರ್ಗರ್‌ ಇಂಟ್ರೆಸ್ಟ್‌ ಆಫ್‌ ಇಂಡಿಯಾ, ಅದನ್ನು 
ಒಂದು ಹಿಸ್ಟಾರಿಕಲ್‌ ಸ್ವೀಚ್‌ ಎಂತ ಹೇಳಬಹುದು. ಈ ದಿವಸ ನಮ್ಮಹಿಂದೂ ಸ್ಥಾನದ 
ಒಂದು ಸಂಸ್ಕೃತಿಯನ್ನು ನಾವು ಉಳಿಸಿಕೊಳ್ಳಬೇಕಾದರೆ ದೇಶದಲ್ಲಿ ಒಂದು ಬಲವಾದ 
ಒಗ್ಗಟ್ಟು ಇರಬೇಕು. 

ಯಾವ ದೇಶದಲ್ಲೇ ಆಗಲಿ ಒಂದೊಂದು ಕೋಮಿಗೇ ಒಂದೊಂದು ಖಾಯಿದೆ 
ಇರಬಾರದು. ಈ ದಿವಸ ರಾಜ್ಯದಲ್ಲಿ ಮುಸಲ್ಪಾನರಿಗೇ ಒಂದು ಖಾಯಿದೆ, ಲಿಂಗಾಯಿತರಿಗೇ 
ಒಂದು ಖಾಯಿದೆ ಎಂದು ಮಾಡಬಾರದು. ಆದರೆ ಅದಕ್ಕನುಗುಣವಾಗಿ ಈ ದಿವಸ ನಮ್ಮ 
ರಾಜ್ಯದಲ್ಲಿರತಕ್ಕೆ ಎಲ್ಲ ಮತಗಳಿಗೂ ಹತ್ತತಕ್ಕಂತಹ ಒಂದು ಕಾನೂನನ್ನು ಈ ದಿವಸ ನಮ್ಮ 
ಸರ್ಕಾರದವರು ಹೊರತಂದಿದ್ದಾರೆ. ಆದುದರಿಂದ ಇದು ಬಹಳ ಸ್ವಾಗತಾರ್ಹವಾದುದು. 
ಇದು ಎಲ್ಲರಿಗೂ ಹತ್ತುತ್ತದೆ. ಆದರೆ ಇದು ಯಾರಿಗೆ ಹತ್ತುವುದಿಲ್ಲ ಎಂದರೆ ಈ 
ಮಿಷನರೀಸ್‌ಗಳಿಗೆ ಮಾತ್ರ ಇದು ಹತುವುದಿಲ್ಲ. 

ಅವರು ನಮ್ಮಹಿಂದೂ ಸ್ಥಾನದಲ್ಲಿ ಯಾವ ಒಂದು ಸಂಸ್ಥೆಯನ್ನು ಟ್ರಸ್ಟ್‌ ಮಾಡಿಸಿಲ್ಲ; 


ರಿಜಿಸ್ಟರನ್ನೂ ಮಾಡಿಸಿಲ್ಲ. ಅವರು pi ಸಂಸ್ಥೆಗಳನ್ನು ಅವರ ದೇಶಲ್ಲಿ ಟ್ರಸ್ಟ್‌ ಮಾಡಿ ಅಲ್ಲಿ 
ರಿಜಿಸ್ಟರ್‌ ಮಾಡಿಸಿರುತಾದೆ. ಆದುದರಿಂದ ಈಗ ಇದರಲ್ಲಿ ಒಂದು ಕಾನ್‌ ಸ್ಪಿಟ್ಯೂಷನಲ್‌ 


230 ಪಿ.ಎಂ. ನಾಡಗೌಡ 


ವಿಚಾರ ಬರುತ್ತದೆ. ಆದರೆ ಇನ್ನು ಈ ಮಸೂದೆಯಲ್ಲಿ ಮಠ ಮತ್ತು ಛಾರಿಟಬಲ್‌ 
ಇನ್‌ಸ್ಪಿಟ್ಕೂಷನ್‌ ಈ ಎರಡನ್ನೂ ಸೇರಿಸಬೇಕೆಂದು ಹೇಳಿದ್ದಾರೆ. 


ಆದರೆ ಈ ವಿಚಾರದಲ್ಲಿ ಈಗಾಗಲೇ ಶ್ರೀ ಬಮನುಮಯ್ಯನವರು ಮತ್ತು 
ಶ್ರೀ ಜೆ.ಬಿ. ಮಲ್ಲಾರಾಧ್ಯರು ಹೇಳಿದಂತೆ ಈ ಒಂದು ಜಾತಿಯನ್ನೂ ಇವರ ಶಿಕ್ಷಣ ಸಂಸ್ಥೆಗಳನ್ನು 
ಕೈಬಿಟ್ಟರೆ ದೇಶದಲ್ಲಿ ಒಂದು ಗೊಂದಲ ಏಳಬಹುದು. ಇದಕ್ಕೆ ಅವಕಾಶವಿರಬಾರದು 
ಅಂತ ಹೇಳುತ್ತೇನೆ. ಇನ್ನು ನಮ್ಮ ಮುಂಬೈ ಕರ್ನಾಟಕದಲ್ಲಿರತಕ್ಕ ಶಿಕ್ಷಣ ಸಂಸ್ಥೆಗಳ ವಿಚಾರಕ್ಕೆ 
ಬಂದರೆ ಅಲ್ಲಿ ಆ ಸಂಸ್ಥೆಗಳು ಮಾಡಿಕೊಂಡಿದ್ದ ಟ್ರಸ್ಟ್‌ ಪ್ರಕಾರ ಅವು ಸರ್ಕಾರಕ್ಕೆ ಕೇವಲ 
ಎರಡು ಪರ್ಸೆಂಟು ಅಂದರೆ ಆ ಸಂಸ್ಥೆಗಳ ಉತ್ಪತಿಯಲ್ಲಿ ಶೇಕಡಾ ಎರಡರಷ್ಟನ್ನು ಸರ್ಕಾರಕ್ಕೆ 
ಕೊಡಬೇಕೆಂದು ಹೇಳಲಾಗಿತ್ತು. ಈಗ ಅವು ಅದನ್ನೂ ಸಹ ಕೊಡುತ್ತಿಲ್ಲವೆಂದು ಕಾಣುತ್ತಿದೆ. 
ಈಗ ಈ ಮಸೂದೆಯಲ್ಲಿ ಹೇಳಿರುವ ಪ್ರಕಾರ ಈ ವಿದ್ಧಾ ಸಂಸ್ಥೆಗಳು ನಮ್ಮವರಮಾನದಲ್ಲಿ 
10ಕ್ಕೆ 8 ರಷ್ಟನ್ನು ಸರ್ಕಾರಕ್ಕೆ ಕೊಡಬೇಕಾಗುತ್ತದೆ. 

ಈ ದಿವಸ ನಮಲ್ಲಿ ಕೆ.ಎಲ್‌.ಇ. ಸಂಸ್ಥೆ ಇದ್ದ ಹಾಗೆ ಇನ್ನೂ ಅನೇಕ ಶಿಕ್ಷಣ 
ಸಂಸ್ಥೆಗಳು ಕೆಲಸ ಮಾಡುತ್ತಿವೆ. ಈ ವಿದ್ಯಾಸಂಸ್ಥೆಗಳು ಈ ದಿವಸ ಸರ್ಕಾರದಿಂದ 
ಸಹಾಯಧನವನ್ನು ಪಡೆದು ಬಹಳ ಕಷ್ಟದಿಂದ ತಮ್ಮಕಾರ್ಯವನ್ನು ನಡೆಸುತ್ತಿವೆ. ಹೀಗಿರುವಾಗ 
ಅವುಗಳನ್ನು ಆ ವರಮಾನದಲ್ಲಿ ಸರ್ಕಾರಕ್ಕೆ ಎಂಟು ಪರ್ಸೆಂಟು ಕೊಡಬೇಕೆಂದು ಹೇಳಿದರೆ 
ಮುಂದೆ ಆ ಸಂಸ್ಥೆಗಳಿಗೆ ಆ ಕಾರ್ಯವನ್ನು ನಡೆಸುವುದಕ್ಕೆ ಬಹಳ ಕಷ್ಟವಾಗುತ್ತದೆ. ಆಗ 
ಸರ್ಕಾರವೇ ಅವುಗಳ ಜವಾಬ್ದಾರಿಯನ್ನು ಹೊರಬೇಕಾಗುತ್ತದೆ. ಈ ದಿವಸ ಸರ್ಕಾರದ 
ಥೋರಣೆಯಾದರೂ ಏನಿದೆ? ಖಾಸಗೀ ಸಂಸ್ಥೆಗಳವರು ಮುಂದೆ ಬಂದು ಈ ವಿದ್ಯಾ 
ಸಂಸ್ಥೆಗಳನ್ನು ತೆರೆಯುತ್ತೇವೆಂದರೆ ಅಂಥವುಗಳಿಗೆ ಸರ್ಕಾರ ನೆರವು ನೀಡುತ್ತದೆ ಎಂದು 
ಹೇಳುತ್ತಿರುವಾಗ ಇಂಥ ಒಂದು ಮಸೂದೆಯನ್ನು ತಂದಲ್ಲಿ ಇದರಿಂದ ಈ ವಿದ್ಯಾಸಂಸ್ಥೆಗಳ 
ಬೆಳವಣಿಗೆ ಬಹಳ ಹಿಮ್ಮುಖವಾಗಬಹುದು. 


ಆದುದರಿಂದ ಈ ಶಿಕ್ಷಣ ಸಂಸ್ಥೆಗಳನ್ನು ಮಾತ್ರ ಈ ಮಸೂದೆಯಲ್ಲಿ ತಾರದೆ 
ಇದರಲ್ಲಿ ಕೇವಲ ಈ ಜಾತೀಯ ಸಂಸ್ಥೆಗಳ ಮೇಲೆ ಮಾತ್ರ ಒಂದು ಹತೋಟಿ ಇದ್ದರೆ 
ಸಾಕಿದು ನಾನು ಸೂಚಿಸುತ್ತೇನೆ. ಹೀಗಾದರೆ ಆಗ ಇದು ಎಲ್ಲರಿಂದಲೂ ಸ್ಪಾಗತ ಬಯಸುವಂಥ 
ಒಂದು ಬಿಲ್ಲಾಗುತ್ತದೆ ಎಂದು ನಾನು ಹೇಳುತ್ತೇನೆ. ಮೇಲಾಗಿ ನಮ್ಮದು ಜಾತ್ಯಾತೀತ 
ರಾಷ್ಟ್ರದಲ್ಲಿ ಒಂದು ಜಾತಿಗೆ ಒಂದು ಕಾನೂನು ಇನ್ನೊಂದು ಜಾತಿಗೆ ಇನ್ನೊಂದು ಕಾನೂನು 
ಹೀಗೆಲ್ಲ ಇರಬಾರದು. ಈ ವಿಚಾರದಲ್ಲಿ ತಾವುಗಳೆಲ್ಲರೂ ದಯವಿಟ್ಟು ಶ್ರೀ ಚಾಗ್ಗರವರ 
ಭಾಷಣವನ್ನು ಓದಬೇಕೆಂದು ಕೇಳಿಕೊಳ್ಳುತ್ತೇನೆ. ಅವರು ಮೊನ್ನೆ ತಾನೆ ಇಂಗ್ಲೆಂಡಿನಲ್ಲಿ 
ಬಂದ ಕೂಡಲೇ ಈ ಮಾತುಗಳನ್ನು ಅವರು ಹೇಳಿದ್ದಾರೆ. 


ಪ್ರತಿಭಾವಂತ ಸಂಸದೀಯ ಪಟು 231 


ಮೇಲಾಗಿ ಈಗ ಈ ಮಸೂದೆಯಲ್ಲಿ ಹೇಳಿರುವಂತೆ ಶಿಕ್ಷಣ ಶಾಲೆಗಳು ಇನ್ನು 
ಮುಂದೆ ರೆವಿನ್ಯೂ ಇಲಾಖೆಯ ಅಧಿಕಾರಕ್ಕೊಳಪಟ್ಟು ಕೆಲಸ ಮಾಡಬೇಕಾಗುತ್ತದೆ. ಇದರಿಂದ 
ಶಿಕ್ಷಣ ಇಲಾಖೆ ಡುಯಲ್‌ ಅಧಿಕಾರಕ್ಕೊಳಪಡಬೇಕಾಗುತ್ತದೆ. ಏಕೆಂದರೆ ಒಂದು ಕಡೆ 
ಶಿಕ್ಷಣ ಸಂಸ್ಥೆಗಳು ವಿದ್ಯಾ ಇಲಾಖೆಯಿಂದ ಗ್ರಾಂಟನ್ನು ಪಡೆಯುತ್ತಿರುವುದರಿಂದ ಅವು 
ಗ್ರಾಂಟ್‌ ಇನ್‌ ಎಯಿಡ್‌ ರೂಲ್ಲ ಪ್ರಕಾರ ವಿದ್ಯಾ ಇಲಾಖೆಗೂ ಅಧೀನವಾಗಿರಬೇಕು. ಈಗ 
ಈ ಮಸೂದೆಯಲ್ಲಿ ಹೇಳಿರುವಂತೆ ರೆವಿನ್ಯೂ ಇಲಾಖೆಗೂ ಅಧೀನವಾಗಿರಬೇಕಾಗುತ್ತದೆ. 

ಶಿಕ್ಷಣ ಸಂಸ್ಥೆಗಳಿಗೆ ಈ ದಿವಸ ಬರುತ್ತಿರುವ ಉತ್ಪತ್ತಿ ಸಾಲದ್ದೆಂದು ಹೇಳುತ್ತಿರುವಾಗ 
ನಾಳೆ ಈ ಶಿಕ್ಷಣ ಸಂಸ್ಥೆಗಳೂ ಸರ್ಕಾರಕ್ಕೆ ಅವುಗಳಿಗೆ ಬರತಕ್ಕ ಉತ್ಪತ್ತಿಯಲ್ಲಿ ಇಷ್ಟು ಹಣ 
ಕೊಡಬೇಕೆಂದರೆ ನಾಳೆ ಈ ಸಂಸ್ಥೆಗಳ ಅಭಿವೃದ್ಧಿಕುಂಠಿತಗೊಳ್ಳಬಹುದು. ಈ ಮಸೊದೆಯಲ್ಲಿ 
ಮುಖ್ಯವಾಗಿ ಆಲೋಚನೆ ಮಾಡಬೇಕಾದಂಥ ವಿಷಯ ಇದೊಂದೇ. ಇದನ್ನು ಬಿಟ್ಟರೆ 
ಇನ್ನುಳಿದ ವಿಚಾರಗಳು ಈ ಮಸೂದೆ ಬಹಳ ಶ್ಲಾಘನೀಯವಾದುದು. ಆದರೆ ಇದಕ್ಕೆ 
ಯಾವ ಯಾವ ಶಿಕ್ಷಣ ಸಂಸ್ಥೆಗಳು ಹೆತ್ತುವದಿಲ್ಲ ಎಂಬುದನ್ನು ಕಂಡು ಹಿಡಿದು ಅವುಗಳೆಲ್ಲವನ್ನೂ 
ಈ ಕಾನೂನಿನ ವ್ಯಾಪ್ತಿಯಲ್ಲಿ ಬರುವಂತೆ ಮಾಡಬಾರದು. ಇವುಗಳಿಗೇ ಒಂದು ಪ್ರತ್ಯೇಕ 
ವ್ಯವಸ್ಥೆ ಮಾಡಬೇಕೆಂದೂ, ಬಾಕೀ ಮತೀಯ ವ್ಯವಹಾರಗಳಿಗೆಲ್ಲ ಒಂದೇ ಕಾಣೂನು ಇರುವಂತೆ 
ಮಾಡುವುದು ಬಹಳ ಉತ್ತಮವಾದುದೆಂದು ಹೇಳಿ ನನಗೆ ಈ ಎರಡು ಮಾತನ್ನಾಡಲು 
ಅವಕಾಶ ಕಲ್ಪಸಿಕೊಟ್ಟ ಅಧ್ಯಕ್ಷರಿಗೆ ನನ್ನ ವಂದನೆಗಳನ್ನರ್ಪಿಸಿ ನಾನು ನನ್ನ ಮಾತುಗಳನ್ನು 
ಮುಗಿಸುತ್ತೇನೆ. 

ಮೈಸೂರು ನಾಟಕಗಳ ಮಸೂದೆ 1963 
ಶ್ರೀ ಪಿ.ಎಂ. ನಾಡಗೌಡ (ಸ್ಥಾನೀಯ ಪ್ರಾಧಿಕಾರಿ ಕ್ಷೇತ್ರ.- 


ಈ ವಿಧವಾದ ನಾಟಕಗಳ ಮಸೂದೆಯ ಮೇಲೆ ನಮ್ಮ ಹಿರಿಯರು ಮತ್ತು 
ವಿರೋಧ ಪಕ್ಷದ ಮಾನ್ಯ ಸದಸ್ಯರು ಅನೇಕ ವಿಚಾರಗಳನ್ನು ಹೇಳಿದ್ದಾರೆ. ಈ ವಿಚಾರದಲ್ಲಿ 
ನಾನು ಒಂದು ಮಾತನ್ನು ಹೇಳಬೇಕೆಂದು ಇಚ್ಛಿ ಮಾಡಿದ್ದೇನೆ. ಅದು ಏನೆಂದರೆ ನಾಟಕಗಳ 
ವಿಷಯಕ್ಕೆ ಮುಂಬೈ ರಾಜ್ಯದಲ್ಲಿ ಡೆಪ್ಕೂಟಿ ಕಮಿಷನ್ನರೇ ಕಂಟ್ರೂಲ್‌ ಮಾಡಬೇಕೆಂದಿದ್ದರೂ 
ಕೂಡ ಅಲ್ಲಿ ನಾಟಕಗಳನ್ನು ಮೊದಲು ಕೊಟ್ಟು ಅಪ್ರೂವ್‌ ಮಾಡಿಸಿಕೊಂಡು ಆಮೇಲೆ 
ನಾಟಕಗಳನ್ನು ಆಡಬೇಕಿಂದಿತ್ತು. ಆದರೂ ಕೂಡ ಅಲ್ಲಿ ಅಪ್ರೂವ್‌ ಮಾಡಿಸುವುದಕ್ಕೆ ಕೊಡುವುದು 
ಒಂದು, ನಾಟಕವನ್ನು ಆಡುವುದು ಮತ್ತೊಂದಾಗುತ್ತದೆ. 


ಈ ಒಂದು ನಾಲ್ಕು ಪುಟದ ಕಾಯಿದೆ ಇಷ್ಟೊಂದು ವಿವಾದಾಸ್ಟದವಾಗಿ ಬಂದದ್ದು 

ನೋಡಿದತೆ ಈ ವಿಷಯದಲ್ಲಿ ಬಹಳ ಯೋಚನೆ ಮಾಡಬೇಕಾಗಿ ಬರುತ್ತದೆ. ನಾಟಕಗಳು 
ಸಾಮಾಜಿಕ ಜೀವನವನ್ನು ಪ್ರತಿಬಿಂಬಿಸುತ್ತವೆ ಎಂಬುದನ್ನು ಎಲ್ಲರೂ ಒಪ್ಪತ್ತೇವೆ. ನಾಡಕಗಳನ್ನು 
ನೇರವಾದ ಹತೋಟಿಯಲ್ಲಿ ಇಡದಿದ್ದರೆ ಜೀವನ ಹಾಳಾಗಿ ಹೋಗಬಹುದು ಎಂದು ಕಂಡು 


232 ಪಿ.ಎಂ. ನಾಡಗೌಡ 


ಬರುತ್ತದೆ. ವಿರೋದ ಪಕ್ಷದ ಮಾನ್ಯ ಸದಸ್ಯರು ಈ ಮಸೂದೆಯನ್ನು ಇಷ್ಟೊಂದು ವಿವಾದಾಸ್ಪದ 
ಮಾಡಿದ್ದಾರೆ ಎಂದು ನಾನಂತೂ ತಿಳಿದಿರಲಿಲ್ಲ. 

ಈ ಮಸೂದೆ ಸೆಲೆಕ್ಸ್‌ ಕಮಿಟಿಗೆ ಹೋದಾಗ ಮಾನ್ಯ ಗೃಹಮಂತ್ರಿಗಳಾದ ಶ್ರೀಮಾನ್‌ 
ಆರ್‌.ಎಂ. ಪಾಟೀಲರು ಬಹಳ ಆಸ್ಟೆಯನ್ನು ವಹಿಸಿ ಇದನ್ನು ವಿಚಾರ ಮಾಡಿದ್ದಾರೆ. 
ನಾಟಕಗಳ ಪೋಷಣೆಯ ಸಲುವಾಗಿ ಬಹಳ ಚೆನ್ನಾಗಿ ಕಾಯಿದೆಯನ್ನು ಮಾಡಿದ್ದಾರೆ. 
ಆದರೂ ಸಹ ಇದರ ಬಗ್ಗೆ ಕೆಲವರಿಗೆ ವಿರೋಧ ಮನೋವೃತ್ತಿ ಕಂಡು ಬರುತ್ತದೆ. ಈ 
ಕಾಯಿದೆಯೊಳಗೆ ಇದ್ದಂತಹ ಕೆಲವು ವಿಚಾರಗಳನ್ನು ಶ್ರೀಮಾನ್‌ ಮಲ್ಲಾರಾದ್ಯರು ಹೇಳಿದರು. 
ಹೈಕೋರ್ಟಿಗೆ ಅಪೀಲು ಕೊಟ್ಟ ಮೇಲೆ ಯಾರೂ ಅಂಜುವುದು ಬೇಡ ಎಂದು ಹೇಳಿದರು. 
High court is a custodian of constitution. ನಮ್ಮ ಹಕ್ಕ ಬಾಧ್ಯತೆಗಳು 
ಗೊತ್ತಿರುವಂಥಾದ್ದು ಇದೆ. ಇಂಥಾದ್ದು ಏನಾದರೂ ಹೈಕೋರ್ಟಿಗೆ ಹೋಗಿ ಅಬ್ದಕ್ಷನೆಬಲ್‌ 
ಅಲ್ಲ ಎನ್ನುವ ಮಾತನ್ನು ಹೇಳಲಿಕ್ಕೆ ಬರುತ್ತದೆಯೆ? ವಿವಾದವನ್ನು ಮಾಡಲಿಕ್ಕೆ ಅಂಥಾದ್ದೇನು 
ಈ ಕಾಯಿದೆಯಲ್ಲಿ ಇಲ್ಲ ಎಂದು ನನಗನ್ನಿಸುತ್ತದೆ. ಈ ಕಾಯಿದೆ ಅವಶ್ಯಕವಾಗಿ ಬೇಕು. 
ಇದನ್ನು ಜಾರಿಗೆ ತರಲೇಬೇಕು. ಈ ಮಸೂದೆಯನ್ನೂ ಎಲ್ಲಾ ಮಾನ್ಯ ಸದಸ್ಯರೂ ಕೂಡ 
ಒಗ್ಗಟ್ಟಿನಿಂದ ಒಪ್ಪಿಕೊಳ್ಳಬೇಕೆಂದು ನಾನು ವಿನಂತಿ ಮಾಡಿಕೊಳ್ಳುತ್ತೇನೆ. 


ಇನ್ನು ಎರಡನೆಯ ಮಾತು ಎಂದರೆ ಪವರ್‌ ಟು ಶಾಲ್‌ಪಫಾರ್‌ 
ಇನ್‌ಫರ್‌ಮೇಷನ್‌ ಇದು ಕ್ಲಾಜ್‌ 8ರಲ್ಲಿ ಇದೆ. ಇದು ಅವಶ್ಯಕ. ಇದರ ಅಧಿಕಾರ 
ಕಲೆಕ್ಟರಿಗೆ ಇರಬೇಕು. ಇದರಲ್ಲಿ ಇನ್ನೊಂದು ಮಾತು ಏನೆಂದರೆ ಬರೀ ಅಧಿಕಾರವನ್ನು 
ಕಲೆಕ್ಷರಿಗೆ ಕೊಡುವುದಕ್ಕಿಂತ ಮೊದಲು ಡಿಸ್ಪಿಕ್ಟ್‌ ಲೆವಲ್‌ನಲ್ಲಿ ಒಂದು ಕಮಿಟಿಯನ್ನು 
ನೇಮಕಮಾಡಿ ಅವರು ಪರಿಶೀಲನೆ ಮಾಡುವಂತೆ ಮಾಡಿದ್ದರೆ ಅದು ಬರಾಭರಿಯಾಗುತಿತ್ತು 
ಎಂದು ನಾನು ಮತ್ತೊಂದು ಸೂಚನೆಯನ್ನು ಕೊಡುತ್ತೇನೆ. ಈಗ ಈ ಸೂಚನೆಯನ್ನು 
ಒಪ್ಪಲಿಕ್ಕೆ ಬರುವುದಿಲ್ಲ ಎಂದು ಹೇಳುವುದಾದರೆ ಮುಂದೆ ಯಾವುದಾದರೂ ಬದಲಾವಣೆ 
ಮಾಡುವುದಾದರೆ ನಾಟಕವನ್ನು ಸಮಗ್ರ ದೃಷ್ಟಿಯಿಂದ ಡಿಸ್ಪಿಕ್ಟ್‌ ಲೆವಲ್‌ ಕಮಿಟಿಯವರು 
ಪರಿಶೀಲನೆ ಮಾಡಿದ ಮೇಲೆ ಅದರ ಬಗ್ಗೆ ಕಲೆಕ್ಷರ ತೀರ್ಮಾನ ಇರಬೇಕು. ಮತ್ತು ಸಾಹಿತ್ಯ 
ಕ್ಷೇತ್ರದಲ್ಲಿ ಅನುಭವ ಇರತಕ್ಕವರು ಒಬ್ಬರು ಹೋಗಿ ನಾಟಕವನ್ನು ನೋಡಲಿಕ್ಕೆ ಬೇಕು. ಅ 
ರೀತಿ ನಾಟಕಗಳನ್ನು ಹತೋಟಿ ಮಾಡುವುದು ಅವಶ್ಯವಾಗಬೇಕು. ಇಲ್ಲದಿದ್ದರೆ ಒಂದು 
ಪರಿಣಾಮಕ್ಕೆ ದಾರಿಯಾಗುತುದೆ. 


ಎಷ್ಟೋ ನಾಟಕಗಳನ್ನು ನಾವು ನೋಡಿದ್ದೇವೆ. ನಾಟಕದಲ್ಲಿ ಬರೆಯದೆ ಇದ್ದ 
ಮಾತುಗಳನ್ನು ಸ್ಟೇಜಿನಲ್ಲಿ ಮಾತನಾಡುತ್ತಾರೆ. ಅದನ್ನು ಸರ್ಕಾರದವರು ಕಂಟ್ರೋಲ್‌ 
ಮಾಡಬೇಕು. ನಾಟಕಗಳನ್ನು ನಾವ ಬಿಜಾಪುರ, ಧಾರವಾಡ, ಹುಬ್ಬಳ್ಳಿಯಲ್ಲಿ ನೋಡಿದ್ದೇವೆ. 
ಯಾವ ನಾಟಕದ ನಕಲನ್ನು ಡೆಪ್ಕೂಟಿ ಕಮಿಷನ್ನರಿಗೆ ಕೊಟ್ಟಿರುತ್ತಾರೆಯೋ ಅದರಲ್ಲಿ ನಾಟಕದಲ್ಲಿ 
ಹೇಳುವಂತಾದ್ದು ಇರುವುದಿಲ್ಲ, ಆದರೆ ಸ್ಟೇಜಿನೊಳಗೆ ಅದನ್ನು ಮಾತನಾಡುತ್ತಾರೆ. ಅದನ್ನು 


ಪ್ರತಿಭಾವಂತ ಸಂಸದೀಯ ಪಟು 233 


ಸರ್ಕಾರದವರು ಹೇಗೆ ಕಂಟ್ರೋಲ್‌ ಮಾಡುತಾರೆ? ಅಂಥಾ ಒಂದು ಅವಕಾಶ ಈ 
ಮಸೂದೆಯಲ್ಲಿರಬೇಕೆಂದು ನಾನು ಸೂಚನೆ ಮಾಡುತ್ತೇನೆ. 


ನನ್ನ ಸ್ನೇಹಿತರುಗಳಾದ ಶ್ರೀಮಾನ್‌ ಶ್ರೀನಿವಾಸ್‌ ಶೆಟ್ಟರು ಮತ್ತು ಶ್ರೀಮಾನ್‌ 
ನರಸಿಂಹನ್‌ ಅವರು ಬಹಳ ಉಗ್ರವಾದ ಮಾತುಗಳನ್ನು ಹೇಳುತಾರೆ. ನಾಟಕದಲ್ಲಿ ವ್ಯಕ್ತಿ 
ಬಂದ ಮೇಲೆ ಸರ್ಕಾರವನ್ನು ಟೀಕೆ ಮಾಡುತ್ತಿದ್ದರೆ ಆ ಮಾತುಗಳನ್ನು ಹತೋಟಿ ಮಾಡಲು 
ಯಾವ ಅವಕಾಶವೂ ಇರುವುದಿಲ್ಲ. ಆ ಮಾತುಗಳನ್ನು ಅವರು ಸ್ಟೇಜಿನಲ್ಲಿ ಹೇಳುತ್ತಾರೆ. 
ಸರ್ಕಾರದವರು ಅದನ್ನು ಹೇಗೆ ಹತೋಟಿ ಮಾಡುವುದಕ್ಕೆ ಅವಕಾಶವಿದೆಯೆನ್ನುವುದನ್ನು 
ನೋಡಬೇಕು. 


ಒಬ್ಬ ಸದಸ್ಮರು. ಹಾಗಾದರೆ ಟೀಕೆ ಮಾಡಬಾರದೆ? 


ಪಿ.ಎಂ. ನಾಡಗೌಡ. ಅಶ್ಲೀಲ ಟೀಕೆಯನ್ನು ಮಾಡಬಾರದು. ಕನ್‌ ಸ್ವಕ್ಷಿವ್‌ ಆಗಿ 
ಕ್ರಿಟ್‌ ಸೈಜ್‌ ಮಾಡಬೇಕು. ಸರ್ಕಾರದವರು ಈ ಕಾಯಿದೆಯನ್ನು ಮಾಡಿದ್ದಕ್ಕೆ ನಾನು 
ಅವರನ್ನು ಅಭಿನಂದಿಸುತ್ತೇನೆ. ಇವೊತ್ತಿನ ದಿವಸ ಪ್ರಜಾಸತ್ತಾತಕವಾಗಿ ಸಾರ್ವಜನಿಕ ಜೀವನ 
ನಡೆಯಬೇಕಾದರೆ ಸಾಮಾಜಿಕ ಜೀವನವನ್ನು ಪ್ರತಿಬಿಂಬಿಸುವಂತ ನಾಟಕಗಳು ಇರಬೇಕು. 
ಈ ನಾಟಕಗಳು ಸರ್ಕಾರದ ಹತೋಟಿಯಲ್ಲಿ ಇದ್ದರೆ ಚೆನ್ನಾಗಿ ನಡೆಯುತ್ತವೆ. ಇಲ್ಲದಿದ್ದರೆ 
ಸರಿಯಾಗಿ ನಡೆಯುವುದಿಲ್ಲ. ಇಷ್ಟು ಹೇಳಿ ಇಷ್ಟು ಮಾತನಾಡುವುದಕ್ಕೆ ಅವಕಾಶವನ್ನು 
ಕೊಟ್ಟಿದ್ದಕ್ಕಾಗಿ ಅಧ್ಯಕ್ಷರಿಗೆ ವಂದಿಸಿ ನಾನು ಈ ಮಸೂದೆಯನ್ನು ಅಭಿಮಾನದಿಂದಲೂ, 
ಆನಂದದಿಂದಲೂ ಸ್ವಾಗತಿಸುತ್ತೇನೆ. ತಾವೆಲ್ಲರೂ ಈ ಮಸೂದೆಯನ್ನು ಒಪ್ಪಿಕೊಳ್ಳಬೇಕೆಂದು 
ಹೇಳಿ ನಾನು ನನ್ನ ಮಾತನ್ನು ಮುಗಿಸುತ್ತೇನೆ. 

ಬೆಂಗಳೂರು ವಿಶ್ವವಿದ್ಯಾನಿಲಯ ಮಸೂದೆ 1964 

ಶ್ರೀ ಪಿ.ಎಂ. ನಾಡಗೌಡ (ನ್ಠಾನೀಯ ಪ್ರಾಧಿಕಾರಿ ಕ್ಷೇತ್ರ.- 

ಈ ಮಹತ್ವದ ಮಸೂಡೆ ಮೇಲೆ ನಾಲ್ಕಾರು ಮಾತು ಹೇಳಲು ಬಯಸುತ್ತೇನೆ. 
ಅದು ಮಹತ್ವದ್ದಾದ ಈ ಬೆಂಗಳೂರು ಯೂನಿವರ್ಸಿಟಿ ಮಸೂದೆಯನ್ನು ನಮ್ಮರಾಜ್ಯ 
ಶಿಕ್ಷಣ ಮಂತ್ರಿಗಳು ಬಹಳ ಆಸ್ಥೆಯಿಂದ ತಂದಿರುವುದು ಬಹು ಆನಂದದ ಮಾತು. ಈ 
ಸೆಂಸ್ಥೆಯ ಲಾಭ ಎಲ್ಲರಿಗೂ ದೊರೆಯುತ್ತದೆ. ಈ ಬೆಂಗಳೂರು ಯೂನಿವರ್ಸಿಟಿ ಕಮಿಟಿ 
ರಿಪೋರ್ಟ ಅವಲೋಕಿಸಿದಾಗ ಒಂದು ವಿಷಯ ಗೊತ್ತಾಗುವುದೇನೆಂದರೆ ಬೆಂಗಳೂರಲ್ಲಿ 
ಇದ್ದಂಥ ಸದಸ್ಯರೇ ಈ ಕಮಿಟಿಯಲ್ಲಿ ಇದ್ದಾರೆ ಎಂದು ವಿಷಾದದಿಂದ ಹೇಳುತ್ತೇನೆ. 


ಶಿಕ್ಷಣ ಮಂತ್ರಿ ಶ್ರೀಮಾನ್‌ ಕಂಟಿಯವರು ಅಧ್ಯಕ್ಷರಾಗಿದ್ದುದನ್ನು ನೋಡಿದ್ದೇನೆ. 

ರಾಷ್ಟ್ರದ ವಿಶ್ವವಿದ್ಯಾನಿಲಯ ಬೆಂಗಳೂರಿನಲ್ಲಿ ಆಗುತ್ತದೆ ಎಂದು ಕೆಳಮನೆಯಲ್ಲಿ ಈ 
ಸೂದೆಯನ್ನು ಮಂಡಿಸುತ್ತಾ ಶ್ರೀಮಾನ್‌ ಕಂಠಿಯವರು ಹೇಳಿದ್ದಾರೆ. ಅವರಿಗೆ ಒಂದು 
ಮಾತು ಹೇಳಬೇಕಾಗಿದೆ. ಇಲ್ಲಿಯವರೇ ಇದ್ದಂಥ 19 ಜನ ಸದಸ್ಯರುಳ್ಳ ಈ ಕಮಿಟಿ 


234 ಪಿ.ಎಂ. ನಾಡಗೌಡ 


ನೇಮಕ ಮಾಡಿ ಫೆಡರಲ್‌ ಮಹಾ ವಿಶ್ವವಿದ್ಯಾನಿಲಯದ ಬಗ್ಗೆ ರಿಪೋರ್ಟ ಏತಕ್ಕೆ ಮಾಡಿದ್ದೀರಿ? 
ಹೊಸ ಮೈಸೂರಿನಲ್ಲಿ ಐದು ಭಾಗಗಳು ಸೇರಿವೆ. 


ಬೇರೆ ಬೇರೆ ಭಾಗದಿಂದ ಬಂದಂಥ ಜನರನ್ನು ಸದಸ್ಯರನ್ನಾಗಿ ಈ ಕಮಿಟಿಯಲ್ಲಿ 
ಏತಕ್ಕೆ ತೆಗೆದುಕೊಳ್ಳಲಿಲ್ಲ ಎಂಬ ಸಂಶಯ ಬರುತ್ತದೆ. ಈ ಮಾತನ್ನು ಅವರಿಗೆ 
ಬಹಿರಂಗವಾಗಿಯೇ ಕೇಳುತ್ತಿದ್ದೇನೆ. ಒಂದು ಮಹಾ ವಿಶ್ವವಿದ್ಧಾನಿಲಯ ಬೆಂಗಳೂರಿನಲ್ಲಿ 
ಬರುವಾಗ್ಗೆ ನಮ್ಮರಾಜ್ಯದಲ್ಲಿರುವ ಎರಡು ವಿಶ್ವವಿದ್ಯಾನಿಲಯದ ಪ್ರತಿನಿಧಿಗಳು ಇರಬೇಕಾಗಿತ್ತು. 
ಪ್ರತಿನಿಧಿಗಳಾಗಿ ಮೈಸೂರು ವಿಶ್ವವಿದ್ಮಾನಿಲಯ ಹಾಗೂ ಕರ್ನಾಟಕ ವಿಶ್ವವಿದ್ಯಾನಿಲಯದ 
ಉಪಕುಲಪತಿಗಳನ್ನು ಹಾಕಬೇಕಾಗಿತ್ತು ಎಂದು ನಮ್ರವಾಗಿ ಸೂಚಿಸುತ್ತೇನೆ. ಕರ್ನಾಟಕ 
ವಿಶ್ವವಿದ್ಯಾನಿಲಯದ ಉಪಕುಲಪತಿಗಳಾದ ಶ್ರೀ ಪಾವಟೆಯವರು ಕೇಂದ್ರ ಸರಕಾರದಿಂದ 
ನೇಮಕವಾದ ಸಮಿತಿಗಳಿಗೆ ಬೇರೆ ರಾಜ್ಯಗಳ ಸಮಿತಿಗಳಿಗೆ ಸದಸ್ಯೆರಾಗಿ ಹೋಗುತ್ತಾರೆ. 
ಅಂಥವರನ್ನು ಈ ಕಮಿಟಿಯಲ್ಲಿ ಏತಕ್ಕೆ ಹಾಕಲಿಲ್ಲ ಎಂದು ಸಂಕೋಚ ಬರುತ್ತದೆ. 


ಒಂದು ರಿಪೋರ್ಟು ಸಂಬಂಧದಲ್ಲಿ ಎರಡು ವಿಶ್ವವಿದ್ಯಾನಿಲಯಗಳ ಪ್ರತಿನಿಧಿಗಳು 
ಇರಬೇಕು ಅಂತ ಅಷ್ಟೇ ಅಲ್ಲ. ವೈಸ್‌ ಛಾನ್ನಲರು ಇರುವುದಕ್ಕೆ ಆಗಲಿಲ್ಲವೆಂದರೂ ಕೂಡ, 
ಆಯಾ ವಿಶ್ವವಿದ್ಯಾನಿಲಯದ ಇನ್ನೊಬ್ಬ ಪ್ರತಿನಿಧಿಗಳನ್ನು ತೆಗೆದುಕೊಳ್ಳಬಹುದಾಗಿತ್ತು ಎಂದು 
ನನ್ನ ಸೂಚನೆ ಇತ್ತು. ನಂತರ, ಈ ಒಂದು ಮಹಾ ವಿಶ್ವ ವಿದ್ಮಾನಿಲಯದಿಂದ, ಮೈಸೂರು 
ರಾಜ್ಯದೊಳಗೆ ಒಂದು ಸಾಂಸ್ಕೃತಿಕ, ಶೈಕ್ಷಣಿಕ ಮತ್ತು ಸಾಮಾಜಿಕ ಬದಲಾವಣೆ ಮಾಡುತ್ತೇವೆ, 
ಮೈಸೂರು ರಾಜ್ಯದೊಳಗೆ ಅಷ್ಟೇ ಅಲ್ಲ, ಅಖಂಡ ಹಿಂದೂಸ್ಥಾನಲ್ಲಿ ಒಂದು ಆದರ್ಶ 
ವಿಶ್ವವಿದ್ಯಾನಿಲಯವನ್ನು ಮಾಡುತ್ತೇವೆಂದು ಮಾನ್ಯ ಮಂತ್ರಿವರ್ಕರು ಅಭಿಮಾನದಿಂದ 


ಹೇಳುವಾಗ, ಬೇರೆ ಬೇರೆ ಜಿಲ್ಲೆಗಳ ಪ್ರತಿನಿಧಿಗಳೂ ಅದರಲ್ಲಿರಬೇಕಾಗಿತ್ತು. 


ಗುಲ್ಬರ್ಗಾ, ಉತ್ತರ ಕರ್ನಾಟಕ ಮತ್ತು ಮಂಗಳೂರು ಜಿಲ್ಲೆಗಳ ಮತ್ತು ಇನ್ನಿತರ 
ಭಾಗದ ಜನತೆಯ ಪ್ರತಿನಿಧಿಗಳನ್ನೂ ತೆಗೆದುಕೊಳ್ಳಬೇಕಾಗಿತ್ತು ಎಂದು ಸಹಜವಾಗಿ ಎದ್ದ 
ಸೂಚನೆಯನ್ನೂ ತಮ್ಮ ಮುಂದಿಡುತ್ತೇನೆ. ಯು.ಜಿ.ಸಿ. ಕಮಿಷನ್‌ ಒಂದು ರಿಪೋರ್ಟು 
ಮೇಲೆ ಕೇಂದ್ರ ಸರ್ಕಾರದವರು ಬೆಂಗಳೂರಿನಲ್ಲಿ ಒಂದು ಫೆಡರಲ್‌ ಯೂನಿವರ್ಸಿಟಿ 
ಆಗಬೇಕು, ಹಿಂದೂಸ್ತಾನದೊಳಗೆ 7-8 ದೊಡ್ಡ ದೊಡ್ಡ ಪಟ್ಟಣಗಳನ್ನು ಆರಿಸಿ ದೊಡ್ಡ 
ದೊಡ್ಡ ವಿಶ್ವವಿದ್ಯಾನಿಲಯವನ್ನು ತೆಗೆಯಬೇಕೆಂದು ಹೇಳಿದ್ದಾರೆ. 


ಅದಕ್ಕೆ ಅನುಗುಣವಾಗಿ ಇದೊಂದು ವಿಶ್ವವಿದ್ಯಾನಿಲಯ ಬರುತ್ತಿದೆಯೆಂದು 
ರಿಪೋರ್ಟಿನಲ್ಲಿ ಹೇಳಿದ್ದಾರೆ. ಇಂಥ ವಿಶ್ವವಿದ್ಯಾನಿಲಯ ಮಾಡುವಾಗ, ಇಡೀ ಅಖಂಡ 
ಮೈಸೂರು ಜನತೆ ಈ ರಿಪೋರ್ಟನ್ನು ತಯಾರಿಸುವುದರಲ್ಲಿ ಭಾಗವಹಿಸಬೇಕಾಗಿತ್ತು ಎಂಬ 
ಮಾತು ಸಹಜವಾಗಿ ಏಳುತ್ತದೆ, ಮತ್ತು ಶ್ರೀಮಾನ್‌ ಕಂಠಿಯವರು ಈ ವಿಶ್ವವಿದ್ಯಾನಿಲಯವನ್ನು 
ಬಹಳ ಅಭಿಮಾನದಿಂದ, ಅತಿ ಅವಸರದಿಂದ ಅಸಿತ್ರಕ್ಕೆ ತರಬೇಕೆಂದಿದ್ದಾರೆ, ಅದಕ್ಕೆ ಆತಂಕವಿಲ್ಲ. 
`ನಾನು ಈ ಮಸೂದೆ ಏನಿದೆ ಅದರ ಬಗ್ಗೆ 2-3 ಅಂಶಗಳನ್ನು ಹೇಳಬೇಕು ಅಂತ ಬಯಸುತ್ತೇನೆ. 


ಪ್ರತಿಭಾವಂತ ಸಂಸದೀಯ ಪಟು 235 


ಮೊದಲನೆಯದಾಗಿ, ಈ ಕಾನೂನಿನೊಳಗೆ ಈ ವಿಶ್ವವಿದ್ಯಾನಿಲಯದ ವೈಸ್‌ 
ಛಾನ್ನಲರ್‌ ನಾಮಿನೇಟ್‌ ಮಾಡುವ ಪದ್ಧತಿ ಏನಿದೆ. ಅದು ಅಷ್ಟೊಂದು ಸರಿಯಾಗಿಲ್ಲವೆಂತ 
ನನಗನಿಸುತ್ತದೆ. ಪೇನಲ್‌ ಮಾಡುವ ಕಮಿಟಿಗೆ ಸಿಂಡಿಕೇಟ್‌ ಇಬ್ಬರನ್ನೂ ಚಾನ್ಸಲರು ಒಬ್ಬರನ್ನೂ 
ನಾಮಿನೇಟ್‌ ಮಾಡಿದ್ದಾರೆ. ಈ ಸಮಿತಿಗೆ ನಾಮಿನೇಟ್‌ ಆದವರು ಯಾವ ಸಂಸ್ಥೆಗೂ 
ಸಂಬಂಧವಿಲ್ಲದವರಾಗಿದ್ದು, ಅವರಿಂದ ಒಂದು ಪೇನಲ್‌ ಮಾಡಿಕೊಂಡು, ಅದರಲ್ಲಿ ಒಬ್ಬರನ್ನು 
ಗವರ್ನರು ನೇಮಿಸಬೇಕೆಂದು ಮಾಡಿದ್ದಾರೆ. ಹೀಗೆಲ್ಲಾ ಮಾಡುವುದಕ್ಕೆ ಬದಲು, ಪ್ರಜಾಸತ್ತಾತ್ರ 
ರೀತಿಯಿಂದ ಒಂದು ಎಲೆಕ್ಷನ್‌ ಏಕೆ ಇಡಬಾರದಾಗಿತ್ತು? ಎಂದು ನನ್ನ ಸೂಚನೆ ಇದೆ. 

ಎಷ್ಟೋ ಸಂದರ್ಭಗಳಲ್ಲಿ ಸರಕಾರದವರು ನಾಮಿನೇಟ್‌ ಮಾಡಿರುವುದನ್ನು 
ನೋಡಿದ್ದೇವೆ. ಆದ್ದರಿಂದ ಅನ್‌ವಾಂಟೆಡ್‌ ಪರ್ಸನ್ಸ್‌ ನಾಮಿನೇಟ್‌ ಆಗುವ ಪ್ರಶ್ನೆ 
ಬರಬಹುದು. ಈ ನಾಮಿನೇಷನ್‌ ಪದ್ದತಿಯನ್ನು ಹೊರಿಸುವ ಬದಲು, ಜನತೆಗೆ ಯಾರಲ್ಲಿ 
ಕಾನ್‌ ಫಿಡೆನ್ನು ಇರುತ್ತದೋ ಅವರು ಆರಿಸಿ ಬರಲು ಅವಕಾಶ ಕೊಡುವುದು ಯೋಗ್ಯ, 
ಅಗತ್ಯ. ವೈಸ್‌ ಛಾನ್ನಲರು ಒಬ್ಬ ಮುಖ್ಯ ಅಧಿಕಾರಿ. ಅವರನ್ನು ಸಿಂಡಿಕೇಟಿನ ಇಬ್ಬರು 
ಮೂವರು ಆರಿಸುವುದು ಈ ಡೆಮಾಕ್ರೆಸಿಯಲ್ಲಿ ಅಷ್ಟು ಸರಿಯಲ್ಲ. ಕರ್ನಾಟಕ 
ವಿಶ್ವವಿದ್ಯಾನಿಲಯದ ಸೂಚನೆಯನ್ನು ತೆಗೆದುಕೊಂಡು, ಅದರಂತೆ ಈ ವೈಸ್‌ ಚಾವ್ಸಲರನ್ನು 
ಚುನಾಯಿಸಿದ್ದರೆ ಯೋಗ್ಯವಾಗುತ್ತಿತ್ತೋ ಏನೊ. 


ಎರಡನೆಯದಾಗಿ ವೈಸ್‌ ಛಾನ್ಸಲರ ಟವರ್ರ ಆಫ್‌ ಆಫಿಸು 3 ವರ್ಷ ಮಾಡಿದ್ದಾರೆ. 
ಅದು ಬಹಳ ಕಡಿಮೆ. ಮೇಲಿಂದ ಮೇಲೆ ಒಬ್ಬ ವ್ಯಕ್ತಿ ಬದಲಾವಣೆಯಾದಾಗ ಪಾಲಿಸಿಯೂ 
ಬದಲಾವಣೆಯಾಗಿದೆ. ಲೆಜಿಸ್ಲೇಚರ್‌ ಮೆಂಬರುಗಳ ಟರ್ಮ 5 ವರ್ಷ; ಸರಕಾರದ್ದೂ 5 
ವರ್ಷ; ಅದೇ ರೀತಿ ವೈಸ್‌ ಛಾನ್ನಲರ್‌ ಟರ್ಮ್‌ ಐದು ವರ್ಷ ಇರಬಾರದು ಎಂಬ 
ಒಂದು ಸೂಚೆನೆಯನ್ನು ನಾನು ಹೇಳುತ್ತಾ ಇದ್ದೇನೆ. 

ಇನ್ನೂ ಮೂರನೆಯದಾಗಿ ಡೀನ್ನನ್ನು ಆದಷ್ಟು ಪ್ರಜಾಸತ್ತಾತಕ್ರ ರೀತಿಯಿಂದ 
ಚುನಾವಣೆ ಮಾಡತಕ್ಕೆ ಪದ್ಧತಿಯನ್ನು ಅನುಸರಿಸಬೇಕು. ಅದನ್ನು ಇದರಲ್ಲಿ ದೂರ ಮಾಡಿದ್ದೀರಿ. 
ಯಾರು ಸೀನಿಯರ್‌ ಪೊಸ್ಟ್‌ ಇದ್ದಾರೆ ಅವರು ಡೀನ್‌ ಆಗಬೇಕು. ಎರಡು ವರ್ಷಕ್ಕೆ ಒಮ್ಮೆ 
ಬದಲಾವಣೆಯಾಗಬೇಕೆಂಬ ರೀತಿಯನ್ನು ಇಟ್ಟಿದ್ದೀರಿ. ಈ ರೀತಿ ಮಾಡುವುದಕ್ಕೆ ಬದಲಾಗಿ 
ಯಾರು ಪಾಪ್ಕೂಲರ್‌ ಆಗಿರುತ್ತಾನೆ, ಯಾರು ಎಲ್ಲರ ವಿಶ್ವಾಸ ಗಳಿಸಿರುತ್ತಾನೆ ಅಂತವರಿಗೆ 
ಏಕೆ ಚುನಾವಣೆ ಮಾಡಿ ನೇಮಕ ಮಾಡಲು ಅವಕಾಶ ಕೊಡಬಾರದಾಗಿತ್ತು ಎಂದು 
ಕೇಳುತ್ತೇನೆ. ಮೆಕ್ಯಾನಿಕಲ್‌ ಆಗಿ ಇವತ್ತಿನ ದಿವಸ ಮೆರಿಟ್‌ ಇದೆಯೋ ಇಲ್ಲವೋ ಸೀನಿಯರ್‌ 
ಇದ್ದಾನೆ ಎಂದು ಹೇಳಿ ಅಂತಹವನನ್ನು ಡೀನ್‌ ಆಗಿ ಮಾಡತಕ್ಕ ಪ್ರಸಂಗ ಬರುತ್ತದೆ. 
ದರಪೊಂದನ್ನು ಡೀನ್‌ನನ್ನೇ ಕೇಳಿ ಮಾಡಬೇಕಾದ ಸನ್ನಿವೇಶಗಳು ಇರುತ್ತವೆ. ಅಂತಹ 
ಸಮಯದಲ್ಲಿಗತಿ ಏನಾಗಬಹುದು ಎಂಬುದನ್ನು ಹೇಳುತ್ತಾ ಇದ್ದೇನೆ. ಮೆರಿಟ್‌ ಇಲ್ಲವೇ 


236 ಪಿ.ಎಂ. ನಾಡಗೌಡ 


ಇಲ್ಲ, ಸೀನಿಯಾರಿಟಿ ಮೇಲೆ ಬಂದಂತಹ ನೌಕರರಿಗೆ ಪ್ರಮೋಷನ್‌ ಕೊಡುತ್ತಾ ಇರುತ್ತೀರಿ. 
ಆದ್ದರಿಂದ ಇಲ್ಲಿ ಒಂದು ವ್ಯಾಖ್ಯಾನ ಇದೆ ಎಂಬ ಮಾತನ್ನು ಹೇಳುತ್ತಾ ಇದ್ದೇನೆ. 


ಸೆನೆಟ್‌ ಒಂದು ಘಟನೆ ಏನಿದೆ ಅದರ ವಿಚಾರವಾಗಿ ಒಂದು ಮಾತನ್ನು 
ಹೇಳುತ್ತೇನೆ. ಎಲೆಕ್ಷಡ್‌ ಮೆಂಬರ್ಸ್‌ ಯಾರ್ಕಾರು ಇರಬೇಕೆಂಬುದನ್ನು ಸೂಚನೆ ಮಾಡಿರುವದು 
ಯೋಗ್ಯವಾಗಿದೆ. ಆದರೆ ಒಂದು ಮಾತನ್ನು ಮಾತ್ರ ಇವತ್ತಿನ ದಿವಸ ಸ್ವಲ್ಪ ವಿಚಾರ 
ಮಾಡಬೇಕಾಗಿದೆ. ನಾನ್‌ ಅಕಡಮೀಷಯನ್ಸ್‌ ಮತ್ತು ಅಕೆಡಮೀಷಿಯನ್ಸ್‌ ಎಷ್ಟೆಷ್ಟು 
ಇರಬೇಕೆಂಬುದನ್ನು ಮೂಲಭೂತವಾಗಿ ವಿಚಾರ ಮಾಡಬೇಕು. ಇದನ್ನೂ ವಿಚಾರ 
ಮಾಡಬೇಕಾಗಿದ್ದರೆ ಒಂದು ತಳಹದಿ ಇಟ್ಟುಕೊಂಡು ವಿಚಾರ ಮಾಡಿದ್ದರೆ ಯೋಗ್ಯವಾಗುತ್ತಾ 
ಇತ್ತು. ಸೆನೆಟ್‌ನಲ್ಲಿ ಬರೀ ಅಕೆಡಮೀಷಯನ್ಸ್‌ ಇದ್ದಾರೆ, ಇರಬಾರದು ಎಂದು ನನ್ನ ಅರ್ಥವಲ್ಲ, 
ಇವತ್ತಿನ ದಿವಸ ಒಂದು ಬ್ಮಾಲೆನ್ಸ್‌ ಇಟ್ಟುಕೊಂಡು ಅಡಿವ್‌ಸ್ಟೇಷನ್‌ ನಡೆಸಬೇಕಾದರೆ 
ಅಕ್ಕಾಡಮೀಷಿಯನ್ಸ್‌ 70 ಪಠ್ಗೆಂಟ್‌ ಇದ್ದರೆ ನಾನ್‌ ಅಕ್ಕಾಡಮೀಷಿಯನ್ಸ್‌ 30 ಪಠ್ಲೆಂಟ್‌ 
ಇರಬೇಕು ಎಂದು ಹೇಳಬೇಕಾಗುತ್ತದೆ. ಆದ್ದರಿಂದ ಇದನ್ನು ತೀರ್ಮಾನ ಮಾಡಬೇಕೆಂದು 
ಹೇಳುತ್ತೇನೆ. 

ನಾಮಿನೇಷನ್‌ನಲ್ಲಿ ಇಂಡಸ್ಟ್ರೀಸ್‌ ರೆಪ್ರಸೆಂಟ್‌ ಮಾಡುವುದಕ್ಕೆ ಒಬ್ಬ ಸದಸ್ಯರನ್ನು 
ನಾಮಿನೇಟ್‌ ಮಾಡಬೇಕೆಂದು ಏಕೆ ಇಟ್ಟಿದ್ದಾರೆ ಎಂಬುದು ಅರ್ಥವಾಗಲಿಲ್ಲ. ಇಬ್ಬರು 
ಸದಸ್ಯರನ್ನು ಉಪಾಧ್ಯಾಯರಿಂದ ನಾಮಕರಣ ಮಾಡಬೇಕೆಂದು ಇಟ್ಟಿದ್ದೀರಿ, ಸ್ಕೂಲ್‌ ಟೀಚರ್ಸ್‌ 
ಸಿನೇಟ್‌ ನಲ್ಲಿ ರೆಪ್ರಸೆಂಟೇಷನ್‌ ಇರುವುದನ್ನು ಬಿಡಬೇಕೆಂದು ಹೇಳಿ ಬಂದು ಮೂವ್‌ 
ಮೆಂಟ್‌ ಹಿಂದೆ ಮುಂಬೈನಲ್ಲಿ ನಡೆದದ್ದು ಆಯಿತು. ಶಿವಾಜಿ ಯೂನಿವರ್ಸಿಟಿಯಲ್ಲಿ 
ಟೀಚರ್ಸ್‌ ಗೆ ರೆಪ್ರಸೆಂಟೇಷನ್‌ ತೆಗೆದಿದ್ದಾರೆ. ಅದಕ್ಕೆ ಇಟ್ಟಿಲ್ಲ. ಆದರೆ ಇಲ್ಲಿ ಆ ಒಂದು 
ಪ್ರೊವಿಜನ್‌ ನನ್ನೂ ಇಟ್ಟುಕೊಂಡಿದ್ದೀರಿ. ಇದು ಸರಿಯಾಗಿ ಕಾಣಲಿಲ್ಲ. 


ಗ್ರ್ಯಾಜ್ಯುಯೇಟ್ಸ್‌ ವಿಷಯದಲ್ಲಿ ಒಂದು ಮಾತನ್ನು ಹೇಳಬೇಕಾಗಿದೆ. ಯಾವ 
ಯೂನಿವರ್ಸಿಟಿ ಗ್ರಾಜ್ಯುಯೇಟ್‌ ಆಗಿರಬೇಕೆಂಬುದನ್ನು ಹೇಳಿಲ್ಲ. ಎಲ್ಲಾ ಕಡೆಯಿಂದಲೂ 
ಬರಬಹುದು. ಇದು ಡೂಪ್ಪಿಕೇಷನ್‌ ಆಗುತ್ತದೆ ಎಂಬ ಮಾತನ್ನು ಹೇಳುತ್ತಾ ಇದ್ದೇನೆ. 
ಯಾವ ಯೂನಿವರ್ಸಿಟಿ ಎಂಬುದನ್ನು ಸ್ಪಷ್ಟವಾಗಿ ಹೇಳಬೇಕಾಗುತ್ತವೆ ಎಂದು ಹೇಳುತ್ತೇ. 
ಆದ್ದರಿಂದ ಅದನ್ನು ಸ್ವಲ್ಪ ಬದಲಾವಣೆ ಮಾಡವುದು ಯೋಗ್ಯ ಎಂದು ಕಾಣುತ್ತದೆ. 


Sri S.R. Kanthi.- We have taken word from other acts 
including the Delhi act. we might have some statute imposing 
restrictions so that a graduate registered with the Bangalore 
university, might not get registered with other universities. But 
the definition as it is in the bill, is apprepriate. 


ಪ್ರತಿಭಾವಂತ ಸಂಸದೀಯ ಪಟು 237 


ಪಿ.ಎಂ. ನಾಡಗೌಡ.- ಸಿಂಡಿಕೇಟ್‌ ಬಗ್ಗೆ ಹೇಳಬೇಕಾದರೆ ಅದರೊಳಗೆ ವೈಸ್‌ 
ಛಾನ್ನಲರ್‌, ಡೈರೆಕ್ಟರ್‌ ಆಫ್‌ ಕಾಲಿಜಿಯೇಟ್‌ ಎಜುಕೇಷನ್‌, ಡೈರೆಕ್ಟರ್‌ ಆಫ್‌ ಪಬ್ಬಿಕ್‌ 
ಇನ್‌ ಸ್ಪಕ್ಷನ್ಸ್‌, ಡೈರಕ್ಟರ್‌ ಆಫ್‌ ಟೆಕ್ಸಿಕಲ್‌ ಎಜ್ಕುಕೇಷನ್‌ ಹೀಗೆ 15 ಮಂದಿಯಲ್ಲಿ ನಾಲ್ಕು 
ಮಂದಿ ಇದ್ದಾರೆ. ಡೈರೆಕ್ಟರ್‌ ಆಫ್‌ ಕಾಲಿಜಿಯೇಟ್‌ ಎಜುಕೇಷನ್‌ ಒಬ್ಬರು ಇದ್ದು ಇನ್ನು 
ಉಳಿದ ಇಬ್ಬರು ಡೈರಕ್ಟರುಗಳು ಬೇಕಾಗಿಲ್ಲ ಎಂದು ನನ್ನ ಅಭಿಪ್ರಾಯ. ಛಾನ್ನಲರಿಂದ 
ನಾಮಕರಣ ಮಾಡಲ್ಪಡುವ ಇಬ್ಬರು ಸದಸ್ಯರು, ಇಬ್ಬರು ಡೀನ್ಸ್‌ ಸೇರಿದರೆ ಒಟ್ಟು 8 
ಮಂದಿ ಆಗುತಾರೆ. ಇದರಲ್ಲಿ ಮೆಜಾರಿಟಿ ಮತ್ತು ಮೈನಾರಿಟಿ ಪ್ರಶ್ನೆ ಬಂದರೆ ಸರ್ಕಾರದ 
ಪ್ರತಿನಿಧಿಗಳೇ ಹೆಚ್ಚಾಗುವುದರಿಂದ ಅದು ಯೋಗ್ಯವಾಗುವುದಿಲ್ಲ ಎಂದು ನನಗನ್ನಿಸುತ್ತದೆ. 


ಅಕಾಡಮಿಕ್‌ ಕೌನ್ಸಿಲ್‌ ಬಗ್ಗೆ ಹೇಳಬೇಕಾದರೆ ಸಿಂಡಿಕೇಟ್‌ನ ಎಲ್ಲ ಸದಸ್ಯರು 
ಇದರಲ್ಲಿ ಸದಸ್ಯರಾಗಿರುತ್ತಾರೆಂದು ಮಾಡಿರುವುದು ಸ್ಥಾಗತಾರ್ಹವಾದ ವಿಚಾರ. ಇದು 
ಯಾವ ವಿಶ್ವವಿದ್ಯಾನಿಲಯಗಳ ಕಾನೂನಿನಲ್ಲಿಯೂ ಇಲ್ಲ. ಇದು ಹೊಸದಾಗಿ ಮಾಡಿರುವ 
ಸುಧಾರಣೆ ಎಂದು ಹೇಳಬಹುದು. ಅಕ್ಕಾಡಮಿಕ್‌ ಕೌನ್ನಿಲ್‌ ಬಗ್ಗೆ ಹೇಳುವಾಗ ಒಂದು 
ಮಾತು ಏನೆಂದರೆ ಸಿನೇಟ್‌ನಿಂದ ಮೂವರು ಪ್ರತಿನಿಧಿಗಳನ್ನು ಆರಿಸತಕ್ಕದ್ದು ಎಂದು ಇದೆ. 
ಸಿನೆಟ್‌ 60-70 ಸದಸ್ಯ ಬಲವಿರುವಂಥ ಬೊಡ್ಡ ಸಂಸ್ಥೆ. ಅಕಾಡೆಮಿಕ್‌ ಕೌನ್ಸಿಲ್‌ ಬಹಳ 
ಪ್ರತಿಷ್ಠತವಾದ ಸಂಸ್ಥೆಯಾಗಿರುವುದರಿಂದ ಇದರಲ್ಲಿ ಸಿನೆಟ್‌ನಿಂದ ಹೆಚ್ಚು 
ಪ್ರತಿನಿಧಿಗಳಿರಬೇಕೆಂಬ ಸೂಚನೆಯನ್ನು ನಾನು ಮಾಡುತ್ತೇನೆ. 

ಕ್ಲಾಜ್‌ 28 ಬೋರ್ಡ್‌ ಆಫ್‌ ಅಪಾಯಿಂಟ್‌ ಮೆಂಟ್ಸ್‌ ಸಬ್‌ ಕ್ಲಾಜ್‌ (4)ರ ಬಗ್ಗೆ 
ಹೇಳಬೇಕಾದರೆ ಇದರಲ್ಲಿ ಗವದ್ದಿಂಗ್‌ ಬಾಡಿ ಚೇರ್‌ ಮನ್‌ ಅವರೇ ಇದಕ್ಕೂ ಕೂಡ ಏಕೆ 
ಚೇರಮನ್‌ ಆಗಬೇಕೋ ಗೊತ್ತಾಗುವುದಿಲ್ಲ. ಆ ಕಾಲೇಜಿಗೆ ಸೇರಿದ ಸಿಬ್ಬಂದಿ 
ವರ್ಗದವರಿರುತ್ತಾರೆ, ಅದಕ್ಕೆ ಸಂಬಂಧಪಟ್ಟವರೇ ಚೀರಮನ್‌ ಆಗಿರುವುದು ಸರಿ ಕಾಣವದಿಲ್ಲ. 
ಬೇರೆ ಸ್ವತಂತ್ರವಾಗಿರುವ ಒಂದು ಬಾಡಿಯನ್ನು ಈ ಬಗ್ಗೆ ನೇಮಕ ಮಾಡಿದ್ದರೆ 
ಯೋಗ್ಯವಾಗುತ್ತಿತ್ತು. ವಿಶ್ವವಿದ್ಧಾನಿಲಯದ ಪ್ರತಿನಿಧಿಯೊಬ್ಬರನ್ನು ಅದಕ್ಕೆ ಚೀರಮನ್‌ 
ಮಾಡಿದ್ದರೂ ಬರುತ್ತಿತ್ತು. ಹೀಗೆ ಮಾಡುವುದಕ್ಕೆ ಏನು ವಿಚಾರವಿದೆಯೋ ತಿಳಿಯಲಿಲ್ಲ. 
ಈಗ ಮಾಡಿರುವುದು ಅಷ್ಟು ಸರಿ ಕಾಣುವುದಿಲ್ಲ. ಸರ್ಕಾರದವರು ಇದನ್ನು ವಿಚಾರ ಮಾಡಬೇಕು 
ಎಂದು ಹೇಳುತ್ತಿದ್ದೇನೆ. 

ಕ್ಲಾಜ್‌ 50ರಲ್ಲಿ Admission as constituent colleges ಬಗ್ಗೆ ಹೀಗೆ 

ಹೇಳಿದ್ದಾರೆ; ".... atleast three representatives of the teaching 

staff, of when the principal of that college shall be one," 


ಇದರಲ್ಲಿ ಪ್ರಿನ್ನಿಪಾಲರು ಒಬ್ಬರೇ ಇರುವುದು ಯೋಗ್ಯವೆಂದು ಕಾಣುತ್ತದೆ. 
ಗವದ್ಲಿಂಗ್‌ ಬಾಡಿಯೊಳಗೆ ಪ್ರಿನ್ಸಿಪಾಲರು ಮತ್ತು ಅದೇ ಕಾಲೇಜಿನ ಇಬ್ಬರು ಪ್ರತಿನಿಧಿಗಳಿದ್ದರೆ 


238 ಪಿ.ಎಂ. ನಾಡಗೌಡ 


ಪ್ರಿನ್ಸಿಪಾಲರಿಗೆ ಮತ್ತು ಆ ಕಾಲೇಜಿನ ಸಿಬ್ಬಂದಿಯೊಳಗೆ ವಿರೋಧ ಮೂಡುತ್ತದೆ ಮತ್ತು 
ಕಾಲೇಜಿನ ಶಿಸ್ತಿಗೆ ಭಂಗವುಂಟಾಗುವ ಪರಿಸ್ಥಿತಿ ಬರುತ್ತದೆ. ಈಗ ಒಂದು ಕಡೆ, ಬಿಜಾಪುರದಲ್ಲಿ 
ಕಾನ್‌ ಸ್ಟಿಟ್ಕೂಯೆಂಟ್‌ ಕಾಲೇಜಿಗೆ ಸಂಬಂಧಪಟ್ಟ ಹಾಗೆ ಇಂತಹ ಪ್ರಾವಿಜನ್‌ ಇದೆ. ಅಲ್ಲಿ 
ಪ್ರಿನ್ನಪಾಲ್‌ ಬರಬೇಕು ಮತ್ತು ಒಬ್ಬರು ಅಥವಾ ಇಬ್ಬರು ಸಿಬ್ಬಂದಿಗೆ ಸೇರಿದವರು ಗವರ್ನಿಂಗ್‌ 
ಕೌನ್ಸಿಲ್‌ ನಲ್ಲಿರಬೇಕು ಎಂದಿದೆ. ಹಾಗೆ ಇದ್ದಾರೆ. 50ನೆಯ ವಿಧಿಯಲ್ಲಿ ಗವರ್ನಿಂಗ್‌ 
ಬಾಕಿಯಲ್ಲಿ ಟೀಚಿಂಗ್‌ ಸ್ಟಾಫ್‌ನಿಂದ ಮೂರು ಜನ ಪ್ರತಿನಿಧಿಗಳಿರಬೇಕು, ಅವರಲ್ಲಿ 
ಪ್ರಿನ್ಸಿಪಾಲ್‌ ಒಬ್ಬರಿರಬೇಕೆಂದಿದೆ. ನನ್ನ ಅಭಿಪ್ರಾಯದಲ್ಲಿ ಬರಿಯ ಪ್ರಿನ್ನಿಪಾಲ್‌ ಒಬ್ಬರೇ 
ಇರಬೇಕು. ಹಾಗಲ್ಲದೆ ಸಿಬ್ಬಂದಿಯ ಪ್ರತಿನಿಧಿಗಳು ಮತ್ತು ಪ್ರಿನ್ಸಿಪಾಲ್‌ ಇವರಲ್ಲಿ ಇದ್ದರೆ 
ಅವರವರಲ್ಲಿ ಘರ್ಷಣೆ ಬಂದು ಶಿಸಿಗೆ ಧಕ್ಕೆ ಬರುತ್ತದೆ. ಇಂಥದಕ್ಕೆ ಅವಕಾಶ ಕೊಡಬಾರದು. 


ಬಿಜಾಪುರ ಕಾಲೇಜಿನಲ್ಲಿ ನಡೆದ ಒಂದು ಸಂದರ್ಭದಲ್ಲಿ ಹೇಳುತ್ತಿದ್ದೇನೆ. 
ಸಬಾರ್ಡಿನೇಟ್‌ ಒಂದು ಹೇಳುವುದು ಪ್ರಿನ್ಸಿಪಾಲ್‌ ಒಂದು ಹೇಳುವುದು ಹೀಗಾಗುತ್ತಿದೆ. 
ಆದುದರಿಂದ ಈ ವಿಚಾರವನ್ನು ದಯವಿಟ್ಟು ಗಮನಿಸಿ ಪ್ರಿನ್ಸಿಪಾಲ್‌ ಒಬ್ಬರನ್ನೇ 
ತೆಗೆದುಕೊಳ್ಳಬೇಕು. ಅನುಭವದಿಂದ ಇದನ್ನು ಹೇಳುತ್ತಿದ್ದೇನೆ. ಸರಕಾರ ಈ ರೀತಿಯಾಗಿ 
ಮಾಡಬೇಕೆಂದು ನಮ್ರವಾಗಿ ಸೂಚಿಸುತ್ತೇನೆ. ಇಷ್ಟು ಹೇಳಿ ಈ ಮಸೂದೆಯನ್ನು 
ಸ್ಪಾಗತಿಸುತ್ತೇನೆ. 

ಫೆಡರಲ್‌ ಸ್ವಭಾವದ ಒಂದು ವಿಶ್ವವಿದ್ಧಾನಿಲಯವನ್ನು ಸ್ಥಾಪನೆ ಮಾಡುವಾಗ 
ಇದು ರಾಜ್ಯದ ಆಶೆ ಆಕಾಂಕ್ಷೆಗಳು ಈಡೇರಲು ಅವಕಾಶವಾಗುವಂಥದ್ದಾಗಬೇಕು. ಇದರಲ್ಲಿ 
ಎಲ್ಲರಿಗೂ ಪ್ರಾತಿನಿಧ್ಯವಿರಬೇಕು. ಈಗ ಬೆಂಗಳೂರಿನವರಿಗೆ ಮಾತ್ರ ಹೇಗೆ ಪ್ರಾತಿನಿದ್ಯ 
ಕೊಟ್ಟಿದ್ದಾರೋ ಹಾಗಾಗಬಾರದು. ಇಷ್ಟು ದೊಡ್ಡ ವಿಶ್ವವಿದ್ಯಾಲಯ, ಒಂದು ಕೇಂದ್ರ 
ಸಂಸ್ಥೆಯಾಗಿರುವಾಗ ಸದಸ್ಯರನ್ನೆಲ್ಲಾ ಬೆಂಗಳೂರಿನವರನ್ನೇ ಮಾಡಿದ್ದಾರೆಂದು ಜನರು 
ಹೇಳಬಾರದು. ಶ್ರೀಮಾನ್‌ ಕಂಠಿಯವರು ದೊಡ್ಡ ಆಕಾಂಕ್ಷಿ ಹಾಗೂ ಅಭಿಮಾನದಿಂದ ಈ 
ಸಂಸ್ಥೆಯನ್ನು ನಿರ್ಮಾಣ ಮಾಡುತ್ತಿದ್ದಾರೆ. ಇದರಲ್ಲಿ ನ್ಯಾಯಕ್ಕೆ ಧಕ್ಕೆ ಬಾರದಂತೆ ಸಂಸ್ಥಾನದ 
ಪ್ರತಿನಿಧಿಗಳೆಲ್ಲರಿಗೂ ಅವಕಾಶವಿರಬೇಕು. 


ಮೈಸೂರು ವಿಲೇಜು ರಿಫೆನ್ನು ಪಾರ್ಟಿಗಳ ಮಸೂದೆ 1964 
ಶ್ರೀ ಪಿ.ಎಂ. ನಾಡಗೌಡ (ಸ್ಥಾನೀಯ ಪ್ರಾಧಿಕಾರಿ ಕ್ಷೇತ್ರ. 
ಈ ಮಸೂದೆಯನ್ನು ಸ್ವಾಗತ ಮಾಡುತ್ತ ಇದರಲ್ಲಿ ಸರಕಾರದವರು 25,000 
ರೂಪಾಯಿಗಳನ್ನು ವೆಚ್ಚ ಮಾಡಬೇಕೆಂದು ಇದರಲ್ಲಿ ಒಂದು ಸೂಚೆನೆ ತಂದಿದ್ದಾರೆ. ಇದರ 
ಬಗೆಗೆ ಒಂದು ಮಾತನ್ನು ಇಲ್ಲಿ ಹೇಳಬೇಕಾಗಿದೆ. ಈಗಾಗಲೇ ನಮ್ಮ ಮುಂಬಯಿ ಕಡೆಯಿಂದ 


ಬಂದಿರುವ ನಾಲ್ಕು ಜಿಲ್ಲೆಗಳಲ್ಲಿ ಇಂತಹ ವಿಲೇಜ್‌ ಡಿಫೆನ್ನು ಪಾರ್ಟಿಗಳಿದ್ದವು. ಅವಕ್ಕೆ 
ಆಗುತ್ತಿರುವ ಖರ್ಚನ್ನು ತೆಗೆದುಕೊಂಡು ಇದನ್ನು ನೋಡಿದರೆ ಈ ಸರಕಾರ ಮಾಡುತಿರುವುದು 


ಪ್ರತಿಭಾವಂತ ಸಂಸದೀಯ ಪಟು 239 


ಸಾಲದೆಂದು ನನಗನಿಸುವುದು. ಈಗಿರುವ 19 ಜಿಲ್ಲೆಗಳಿಗೂ 25,000 ರೂಪಾಯಿಗಳಷ್ಟು 
ಖರ್ಚು ಮಾಡಬೇಕೆಂದು ಹೇಳಿದರೆ ಇದು ಒಂದು ಸಂಕೋಚದ ಪರಿಸ್ಥಿತಿಗೆ ಬರುತಿದೆ. 
ಇದನ್ನು ಇನ್ನು ಸ್ವಲ್ಪ ಹೆಚ್ಚು ಮಾಡಬೇಕು. ಇದರಿಂದ ಜಿಲ್ಲೆಯಲ್ಲಿರುವ ಮೂರು ನಾಲ್ಕು 


ಹಳ್ಳಿಗಳಿಗೆ ಅನುಕೂಲವಾಗುತ್ತದೆಯೇ ಹೊರತು ಇತರ 10-15 ಹಳ್ಳಿಗಳಿಗೂ ಇದರಿಂದ 
ಪ್ರಯೋಜನವಾಗುವುದಿಲ್ಲ,' 


ನಮ್ಮಭಾಗದಲ್ಲಿದ್ದ ಅನುಭವದಿಂದ ನಾನು ಹೇಳುವುದು ಈಗ ಒದಗಿರುವ ಹಣ 
ಯಾವುದಕ್ಕೂ ಸಾಲದು ಎಂದು ತೋರುತ್ತದೆ. ನಮ್ಮಭಾಗದ ಜನರು ಇಂತಹ ವಿಲೇಜು 
ಡಿಫೆನ್ನು ಪಾರ್ಟಿಯ ದಳವನ್ನು ದೇಶದ ಎಲ್ಲ ಭಾಗಗಳಲ್ಲಿಯೂ ಮಾಡಬೇಕೆಂದೂ ಮಾನ್ಯ 
ಸರಕಾರಕ್ಕೂ ಹಾಗೂ ಇಲ್ಲಿರುವ ಪ್ರತಿನಿಧಿಗಳಿಗೂ ಆಗಿಂದಾಗ್ಗೆ ಹೇಳುತ್ತಲೇ ಬರುತ್ತಿದ್ದರು. 
ಇದು ಸರಕಾರಕ್ಕೂ ಗೊತ್ತಿದ್ದ ಸಂಗತಿ. ಅದರಂತೆ ಈಗ ಈ ಬಿಲ್ಲನ್ನು ತಂದಿರುವುದು 
ಸೂಕ್ತವಾಗಿದೆ. 

ನಮ್ಮಮಾನ್ಯ ಸದಸ್ಯರಾದ ಶ್ರೀಮಾನ್‌ ನರಸಿಂಹನ್‌ರವರು ಇದರ ಬಗ್ಗೆ ಒಂದೆರಡು 
ಮಾತುಗಳನ್ನು ಇಲ್ಲಿ ಹೇಳಿದರು. ಅದರ ಬಗ್ಗೆ ನಾನು ಅವರಿಗೆ ಒಂದು ಮಾತನ್ನು ಇಲ್ಲಿ 
ಹೇಳಬಯಸುತ್ತೇನೆ. ಹಿಂದೆ ಹೈದರಾಬಾದ ರಾಜ್ಯವಿದ್ದಾಗ ಅಲ್ಲಿ ರಜಾಕಾರರ ಒಂದು 
ದಬ್ಬಾಳಿಕೆ ನಡೆಯಿತು. ಅದರಿಂದ ಆಗ ಬಿಜಾಪೂರ, ಧಾರವಾಡ ಜಿಲ್ಲೆಗಳೊಳಗೆ 
ಆಕ್ರಮಣಗಳಾಗಿ ದಂಗೆಗಳು ಆದದ್ದನ್ನು ನಾವೆಲ್ಲರೂ ತಿಳಿದಿದ್ದೇವೆ. ಆಗ ಅಲ್ಲಿದ್ದ ವಿಲೇಜು 
ಡಿಫೆನ್ಸ್‌ ಪಾರ್ಟಿಯವರು ಬಹು ಹೃತ್ಪೂರ್ವಕವಾಗಿ ಕೆಲಸಗಳನ್ನು ಮಾಡಿದರು. ಆದುದರಿಂದ 
ಇಂತಹ ವಾಲಂಟರಿ ಆರ್ಗನೇಜೈಷನ್ನುಗಳು ದೇಶದ ಎಲ್ಲಾ ಹಳ್ಳಿಗಳಲ್ಲಿರುವುದು ಅವಶ್ಯ 
ಎಂದು ನನಗನಿಸುತ್ತದೆ. 


ಅದರೆ ಇದರಲ್ಲಿ ಸರಕಾರದವರು ಏಕೋ 25,00 ರೂಪಾಯಿಗಳೆಂದು 
ಇದರಲ್ಲಿಟ್ಟಿರುವುದು ಬಹಳ ಕಡಿಮೆ. ಈಗೇಮೋ ನಾಲ್ಕು ಜಿಲ್ಲೆಗಳಿಗಾಗಿ ಇದು 
ಸರಿಹೋಗಬಹುದು. ಆದುದರಿಂದ ಮುಂದೆ ಇದನ್ನು ಸ್ವಲ್ಪ ಬದಲಾವಣೆ ಮಾಡಿ ಇಂತಹ 
ವಾಲಂಟರಿ ಸಂಘ ಸಂಸ್ಥೆಗಳನ್ನು ಎಲ್ಲ ಗ್ರಾಮಗಳಲ್ಲಿಯೂ ಬರುವಂತೆ ಮಾಡಬೇಕು. ನಮ್ಮ 
ಹಳ್ಳಿಗಳಲ್ಲಿರುವ ಅನುಭವದಂತೆ ಹೇಳುವುದಾದರೆ ದೊಡ್ಡ ದೊಡ್ಡ ಊರುಗಳಲ್ಲಿ ದಂಗೆ 
ಎದ್ದು ಜನರು ಅಲ್ಲಿ ಬೆಳೆದಿರುವ ಪೀಕುಗಳನ್ನು ಕಿತ್ತುಕೊಂಡು ಹೋಗಿರುವುದನ್ನು ನೋಡಿದ್ದೇವೆ. 
ಆಗ ಹಿಂದೆ ಇದ್ದ ಎಕ್ಸ ಕ್ರಿಮಿನಲ್‌ ಟ್ರೈಬ್ಸ್‌ ಗಳಿಗೆ ಸೇರಿದಂತಹ ಜನ ಹಳ್ಳಿಗಳಲ್ಲಿರುವ ಬಡ 
ರೈತರ ಮೇಲೆ ಬಿದ್ದು ಪೀಕುಗಳನ್ನು ಕಿತುಕೊಂಡು ಹೋಗುತಿದ್ದರು. ಇದರ ಬಗ್ಗೆ ಸರಕಾರಕ್ಕೆ 
ಆಗ ಎಷ್ಟೋ ಮನವಿಗಳು ಬಂದಿದ್ದರೂ ತಕ್ಕ ಕಾರ್ಯಕ್ರಮ ತೆಗೆದುಕೊಳ್ಳಲು ವಿಲೇಜು 
ಡಿಫೆನ್ಸ್‌ ಪಾರ್ಟಿಗಳಂತಹ ವಾಲಂಟರಿ ಸಂಸ್ಥೆಗಳನ್ನು ಮಾಡಿ ಜನಕ್ಕೆ ಸಹಾಯ ಮಾಡುವುದು 
ಅವಶ್ಯವಾಗಿತ್ತು. 


240  ಈಿ.ಎಂ. ನಾಡಗೌಡ 


ಆಗ ಆ ಊರುಗಳ ಜನರ ಸಹಕಾರವೂ ಬೇಕಾಗಿತ್ತು. ಹಳ್ಳಿಗಳಲ್ಲಿರುವ ಜನರನ್ನು 
ಕೂಡಿಸಿಕೊಂಡು ಇಂತಹೆ ದಂಗೆಗಳನ್ನು ತಪ್ಪಿಸಲು ಅನುಕೂಲವಾಗುವಂತೆ ಈ ವಿಲೇಜು 
ಡಿಫೆನ್ಸ್‌ ಪಾರ್ಟಿಯವರು ಸಹಾಯ ಮಾಡುತ್ತಾರೆ ಮತ್ತು ಹಳ್ಳಿಯ ಜನ ನೆಮ್ಮದಿಯಿಂದ 
ಜೀವನ ಮಾಡಲು ಅನುಕೂಲವಾಗುತ್ತದೆ. 


ಹಳ್ಳಿಯ ಜನರ ಸಂಸಾರ ಅವರ ಮಕ್ಕಳು ಹಾಗು ಜಾನುವಾರನ್ನು ಕಾಪಾಡಿಕೊಂಡು 
ಬರಲು ಈಗ ಸರಕಾರದವರು ಅಲ್ಲಲ್ಲಿ ಪೋಲೀಸ್‌ ಸರ್ಕಲ್ಲುಗಳೆಂದು ಮಾಡಿದ್ದಾರೆ. 15-20 
ಹಳ್ಳಿಗಳನ್ನು ಕೆಲವು ವೇಳೆ 30 ಹಳ್ಳಿಗಳನ್ನು ಸೇರಿದ ಒಂದು ಸರ್ಕಲ್ಲೆಂದು ಮಾಡಿರುತ್ತಾರೆ. 
ಅಲ್ಲಿಗೆ ಒಬ್ಬರು ಸಬ್‌ ಇನ್ಸ್‌ ಪೆಕ್ಟರು ಅಧಿಕಾರಿಗಳಾಗಿ ಮತ್ತು 10-15 ಜನ ಪೋಲೀಸ್‌ 
ಕಾವ್ಟ ಟೇಬಲ್ಲು ಗಳೆಂದು ಕೊಟ್ಟಿರುತ್ತಾರೆ. ಇವರೆಲ್ಲರೂ ಕೂಡ ಇರುವ 20-30 ಹಳ್ಳಿಗಳನ್ನು 
ಸುತ್ತಾಡಿಕೊಂಡು ಸುವ್ಮವಸ್ಥಿತವಾಗಿ ಮತ್ತು ಚಿನ್ನಾಗಿ ಕೆಲಸ ಮಾಡಲಿಕ್ಕೆ ಶಕ್ಯವಿಲ್ಲ. ಇದರಿಂದಾಗಿ 
ಎಷ್ಟೋ ಹಳ್ಳಿಗಳಲ್ಲಿರುವ ಗ್ರಾಮಾಂತರ ಜನರು ಕಷ್ಟಕ್ಕೆ ಗುರಿಯಾಗುತ್ತಿದ್ದಾರೆ. ಅಲ್ಲದೆ ಈ 
ಜನರು ತಮ್ಮಭೂಮಿಯಲ್ಲಿ ಬೆಳೆಯುವ ಸುಗ್ಗಿಯಲ್ಲ ಅವರಿಗೆ ಬರಬೇಕಾದ ಉತ್ಪನ್ನಗಳೂ 
ಅವರ ಕೈಗೆ ಸಿಗುವುದಲ್ಲ. 

ಆದ್ದರಿಂದ ಗ್ರಾಮಗಳಲ್ಲಿ ಇಂತಹೆ ಒಂದು ವಿಲೇಜು ಡಿಫೆನ್ನು ಫೋರ್ಸ್‌ ಇದ್ದರೆ 
ತುರ್ತು ಪ್ರಸಂಗ ಬಂದಾಗ ಲಊಟಿಮಾಡಲು ಬಂದಾಗ ಅದನ್ನೂ ತಡೆಯಲಿಕ್ಕೆ ಸೂಕ್ತವಾದ 
ಸಮರ್ಥವಾದ ಸಂಪುಟನೆಯುಳ್ಳಂತಹ ಸಂಸ್ಥೆಗಳು ಬೇಕಾಗುತ್ತದೆ. ಅದಕ್ಕಾಗಿ ಇಂತಹ ವಿಲೇಜು 
ಡಿಫೆನ್ನು ಪಾರ್ಟಿ ಎಂದು ನೇಮಿಸುತ್ತಾರೆ. ಇವರೇನೂ ಪೂರ್ತಿಕಾಲ ಕೆಲಸ ಮಾಡುವಂತಹ 
ಅಧಿಕಾರಿಗಳೇನಲ್ಲ. ಇವರು ಯಾವ ಪಂಚಾಯತಿಯಲ್ಲೋ ಮತ್ತು ಇತರ ಸಂಸ್ಥೆಗಳಲ್ಲೋ 
ಚುನಾಯಿತರಾಗಿ ಕೆಲಸ ಮಾಡುತ್ತಿದ್ದರೂ ಸಾರ್ವಜನಿಕ ಕೆಲಸಕ್ಕಾಗಿ ಇವರ ಸಹಾಯ ಬೇಕಿಂದು 
ಸರಕಾರ ಸಲಹೆ ಕೊಟ್ಟರೆ ಇವರುಗಳು ಬಂದು ಕೆಲಸ ಮಾಡುವಂತಹ ವಾಲಂಟರಿ 
ಆರ್ಗನೈಸೇಷನ್ನು. ಅದರಿಂದ ಇವರುಗಳು ಇಲ್ಲಿ ಕೆಲಸ ಮಾಡಲು ಬಂದರು ಎಂದು 
ಇವರನ್ನು ತಾಲ್ಲೂಕು ಬೋರ್ಡಗಳಿಗೆ ಎಲೆಕ್ಟು ಆಗಿದ್ದರೂ ಕೂಡ ಅವರನ್ನು ಅಲ್ಲಿಂದ 
ತೆಗೆಯಬೇಕಾಗಿಲ್ಲ. ಅದರಲ್ಲಿದ್ದೆ ಇಲ್ಲಿ ಕೆಲಸ ಮಾಡಲು ಬಂದರೂ ಅದು ಡೆಮಾಕ್ರಸಿಗೆ 
ವಿರುದ್ಧವಾಗುತ್ತದೆ ಎಂದು ಹೇಳುವುದನ್ನು ನಾನು ಒಪ್ಪಲಾರೆ. 


ಇದು ವಾಲಂಟರಿ ಕೆಲಸ, ಇದರಿಂದ ಸರಕಾರದ ಕೆಲಸಕ್ಕೇನೂ ಧಕ್ಕೆ ಬರುವುದಿಲ್ಲ. 
ನಾನಾಗಲೇ ಹೇಳಿದಂತೆ ಹಿಂದೆ ಹೈದರಾಬಾದಿನಲ್ಲಿ ನಡೆದಂತೆ ರಜಾಕಾರ್‌ ಚಳುವಳಿಯಲ್ಲಿ 
ಹಳ್ಳಿಗಳಲ್ಲಿರುವ ಜನರು ಎಷ್ಟು ಕಷ್ಟಪಟ್ಟರು ಎನ್ನುವುದು ನಮ್ಮಧಾರವಾಡ ಜಿಲ್ಲೆಯಲ್ಲಿದ್ದ 
ವಲೇಜು ಡಿಫೆನ್ನ ಪಾರ್ಟಿಯವರಿಗೆ ಗೊತ್ತು. ಅವರುಗಳು ಆಗ ಬಹಳ ಒಳ್ಳೆಯ ಮತ್ತು 
ಶಾಶ್ವತವಾದ ಕೆಲಸವನ್ನು ಮಾಡಿ ಜನತೆಗೆ ಸಹಾಯವನ್ನೊದಗಿಸಿದ್ದರು. ಆದುದರಿಂದ ಇಂತಹ 
ಒಂದು ಗ್ರಾಮ ರಕ್ಷಣಾ ದಳಗಳು ಇರುವುದು ಒಳ್ಳೆಯದು. 


ಪ್ರತಿಭಾವಂತ ಸಂಸದೀಯ ಪಟು 241 


ಇವರೇನೂ ಪೋಲಿಸರು ದಳದ ನೌಕರರುಗಳಲ್ಲ, ಇವರೆಲ್ಲಾ ವಾಲಂಟರು 
ಆರ್ಗನೈಸೇಷಸ್ನಿಗೆ ಸೇರಿದವರು. ಯಾವಾಗ ಆಯಾ ಸ್ಥಳದ ಸೂಪರಿಂಡೆಂಟು ಆಫ್‌ ಫೋಲೀಸು 
ಎನ್ನುವ ಅಧಿಕಾರಿಗಳು ಇರಬೇಕೆಂದು ಮಾಡಿದ್ದಾರೋ ಅದಕ್ಕೆ ಬದಲಿಗೆ ಒಬ್ಬರು ನಾನ್‌ 
ಅಫಿಷಿಯಲ್‌ ಅಧಿಕಾರಿಗಳನ್ನು ನೇಮಿಸಿದ್ದರೆ ಇಂತಹ ವಿಲೇಜು ಡಿಫೆನ್ನು ಪಾರ್ಟಿಗಳು 
ಇನ್ನು ಚೆನ್ನಾಗಿ ನಡೆಯುತ್ತದೋ ಏನೋ ಎಂದು ನನಗನಿಸುತ್ತದೆ. ಆದುದರಿಂದ ಸರಕಾರದವರು 
ಇದನ್ನು ಪುನಃ ಆಲೋಚನೆಮಾಡಿ ಆದಷ್ಟು ತೃಪ್ತಿಕರವಾಗಿ ಸರಿಯಾದ ತಜ್ಞಧನ್ನು ಇದರಲ್ಲಿ 
ನೇಮಕ ಮಾಡಿದರೆ ಅನುಕೂಲವಾಗುತ್ತದೆ. 

ಅಲ್ಲದೆ ಇದರಲ್ಲಿ ಗ್ರೂಪ್‌ ಆಫ್‌ ವಿಲೇಜಸ್‌ಗೆ ಒಬ್ಬರು ಮುಖ್ಯಸ್ಥರನ್ನಾಗಿ ಪೋಲೀಸ 
ಅಧಿಕಾರಿಗಳನ್ನಾಗಿ ಮಾಡುವುದು ಒಂದು ರಿಟ್ರೋಗೇಡ್‌ ಸಪ್‌ ಎಂದು ನನಗನಿಸುತ್ತದೆ. 
ಮೈಸೂರು ಹೊಸರಾಜ್ಯವಾದ ಮೇಲೆ ಈ ದೇಶದ ಪೋಲೀಸ್‌ ಶಾಖೆಗೆ ಇನ್ಸ್‌ ಪೆಕ್ಟರ್‌ 
ಜನರಲ್‌ ಆಫ್‌ ಪೋಲೀಸ್‌ ಎಂದು ಇರುವಂತೆ ಯೂನಿವಾರಂ ಆಗಿ ಇಂತಹ ವಾಲಂಟರಿ 
ಸಂಸ್ಥೆಗಳಿಗೂ ಪ್ರತ್ಯೇಕವಾದ ಒಬ್ಬರು ನಾಗ ಆಫಿಷಿಯಲ್‌ ರನ್ನು ಮುಖ್ಯಸ್ಥರನ್ನಾಗಿ ಮಾಡುವದು 
ಒಳ್ಳೆಯದು ಎಂದು ಇಲ್ಲಿ ಸರಕಾರಕ್ಕೆ ಒಂದು ಸೂಚನಾ ಕೊಡುತ್ತಿದ್ದೇನೆ. 

ಇಲ್ಲಿ ಹೇಳಿರತಕ್ಕ ಈ ಒಂದು ಕಾಯಿದೇ ವಿಚಾರವೇನಿದೆ ಇದನ್ನು ನೋಡಿದರೆ, 
ಇದು ಮುಂದೆ ಎಲ್ಲಾ ಗ್ರಾಮೀಣಗಳಿಗೂ ಬರುತ್ತದೆಯೋ ಇಲ್ಲವೋ ಎಂಬ ಸಂಶಯ 
ಬರುತಿದೆ. ಉದಾಹರಣೆಗೀಗ ಒಂದು ಗ್ರಾಮದಲ್ಲಿ 10 ಸಾವಿರ ಜನ ಸಂಖ್ಯೆಯಿದ್ದರೆ, 
ಅಥವಾ 500 ಜನ ಸಂಖ್ಯೆ ಇದ್ದಲ್ಲೆಲ್ಲಾ ಅಂಥಲ್ಲೆಲ್ಲಾ ಇದನ್ನು ಜಾರಿಗೆ ತರಬೇಕೆಂದು 
ಹೇಳಿರತಕ್ಕದ್ದು ಬಹಳ ಸಂತೋಷದ ವಿಚಾರ. ತಾಲ್ಲೂಕ್‌ ಹೆಡ್‌ ಕ್ಲಾರ್ಟರುಗಳಲ್ಲಿ ಫೋಲೀಸ್‌ 
ಠಾಣೆಗಳಿರುತ್ತವೆ. ಇನ್ನು ಚಿಕ್ಕ ಪುಟ್ಟ ಗ್ರಾಮೀಣ ಗಳಲ್ಲೇನಾದರೂ ದಾಂದ್ರೆಗಳು ನಡೆದರೆ 
ಅವುಗಳನ್ನು ಹತ್ತಿಕ್ಕುವುದಕ್ಕೆ ಜನರು ಈ ದಿವಸ 10-12 ಮೈಲುಗಳ ಫಾಸಲೆ 
ಹೋಗಬೇಕಾಗಿರುತ್ತದೆ. ಎಲ್ಲೆಲ್ಲಿ ಹೀಗೆ ಪೋಲೀಸರ ಒಂದು ಸಹಾಯ ಪಡೆಯಲು 
ಅಡಚಣೆಯಿದೆಯೋ ಅಂಥ ಕಡೆಗಳಲ್ಲೆಲ್ಲಾ ಈ ಗೃಹೆರಕ್ಷಣಾ ದಳಗಳಿರಲೇಬೇಕೆಂದು ನಾನು 
ಹೇಳುತ್ತೇನೆ. ಇದು ಬಹಳ ಯೋಗ್ಯವಾದ ಮಸೂದೆಯಿದೆ. 


ಇದರಿಂದ ಗ್ರಾಮಗಳಲ್ಲಿ ಗಲಾಟೆ, ಅಶಾಂತಿಗಳನ್ನು ಹತ್ತಿಕ್ಕುವುದಕ್ಕೆ ಬಹಳ 
ಅನುಕೂಲವಾಗುತ್ತದೆ. ಹಿಂದೆ ಮಾನ್ಯ ಗೃಹಮಂತ್ರಿಗಳು ಧಾರವಾಡ ಜಿಲ್ಲೆಯಲ್ಲಿದ್ದಾಗ ಅಲ್ಲಿ 
ರಜಾಕಾರರ ಬಾಂದ್ಲೆಯನ್ನು ಕೊಪ್ಪಳ, ಮಾನವಿ, ಗಂಗಾವತಿ, ಭಾಗಗಳಲ್ಲಿ ಹೇಗೆ 


242 ಪಿ.ಎಂ. ನಾಡಗೌಡ 


ಹತ್ತಿಕ್ಕಲಾಯಿತೆಂಬ ವಿಚಾರ ಅವರಿಗೆ ಗೊತ್ತಿದೆ. ಆ ಕಾಲಕ್ಕೆ ಅಲ್ಲಿ ವಿಲೇಜ್‌ ಡಿಫೆನ್ನು 
ಸದಸ್ಯರಿದ್ದುದರಿಂದ ಬಹಳ ಅನುಕೂಲವಾಯಿತು. ಆದರೆ ಇಲ್ಲಿ ಒಂದು 
ವಿಚಾರವೇನಿದೆಯೆಂದರೆ; ಇದರ ಅಧಿಕಾರವನ್ನು ಪೋಲೀಸ್‌ ಸುಪರಿಂಟೆಂಡೆಂಟ್‌ ರವರ 
ಕಡೆಗೆ ಕೊಡಲಾಗಿದೆ. ಇದು ಸರಿಯಲ್ಲ. ಈ ಅಧಿಕಾರ ಎಂದಿದ್ದರೂ ಖಾಸಗೀಯವರ 
ಕಡೆಗಿದ್ದರೇನೇ ಒಳ್ಳೆಯದು. ಇದರ ಬಗ್ಗೆ ಖಾಸಗಿಯವರು ದಳಪತಿಯಾಗಿದ್ದರೆ ಒಳ್ಳೆಯದೆಂದು 
ನನ್ನ ಅಭಿಪ್ರಾಯ. ಆದರೆ ಈ ವಿಚಾರದಲ್ಲಿ ಗೃಹ ಮಂತ್ರಿಗಳು ತಜ್ಞಧಿದ್ದಾರೆ ಅವರಿಗೆ ಹಿಂದೆ 
ರಜಾಕುರರ ಹಾವಳಿಯಲ್ಲಿ ಹೇಗೆ ಕೆಲಸವನ್ನು ಈ ಗೃಹರಕ್ಷಣಾದಳಗಳು ಚೆನ್ನಾಗಿ 
ಕಾರ್ಯವೆಸಗಿದ ವಿಚಾರ ಕೂಡ ಅವರಿಗೆ ಚೆನ್ನಾಗಿ ಗೊತ್ತಿದೆ. ಆದ್ದರಿಂದ ಇದರ 
ಸಂಪೂರ್ಣಾಧಿಕಾರವನ್ನು ನಾನ್‌ ಅಫಿಷಿಯಲ್‌ ಕಡೆಗೆ ಕೊಡುವುದೇ ಒಳ್ಳೆಯದೆಂದು 
ಹೇಳುತ್ತೇನೆ. 

ಇನ್ನು ಇಲ್ಲಿ ಇದರ ಖರ್ಚು ವೆಚ್ಚಗಳ ಬಗ್ಗೆ 25 ಸಾವಿರ ರೂಪಾಯಿಗಳೆಂದು ಇಲ್ಲಿ 
ಹೇಳಲಾಗಿದೆ. ಗ್ರಾಮೀಣ ಜನರಲ್ಲಿ ಶಾಂತಿಯನ್ನುಂಟು ಮಾಡುವುದಕ್ಕೆ ಪೋಲೀಸರಿಂದ 
ಶಕ್ಕವಿಲ್ಲ. ಇಲ್ಲಿ ಇದಕ್ಕೆ ಒದಗಿಸಿರತಕ್ಕ ಹಣ ಬಹಳ ಕಡಿಮೆಯಾಯಿತು. ಇಷ್ಟರಿಂದಲೇ 
ಗ್ರಾಮೀಣ ಜನರಲ್ಲಿ ಶಾಂತಿಯನ್ನುಂಟು ಮಾಡುತ್ತೇವೆಂದರೆ ಅದು ಆಗದ ಮಾತು. ಇದನ್ನೂ 
ಯಾವ ಗ್ರಾಮೀಣ ಜನರು ತಮಗೆ ಬೇಕೆಂದು ಅರ್ಜಿಹಾಕಿಕೊಂಡರೆ ಅಂಥವರಿಗೆಲ್ಲಾ ಈ 
ಗೃಹ ರಕ್ಷಣಾದಳದ ವ್ಯವಸ್ಥೆಯನ್ನು ಸರ್ಕಾರದವರು ಒದಗಿಸಬೇಕೆಂದು ಹೇಳಿ, ಇಂಥ ಒಂದು 
ಒಳ್ಳೆಯ ಖಾಯಿದೆಯನ್ನು ನಮ್ಮ ಗೃಹ ಮಂತ್ರಿಗಳು ತಂದುದಕ್ಕಾಗಿ ಅವರಿಗೆ ನನ್ನ 
ಧನ್ಯವಾದಗಳನ್ನರ್ಪಿಸಿ, ಈ ಬಿಲ್ಲಿಗೆ ಸ್ವಾಗತವನ್ನು ಬಯಸಿ ನನಗಿಷ್ಟು ಮಾತನಾಡಲು ಅವಕಾಶ 
ಕಲ್ಪಿಸಿಕೊಟ್ಟ ಅದ್ಯಕ್ರರಿಗೆ ನನ್ನ ವಂದನೆಗಳನ್ನರ್ಪಿಸಿ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. 

Criminal Procedure Bill-1965 
ಶ್ರೀ ಪಿ.ಎಂ. ನಾಡಗೌಡ (ನ್ಥಾನೀಯ ಪ್ರಾಧಿಕಾರಿ ಕ್ಷೇತು.- 


ಈ ಮಸೂದೆಯನ್ನು ಸ್ವಾಗತ ಮಾಡುವ ಕಾರಣವೇನೆಂದರೆ, ಮೊದಲು ಸಪರೇಷನ್‌ 
ಆಫ್‌ ಜುಡಿಷಿಯರಿ ಆಗಬೇಕು ಎಂದು ಇತ್ತು. ಅದನ್ನು ಕಾನೂನು ಪ್ರಕಾರವಾಗಿ ಮೈಸೂರು 
ರಾಜ್ಯದಲ್ಲಿ ತರಬೇಕು ಎಂದು ಹೇಳಿ ಈಗ ಈ ಕಾಯಿದೆಯನ್ನು ತಂದಿದ್ದಾರೆ. ಈ 
ಕಾಯಿದೆಯನ್ನು ತರುವ ಮುಂಚೆ ಒಂದು ವಿಷಯವನ್ನು ಹೇಳಿದ್ದಾರೆ, ಅದೇನೆಂದರೆ 
ಪೂರ್ತಿಯಾಗಿ ಜುಡಿಷಿಯರಿಯನ್ನು ಎಗ್ತಿಕ್ಕೂಟಿವ್‌ ನಿಂದ ತೆಗೆಯುವ ವಿಷಯ. ಇದನ್ನು 
ಹೇಳುವಾಗ ಇಲ್ಲಿ ಇನ್ನು ಜುಡಿಷಿಯರಿ ಪವರ್ಸ್‌ ನ್ನು ಇಟ್ಟಿದ್ದಾರೆ. 

ಬೊಂಬಾಯಿನಲ್ಲಿ ಡೆಪ್ಕಟಿ ಕಮಿಷನರ್‌ ಅವರಿಗೆ ಜುಡಿಷಿಯಲ್‌ ಪವರ್ಸ್‌ ಕೊಟ್ಟು 
ಡಿಸ್ಪಿಕ್ಸ್‌ ಮ್ಯಾಜಿಸ್ಟೇಟ್‌ ಎಂಬುದಾಗಿ ಕರೆಯುತ್ತಾ ನ್ಯಾಯಾಲಯಕ್ಕೆ ಸಂಬಂಧಪಟ್ಟ ಕೆಲಸಗಳನ್ನೂ 
ಸಹ ಕೊಡುತ್ತಿದ್ದರು ಇನ್ನೊಂದು ವಿಷಯ ಈ ಕಾನೂನಿನೊಳಗೆ ಸೆಷನ್ಸ್‌ ಡಿವಿಜನ್ಸ್‌ ಡಿಸ್ಟಿಕ್ಸ್‌ 


ಪ್ರತಿಭಾವಂತ ಸೆಂಸದೀಯ ಪಟು 243 


ಎಂಬುದಾಗಿ ಇಟ್ಟುಕೊಂಡಿರುವುದು ಬಹಳ ಯೋಗ್ಯವಾದ ಮಾತು. ಸಹಜವಾಗಿ 
ಜಿಲ್ಲೆಗೊಂದು ಸೆಷನ್ಸ್‌ ಕೊರ್ಟಿನಲ್ಲಿ ಮಾಡುವುದು ಒಳ್ಳೆಯದು. ದೊಡ್ಡ ದೊಡ್ಡ 
ಜಿಲ್ಲೆಯಾಗಿರುವ ಬೆಳಗಾವಿ, ಬಿಜಾಪೂರ, ಧಾರವಾಡ, ಗುಲ್ಬರ್ಗಾ, ರಾಯಚೂರುಗಳಲ್ಲಿ 
ಒಂದೊಂದು ಸೆಷನ್ಸ್‌ ಕೋರ್ಟ್‌ ಇದ್ದರೆ ಕಕ್ತಿದಾರರಿಗೆ ಹೋಗಿ ಬರುವುದಕ್ಕೆ ತುಂಬಾ 
ಕಷ್ಟವಾಗುತ್ತದೆ. ಸರಿಯಾದ ನ್ಯಾಯ ಸಿಗಬೇಕಾದರೂ ಕಷ್ಟ ಬರುತ್ತದೆ. 

ಅದಕ್ಕಾಗಿ ಸೆಕ್ಷನ್‌ 7ರ ಪ್ರಕಾರ ಸೆಷನ್ಸ್‌, ಡಿವಿಜನ್ಸ್‌, ಡಿಸ್ಪಿಕ್ಟ್‌ ಇದರಲ್ಲಿ ದೊಡ್ಡ 
ಜಿಲ್ಲೆಗಳಲ್ಲಿ ಎರಡೆರದು ಕೋರ್ಟಗಳು ಇರಬೇಕು. ಆ ರೀತಿ ಜನತೆಗೆ ಅಭಿಪ್ರಾಯ ಬಂದಿದೆ. 
ಮಾನ್ಯ ನ್ಯಾಯಶಾಖೆಯ ಮಂತ್ರಿಗಳಾದ ಶ್ರೀಮಾನ್‌ ಎಂ.ವಿ. ರಾಮರಾವ್‌ ಅವರು ಈ 
ವಿಷಯದಲ್ಲಿ ಹೆಚ್ಚು ಗಮನವನ್ನು ಕೊಡಬೇಕು. ಏಕೆಂದರೆ ಅದರ ಬಗ್ಗೆ ಬಿಜಾಪುರ ಜಿಲ್ಲೆಯಲ್ಲಿ 
ಎರಡು ಕೋರ್ಟಗಳನ್ನು ಮಾಡಬೇಕೆಂದು ಮೇಲಿಂದ ಮೇಲೆ ಜನತೆ ಹಾಗೂ ವಕೀಲರ 
ಪ್ರತಿನಿಧಿಗಳೂ ಸರ್ಕಾರಕ್ಕೆ ಬಂದು ಹೇಳಿದ್ದಾರೆ. ಆದುದರಿಂದ ದೊಡ್ಡ ದೊಡ್ಡ ಜಿಲ್ಲೆಗಳಲ್ಲಿ 
ಎರಡೆರಡು ಕೋರ್ಟಗಳನ್ನು ಮಾಡಬೇಕೆಂದು ನಾನು ಹೇಳುತ್ತೇನೆ. 


ಅದಕ್ಕಾಗಿ ಸರ್ಕಾರದ ಮುಂದೆ ಎರಡೆರಡು ಸೆಷನ್ಸ್‌ ಕೋರ್ಟಗಳನ್ನು 
ಮಾಡಬೇಕೆಂದು ವಿನಂತಿಮಾಡುತ್ತೇನೆ. ಬಿಜಾಪುರ ಜಿಲ್ಲೆ ಇಡೀ ಅಖಂಡ ಮೈಸೂರು 
ರಾಜ್ಯದಲ್ಲಿ ವಿಸ್ತಾರವಾದ ಜಿಲ್ಲೆಯಾಗಿದೆ. ತಿಂಗಳಾನುಗಟ್ಟಲೆ ನೂರಾರು ಮೈಲಿಗಳವರೆಗೂ 
ಕೋರ್ಟಿಗೆ ಕಕ್ಷಿದಾರರು ಹೋಗಿ ಬರಬೇಕಾಗಿದೆ. ಆದ್ದರಿಂದ ಬಾಗಲಕೋಟೆಯೊಂದು 
ಸೆಕ್ಷನ್ಸ್‌ ಕೋರ್ಟ್‌ ಸಿವಿಲ್‌ ಜಡ್ಜ್‌ ಇರುವ ಒಂದು ಸೀನಿಯರ್‌ ಡಿವಿಷನ್‌ ಅಪರೆಟ್‌ 
ಕೋರ್ಟ್‌ ಮಾಡಬೇಕೆಂದುಹೇಳುತ್ತೇನೆ. 

ಮುಖ್ಯವಾಗಿ ಇನ್‌ ಫಾರ್‌ ಮೆಂಟ್ಸ್‌ ಅವರು ಸುಳ್ಳು ಮಾಹಿತಿಯನ್ನು ಕೊಟ್ಟರೆ, 
ಸುಳ್ಳು ದೂರುಗಳನ್ನು ಕೊಟ್ಟರೆ ಅವರಿಗೆ ದಂಡ ವಿಧಿಸಬೇಕು. ಷೋಕಾಸ್‌ ನೋಟೀಸ್‌ 
ಕೊಡಬೇಕು ಎಂಬುದು ಬಹಳ ಅವಶ್ಯಕವಾದ ಮಾತು. ಏಕೆಂದರೆ ಹಳ್ಳಿಗಳಲ್ಲಿ ಇದು 
ಬಹಳವಾಗಿ ನಡೆಯುತ್ತದೆ. ಒಬ್ಬರ ಮೇಲೊಬ್ಬರು ದೂರು ಮಾಡುವುದು ಜಾಸ್ತಿ. ಅದನ್ನು 
ತಡೆಗಟ್ಟಲು ಅವಕಾಶ ಮಾಡುವುದು ಅಗತ್ಯ. ಸ್ಫೂರಿಯಸ್‌ ಕಂಪೀರಿಟ್ಸ್‌ ಮತ್ತು ಸುಳ್ಳು 
ದೂರುಗಳನ್ನು ಮಾಡುವವರಿಗೆ ಉಗ್ರವಾದ ಹಾಗೂ ಕಠೋರವಾದ ಶಿಕ್ಷೆಗಳನ್ನು 
ಮಾಡಬೇಕೆಂದು ನಾನು ಸೂಚನೆ ಮಾಡುತ್ತೇನೆ. 

ಇನ್ನೊಂದು ವಿಷಯ ಸಣ್ಣ ಪುಟ್ಟ ಪೇಪರ್ಸ್‌ನವರು ಬಂದು ಜನರ ಮೇಲೆ ದೊಡ್ಡ 
ದೊಡ್ಡ ಅಧಿಕಾರಿಗಳ ಮೇಲೆ ಸುಳ್ಳು ಬರೆದರೆ ಈ ಕಾಯಿದೆಯಲ್ಲಿ ಅದನ್ನು ವಿಚಾರ 
ಮಾಡಬೇಕು. ಕೆಲವು ಜನರು ಸುಳ್ಳು ಆಪಾದನೆಗಳನ್ನು ಮಾಡಿ ಜನರನ್ನು ಬೆದರಿಸಿ ಈ 
ತರಹ ಬರೆಯುತ್ತಾರೆ. ಅದನ್ನು ತಡೆ ಮಾಡಬೇಕೆಂದು ಹೇಳುತ್ತೇನೆ. ಸುಳ್ಳು ಹೇಳಿ ಸಮಾಜವನ್ನು 
ಕಟ್ಟಬೇಕೆಂದು ಹೇಳುವುದು ತರವಲ್ಲ. 


244 ಪಿ.ಎಂ. ನಾಡಗೌಡ 


ಕ್ರಿಮಿನಲ್‌ ಪ್ರೊಸೀಜರ್‌ ಕೋರ್ಟಿನಲ್ಲಿ ಕಾನೂನು ಬದ್ದವಾದ ವಿಚಾರಗಳನ್ನು 
ಮಾಡಿದ್ದಾರೆ. Separation of judiciary and executive ಮಾನವನ ಹಕ್ಕನ್ನು 
ಕಾಯಬೇಕಾದರೆ ಪ್ರಗತಿಪರ ಧೋರಣೆ. ಇಡೀ ಹಿಂದೂಸ್ಥಾನದಲ್ಲಿ ಬೊಂಬಾಯಿ ರಾಜ್ಯದಲ್ಲಿ 
ಆ ರೀತಿ ಕಾರ್ಯಕ್ರಮವನ್ನು ಮೊದಲೇ ತೆಗೆದುಕೊಂಡಿದ್ದರು. ಅದನ್ನು ಅಲ್ಲಿ ಪೂರ್ತಿಯಾಗಿ 
ಜಾರಿ ಮಾಡಿದರು. ಮೈಸೂರು ರಾಜ್ಯದಲ್ಲಿಯೂ ಇಂತಹ ಪ್ರಗತಿಪರ ಫಪ್ರೊಸೀಜರ್‌ ಕೋಡನ್ನು 
ಮಾಡುವುದು ಬಹಳ ಯೋಗ್ಯವಾದುದು ಸರ್ಕಾರಕ್ಕೆ ಈ ಬಗ್ಗೆ ಎಲ್ಲರೂ ಪೂರ್ತಿಯಾಗಿ 
ಬೆಂಬಲ ಕೊಡುವುದರ ಮೂಲಕ ಇದನ್ನು ಕೂಡಲೇ ಅಮಲಿನಲ್ಲಿ ತರಬೇಕು. 


ಇವತ್ತಿನ ದಿವಸ ಜಿಲ್ಲಾಧಿಕಾರಿಗಳಿಂದ ಜುಡಿಷಿಯಲ್‌ ಪವರ್ಸ್‌ ನ್ನು ಬೇರೆ 
ಮಾಡಬೇಕು. ಇವತ್ತಿನ ದಿವಸ ಪ್ರಾಸಿಕ್ಕೂಟರ್‌ ಅಲ್ಲಿ ಬರುವುದಿಲ್ಲ. ಜ್ಯೂಡಿಷಿಯರಿ ಮತ್ತು 
ಎಗ್ಗಿಕ್ಕೂಟಿವ್‌ ಪವರ ನ್ನು ಒಬ್ಬನಿಗೇ ವಹಿಸಿದರೆ ಕಷ್ಟ. ಅದನ್ನು ಬೇರೆ ಮಾಡುವ ಉದ್ದೇಶ 
ಮಾನದ ಇದ್ದೇಶ ಮಾನವನಿಗೆ ಪೂರ್ಣ ಹಕ್ಕು ಬಾಧ್ಯತೆಗಳು ಇರಬೇಕು ಎಂಬುದು. ತಜ್ಞಧ 
ಅಭಿಪ್ರಾಯವೂ ಲಾ ಕಮಿಷನ್ನಿನ ಅಭಿಪ್ರಾಯವೂ ಆ ರೀತಿ ಇದೆ. ಅದು ಪ್ರಗತಿಪರ 
ಸೂಚನೆಯಾಗಿಯೂ ಇಡದೆ. ಸರ್ಕಾರದವರು ಸೆಪರೇಷನ್‌ ಆಫ್‌ ಜುಡಿಷಿಯರಿ ಅಂಡ್‌ ' 
ಎಗ್ಗಿಕ್ಕೂಟರ್‌ ಈ ಕಾಯಿದೆಯಲ್ಲಿ ತಂದಿದ್ದಕ್ಕೆ ನಾನು ಸರ್ಕಾರದವರನ್ನು ವಂದಿಸಿ ನನಗೆ 
ಮಾತನಾಡಲು ಅವಕಾಶವನ್ನು ಕೊಟ್ಟಂಥ ಸಭಾಪತಿಯವರನ್ನು ಅಭಿನಂದಿಸಿ ನನ್ನ ಮಾತನ್ನು 
ಮುಗಿಸುತ್ತೇನೆ. 


Urban water supply & Drainage Board Bill-1973 

ಶ್ರೀ ಪಿ.ಎಂ. ನಾಡಗೌಡ (ನ್ಥಾನೀಯ ಪ್ರಾಧಿಕಾರಿ ಕ್ಷೇತ್ರ).- 

ಮೈಸೂರು ಅರ್ಬನ್‌ ವಾಟರ್‌ ಸಪ್ಲೈ ಅಂಡ್‌ ಡ್ರೆನೇಜ್‌ ಬೋರ್ಡ ಬಿಲ್‌ 
ಏನಿದೆಯೋ, ಅದನ್ನು ನಾನು ಸ್ಥಾಗತ ಮಾಡುತ್ತೇನೆ. ಇದರಲ್ಲಿ ಬಹು ಮುಖ್ಯವಾಗಿ ಮೂರು 
ನಾಲ್ಕು ಮಾತುಗಳನ್ನು ಸರ್ಕಾರದ ಗಮನಕ್ಕೆ ತರುತ್ತಿದ್ದೇನೆ. ಮೊದಲನೆಯದಾಗಿ ಇದಕ್ಕೆ 
ಚೇರಮನ್‌ರನ್ನು ನೇಮಿಸುವಾಗ ಪ್ರತ್ಯೇಕವಾಗಿ ಒಬ್ಬರನ್ನು ನೇಮಿಸಬೇಕು. ಯಾರೋ ಒಬ್ಬ 
ಅಧಿಕಾರಿ ಎಫಿಷಿಯಂಟಾಗಿದ್ದಾರೆಂದು ಹೇಳಿ ಅಂತವರನ್ನು ನೇಮಿಸುವುದರಿಂದ ಏನೂ 
ಪ್ರಯೋಜನವಾಗುವುದಿಲ್ಲ. ಈಗಾಗಲೇ ನಮ್ಮ ರಾಜ್ಯದಲ್ಲಿ ಅರ್ಬನ್‌ ವಾಟರ್‌ ಸಪ್ಕೆ 
ಸಮರ್ಪಕವಾಗಿಲ್ಲ, ಅದಲ್ಲದೆ ಅನೇಕ ಕಡೆಗಳಲ್ಲಿ ಸರಿಯಾದ ಡೈೆನೇಜ್‌ಗಳು ಇಲ್ಲದೆ ಪಟ್ಟಣಗಳು 
ಹಾಳಾಗುತ್ತಿವೆ. ನೀರು ಸರಿಯಾಗಿ ಡ್ರೈನೇಜ್‌ ಗಳಲ್ಲಿ ಹೋಗುವುದಕ್ಕೆ ಸರಿಯಾದ ಸೌಕರ್ಯವಿಲ್ಲದೆ 
ಅನೇಕ ಕಡೆಗಳಲ್ಲಿ ಅಸೌಕರ್ಯ ಜನಗಳಿಗೆ ಉಂಟಾಗಿದೆ. 


ಇದಕ್ಕಾಗಿ ಎಲ್ಲೆಲ್ಲಿ ವಾಟರ್‌ ಸಪ್ಕೆ ಮತ್ತು ಡ್ರೈನೇಜ್‌ ಸ್ಕೀಂಗಳನ್ನು 
ಹಾಕಿಕೊಂಡಿದ್ದಾರೋ ಅದಕ್ಕೆ ಮೊದಲ ಪ್ರಾಶಸ್ಥವನ್ನು ಸರ್ಕಾರದವರು ಕೊಟ್ಟು ಅಲ್ಲೆಲ್ಲಾ 


ಪ್ರತಿಭಾವಂತ ಸಂಸದೀಯ ಪಟು 245 


ಸರಿಯಾದ ಡ್ರೈನೇಜ್‌ ಸಿಸ್ಟಂ ತಂದರೆ ಮಾತ್ರ ಪಟ್ಟಣಗಳು ಉಳಿಯುತ್ತವೆ. ಮುಖ್ಯವಾಗಿ 
ಇವರು ಏನೇನು ಯೋಜನೆಗಳನ್ನು ಮಾಡಿದ್ದಾರೋ ಅದರಿಂದ ಜನರಿಗೆ ಉಪಯೋಗ 
ಆಗುವಂತಿರಬೇಕು. ಇನ್ನೊಂದು ವಿಷಯವೇನೆಂದರೆ ಇಡೀ ರಾಜ್ಯಕ್ಕೆ ಒಂದೇ ಬೋರ್ಡ 
ಇದೆ. 25-30 ಸಾವಿರ ಜನಸಂಖ್ಯೆ ಇರತಕ್ಕ ಎಲ್ಲಾ ಪಟ್ಟಣಗಳಿಗೂ ಈ ಒಂದೇ ಬೋರ್ಡ 
ಮೂಲಕ ಎಲ್ಲ ಕೆಲಸಗಳು ಆಗಬೇಕೆಂದರೆ ಬಹಳ ಕಷ್ಟ. 


ಅದಕ್ಕಾಗಿ ಅನುಭವಕ್ಕೆ ಅಧಿಕಾರಿಗಳನ್ನು ಅಲ್ಲಲ್ಲಿ ಇಟ್ಟುಕೊಂಡು ಕೆಲಸ 
ಮಾಡಬೇಕಾಗುತ್ತದೆ. ಪ. ಡಬ್ಬ್ಲ್ಯೂ.ಡಿ ಯವರು ಮಾಡುತ್ತಿದ್ದ ಕೆಲಸವನ್ನು ಬೋರ್ಡಿನವರು 
ಈಗ ಮಾಡಬೇಕಾಗಿದೆ. ಅದಕ್ಕೆ ಎಫಿಷಿಯೆಂಟ್‌ ಚೇರಮನ್‌ ಒಬ್ಬರು ಬೇಕಾಗುತ್ತದೆ. 
ಇಂತಹ ಯೋಜನೆಗಳು ಅವರಿಂದ ಯಶಸ್ವಿಯಾಗಿ ಆಗಬೇಕಾಗುತ್ತದೆ. ನೀರು ಕೊಡುವುದು 
ಬಹಳ ಪ್ರಾಮುಖ್ಯವಾದಂಥ ಸರ್ಕಾರದ ಕೆಲಸವಾಗಿದೆ. ಅದನ್ನು ಬೋರ್ಡಿನವರು ಮಾಡಬೇಕು. 
ಬ್ಯಾಂಕಿನಿಂದ ಈಗ ಹಣ ಹೆಚ್ಚಿಗೆ ಸಿಗುತ್ತದೆ. ಆದ ಕಾರಣ ಸರ್ಕಾರದವರು ಎಷ್ಟು ಇಂತಹ 
ಯೋಜನೆಗಳನ್ನು ಮಾಡುವುದಕ್ಕೆ ಶಕ್ಕಮೋ ಅಷ್ಟು ಮಾಡುವುದಕ್ಕೆ ಅವಕಾಶವಾಗುತ್ತದೆ. 


ಇಂತಹ ಕೆಲಸಗಳಿಗೆ ಕರಪ್ಟ್‌ ಅಧಿಕಾರಿಗಳನ್ನು ಹಾಕಿದರೆ ಬಹಳ ಕಷ್ಟವಾಗುತ್ತದೆ. 
ನಿಪ್ಪಹರಾದಂಥ ಅಧಿಕಾರಿ ಯಾರು ಸ್ಥಾನಿಕ ಸಂಸ್ಥೆಗಳಲ್ಲಿ ಚೆನ್ನಾಗಿ ಕೆಲಸ ಮಾಡಿದ್ದಾರೆಯೋ, 
ಯಾರು ನಿಷ್ಠೆಯಿಂದ ಕೆಲಸ ಮಾಡುತ್ತಿದ್ದಾರೋ ಅಂತಹವರನ್ನು ತೆಗೆದುಕೊಂಡರೆ ಬಹಳ 
ಒಳ್ಳೆಯದು. ಅವರು ಉಪಯುಕ್ತ ಕೆಲಸಗಳನ್ನು ಮಾಡಬಹುದು. ಅಂತಹವರಿಗೆ ನಾನು 
ಅನೇಕ ರೀತಿಯಲ್ಲಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಪಾರ್ಟಿ ಪಕ್ಷಗಳ ಸದಸ್ಯರಿಗೆ ಸ್ನಾನ 
ಕೊಡಬೇಕೆಂದು ಯಾರನ್ನೋ ಅಲ್ಲಿಗೆ ಹಾಕಬೇಡಿ. ನೀರಿನ ಯೋಜನೆ ಯಶಸ್ವಿಯಾಗಬೇಕಾದರೆ 
ಒಬ್ಬ ನಿಪ್ತಹ ಅಧಿಕಾರಿಯನ್ನು ಚೀರಮನ್‌ರನ್ನಾಗಿ ಮಾಡಬೇಕು. 


ಅವರು ಹೆಚ್ಚಿಗೆ ಆಸಕ್ತಿ ವಹಿಸಿ ಕೆಲಸ ಮಾಡಿದರೆ, ನಿಮ್ಮ ಯೋಜನೆಗಳು 
ಯಶಸ್ವಿಯಾಗುತ್ತವೆ. ಇಲ್ಲದಿದ್ದರೆ ಜನರಿಗೆ ಯಶಸ್ವಿಯಾಗಿ ನೀರನ್ನು ಕೊಡುವುದಕ್ಕಾಗುವುದಿಲ್ಲ. 
ಒಂದು ದುರೈವದ ಸಂಗತಿ ಎಂದರೆ. ಇಂತಹ ಒಂದು ಬೋರ್ಡಿಗೆ ಚೇರಮನ್ನರನ್ನು 
ನೇಮಿಸುವುದು ಬಹಳ ದೊಡ್ಡ ಕೆಲಸ. ಯಾರನ್ನಾದರೂ ತನ್ನಲ್ಲಿ ಹಣ ಇದೆಯೆಂದು ಹೇಳಿದರೆ 
ಅಂತಹವರನ್ನು ನೇಮಿಸಿದರೆ, ಅವನಿಗೆ ಇದರಲ್ಲಿರತಕ್ಕ ಇಂಟರೆಸ್ಟ್‌ ಹೋಗಿ ಬಿಡುತ್ತದೆ. 
ಆದ್ದರಿಂದ ಮ್ಯಾನ್‌ ಆಫ್‌ ಇಂಟಿಗ್ರೇಟ್‌ ಯಾರು ಇದ್ದಾರೆಯೋ ಅಂತಹವರನ್ನು ನೋಡಿ. 
ಅವರ ಕೆಲಸ ಕಾರ್ಮಗಳನ್ನು ಗಮನಿಸಿ ನೋಡಿ ಅಂತಹವರನ್ನು ಈ ಬೋರ್ಡಿನ ಚೀರಮನ್‌ರನ್ಲಾಗಿ 
ಮಾಡಿದರೆ ಎಲ್ಲಿ ಕೆಲಸ ಕಾರ್ಯಗಳು ಯಶಸ್ವಿಯಾಗಿ ಆಗುತ್ತವೆ. 

ಇನ್ನು ಎರಡನೆ ಸೂಚನೆಯೇನಂದರೆ, ಈಗ ಬೋರ್ಡ್‌ ಮಾಡಿದ್ದೀರಿ. ಬೋರ್ಡಗೆ 
ಅಧಿಕಾರ ಕೊಡುತ್ತೀರಿ. ಪ್ರೋಗ್ರೆಸಿವಾಗಿ ಕೆಲಸ ಕಾರ್ಯಗಳನ್ನು ಮಾಡುವುದಕ್ಕೆ ಯಾರೋ 
ಒಬ್ಬ ಪಬ್ಲಿಕ್‌ ಇಂಟರೆಸ್ಟ್‌ ಇರತಕ್ಕ ಒಬ್ಬ ಇಂಜಿನಿಯರನ್ನೂ ಹಾಕುತ್ತೀರಿ. ಅಲ್ಲಿಗೆ ಯಾರೋ 


246 ಪಿ.ಎಂ. ನಾಡಗೌಡ 


ಒಬ್ಬ ಪಿ.ಡಬ್ಬ್ಯು.ಡಿ. ಅಧಿಕಾರಿಯನ್ನು ತಂದು ಹಾಕಿದರೆ ಏನೂ ಪ್ರಯೋಜನವಿಲ್ಲ. 
ಅವರಲ್ಲಿ ಅಷ್ಟಾಗಿ ಆಸಕ್ತಿ ಇರುವುದಿಲ್ಲ. ನಾನು ಅನೇಕ ಪ್ರದೇಶಗಳಿಗೆ ಹೋಗಿ ನೋಡಿಕೊಂಡು 
ಬಂದಿರುವವನಾಗಿದ್ದೇನೆ. ಇಂತಹೆ ಯೋಜನೆಗಳನ್ನು ಮಾಡುವುದಕ್ಕೆ ಪಾರ್ಣ ಸಾಮರ್ಥ್ಯ 
ಇರುವವರನ್ನು ನೋಡಿ ನೇಮಿಸಬೇಕು. 


ಮೂರನೆಯ ಸೂಚನೆಯೇನೆಂದರೆ ವಾಟರ್‌ ಬೋರ್ಡಿನ ಅಭಿವೃದ್ಧಿಗಾಗಿ 
ಬ್ಯಾಂಕ್‌ಗಳಿಂದ ಸಾಕಷ್ಟು ಹಣವನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಬೋರ್ಡಗಳನ್ನು ಮತ್ತು 
ಕಾರ್ಪೊರೇಷನ್‌'ಗಳನ್ನು ಸರ್ಕಾರದವರು ರಚನೆ ಮಾಡಿ ಹಣದ ಕೊರತೆಯಿಂದ 
ಯೋಜನೆಗಳನ್ನು ನಿಲ್ಲಿಸುವುದು ಸರಿಯಲ್ಲ. ಸರ್ಕಾರದಲ್ಲಿ ಹಣವಿಲ್ಲದಿದ್ದರೆ ನ್ಯಾಷನಲೈಜ್ಜ್‌ 
ಬ್ಯಾಂಕ್‌ಗಳಿಂದ ಹಾಗೂ ಹೆಡ್ಕೂಲ್‌ ಬ್ಯಾಂಕ್‌ಗಳಿಂದ ಹಣವನ್ನು ಸಾಕಷ್ಟು ತೆಗೆದುಕೊಂಡು 
ಸರ್ಕಾರದವರು ಈಗಾಗಲೇ ಕೈಗೊಂಡಿರತಕ್ಕ ಯೋಜನೆಗಳನ್ನು ಯಶಸ್ವಿಯಾಗಿ ಪೂರೈಸಬೇಕು. 
ಒಟ್ಟಿನಲ್ಲಿ ಬ್ಯಾಂಕುಗಳಿಂದ ಹಣವನ್ನು ಸಾಕಷ್ಟು ತೆಗೆದುಕೊಂಡು ಈ ಯೋಜನೆಗಳನ್ನು 
ಚೆನ್ನಾಗಿ ಮಾಡಬೇಕೆಂದು ಹೇಳಿ ನನ್ನ ಮಾತನ್ನು ಮುಗಿಸುವುದಕ್ಕೆ ಮಾನ್ಯ ಸಭಾಪತಿಗಳಲ್ಲಿ 
ಅಪ್ಪಣೆಯನ್ನು ಬೇಡುತ್ತೇನೆ. 

Renuka Yellamma Devasthan's (Administrater) 
Bill-1974 


ಶ್ರೀ ಪಿ.ಎಂ. ನಾಡಗೌಡ (ಪಾನೀಯ ಪ್ರಾಧಿಕಾರಿ ಕ್ಲೇತ್ರ.- 


ರೇಣುಕ ಎಲ್ಲಮ್ಮ ದೇವಸ್ಥಾನದ ಬಿಲ್ಲು ಈ ದೇವಸ್ಥಾನದ ಆಡಳಿತದ ಬಗ್ಗೆ 
ಮಾಡಿರುವ ಒಂದು ಮಸೂದೆಯಾಗಿದೆ ಎಂದು ಹೇಳಬಹುದು. ಮಸೂದೆಯೇಮೋ 
ಒಳ್ಳೆಯದು. ಇದು ಈಗಾಗಲೇ ಬರಬೇಕಾಗಿತ್ತು. ಅಂತೂ ಬೆಟರ್‌ ಲೇಟ್‌ ದುನ್‌ 
ನೆವರ್‌ ಎನ್ನುವಂತೆ ಈ ಕಾಯಿದೆಯನ್ನು ಈಗ ತಂದಿರುವುದಕ್ಕಾಗಿ ನಾನು ಸರಕಾರಕ್ಕೆ ಅರ್ಥ 
ವಿಭಾಗಕ್ಕೆ ಮಾತ್ರ ಶಹಾಬಾಸಗಿರಿ ಕೊಡುತ್ತೇನೆ. 

ಎಕೆಂದರೆ ಬಹು ಕಾಲದಿಂದಲೂ ಗರೀಬೀ ಹಠಾವೋ ವಿನ್ನುವ ಕಾರ್ಯಕ್ರಮಗಳನ್ನು 
ಈ ದೇಶದಲ್ಲಿ ಜಾರಿಗೆ ತರಬೇಕೆಂದು ಹೇಳುತ್ತಿರುವ ಸರಕಾರ ಇದರ ಬಗ್ಗೆ ಒಳ್ಳೆಯ 
ಭಾವನೆಯಿಂದ ಈ ಬಿಲ್ಲನ್ನು ಇಲ್ಲಿ ಈಗ ತಂದಿದ್ದಾರೆ. ನಾವುಗಳೆಲ್ಲಾ ಈಗ ಹೇಳಿರಬಹುದು 
ಆಂಧ್ರ ಪ್ರದೇಶದಲ್ಲಿರುವ ಟಿ.ಟಿ.ಡಿ. ದೇವಸ್ಥಾನದಲ್ಲಿ ಬರುವ ಉತ್ಪತ್ತಿ ಬಹಳ ಹೆಚ್ಚಾಗಿದೆ 
ಎಂದು ಆ ರಾಜ್ಯದ ಅಭಿವೃದ್ಧಿ ಕಾರ್ಯಗಳಿಗೆ ಇದರ ಸ್ವಲ್ಪ ವರಮಾನವನ್ನು ಉಪಯೋಗ 
ಮಾಡಬೇಕೆಂದು ಅಲ್ಲಿ ಈಗಾಗಲೇ ಒಂದು ಕಾನೂನು ತಂದಿದ್ದಾರೆ. ಅಲ್ಲಿ ಆಗಲೇ ಅವರೇ 
ಒಂದು ಯೂನಿವರ್ಸಿಟಿ ಕೂಡ ಮಾಡಿದ್ದಾರೆ. ಅದರಂತೆ ಈ ದೇವಸ್ಥಾನದಿಂದ ಬರುವ 
ಹಣವನ್ನು ನಮ್ಮ ರಾಜ್ಯದ ಅಭಿವೃದ್ಧಿ ಕೆಲಸಗಳಿಗೂ ಉಪಯೋಗ ಮಾಡಬೇಕು, ಈ 
ದೇವಸ್ಥಾನದಲ್ಲಿ ಹೇರಳವಾಗಿ ಹಣ ಬರುತ್ತಿದೆ. 


ಪ್ರತಿಭಾವಂತ ಸಂಸದೀಯ ಪಟು 247] 


ಇದರ ಬಗ್ಗೆ ನಮ್ಮಮಾನ್ಯ ಮಂತ್ರಿಗಳಾದ ಶ್ರೀ ಹುಚ್ಚ ಮಾಸಿಗೌಡರವರು ವಿಚಾರ 
ಮಾಡಬೇಕೆಂದು ಹೇಳುತ್ತಿದ್ದೇನೆ. ಇದರೊಳಗೆ ಇರುವ ಸೆಕ್ಷನ್‌ 25 ಹಾಗು ಇದರಲ್ಲಿರುವ 
ಇನ್ನಿತರ ಸಬ್‌ಸೆಕ್ಷನ್‌ಗಳಲ್ಲಿ ಈ ದೇವಸ್ಥಾನದಿಂದ ಬರುವ ವರಮಾನವನ್ನು ಯಾವ ರೀತಿ 
ಉಪಯೋಗ ಮಾಡಬೇಕೆಂದು ಹೇಳಿದ್ದಾರೆ. ದೇವಸ್ಥಾನದ ಸಮಿಪದಲ್ಲಿರುವ ಕೆಲವು ಭಾಗಗಳಲ್ಲಿ 
ಕುಡಿಯುವ ನೀರಿನ ಬಾಡಿಗಳಿಲ್ಲ. ಇದರಿಂದ ಇಲ್ಲಿನ ಜನಕ್ಕೆ ತೊಂದರೆಯಾಗಿದೆ. ಮಲಪ್ರಭಾ 
ಯೋಜನೆ ಇದೆ ಎಂದು ಸರಕಾರದವರು ಎಲ್ಲ ಹಳ್ಳಿಗಳಿಗೂ ಕುಡಿಯುವ ನೀರಿನ 
ಸೌಕರ್ಯಗಳನ್ನು ಒದಗಿಸಿಕೊಡಬೇಕಾದ್ದು ಅವರ ಆದ್ಯ ಕರ್ತವ್ಯ. ಕೆಲವ ಕಡೆ ಕಾಲೇಜುಗಳನ್ನು 
ಇಂತಹ ಫಂಡುಗಳಿಂದ ನಡೆಸುತ್ತಾರೆ. ಕಾಲೇಜುಗಳನ್ನು ಕಟ್ಟಿಸಲು ಅನೇಕ ಸಂಘ ಸಂಸ್ಥೆಗಳು 
ತಾವಾಗಿಯೇ ಮುಂದೆ ಬಂದು ಕಟ್ಟಿಸುತಾರೆ. 


ಆದುದರಿಂದ ಈ ದೇವಸ್ಥಾನದಿಂದ ಬರುವ ಹೆಚ್ಚುವರಿ ವರಮಾನವನ್ನು ಜನತೆಯ 
ಉಪಯೋಗಕ್ಕಾಗಿ ಬೇಕಾಗುವ ಅಭಿವೃದ್ಧಿ ಕಾರ್ಯಗಳ ಕಡೆಗೆ ಉಪಯೋಗ 
ಮಾಡಿಕೊಡಬೇಕು. ಕಾಲೇಜುಗಳನ್ನು ನಡೆಸುವಂತಹ ಸಂಸ್ಥೆಗಳು ಬೇಕಾದಷ್ಟಿವೆ. ಇದಕ್ಕಾಗಿ 
ನಾನು ಸರಕಾರಕ್ಕೆ ಸಲಹೆ ಮಾಡುವದು ಈ ದೇವಸ್ಥಾನದ ಮೂಲಕ ಬರುವ ವರಮಾನವನ್ನು 
ಅಭಿವೃದ್ಧ ಕಾರ್ಯಗಳಿಗೆ ಏಕೆ ಉಪಯೋಗ ಮಾಡಬಾರದು? ಇದಕ್ಕಾಗಿ ಒಂದು 
ಅಮೆಂಡುಮೆಂಟನ್ನು ಈ ಕಾಯಿದೆಗೆ ತರಬಹುದು. ಇದರಲ್ಲಿರುವ 25ನೇ ಸೆಕ್ಷೆನ್‌ನಲ್ಲಿ 
may be unilised ಎನ್ನುವುದಕ್ಕಿಂತ shall be utilised ಎಂದು ಇದ್ದರೆ 
ಸರಿಯಾಗಿರುತ್ತದೆ. ಇದೇ ರೀತಿ 25ನೇ ಸೆಕ್ಷನ್‌ನಲ್ಲಿ ಇರುವ ಸಬ್‌ ಸೆಕ್ಸನ್‌ ಗಳು 1 ರಿಂದ 
12 ರವರೆಗೆ ಇರುವುದು ಸರಿಯಾಗಿದೆ. 25ನೇ ಸೆಕ್ಸನ್‌ ನಲ್ಲಿ ಕೆಲವು ಆಪ್‌ ಷನ್‌ ಗಳನ್ನು 
ಕೊಟ್ಟಿದ್ದಾರೆ. ಇದರಲ್ಲಿ with the consent of the commissioner ಎಂದು 
ಇದೆ. ಇದು ದುರ್ದೆವದ ಸಂಗತಿ. ಇದಕ್ಕಾಗಿ ಒಂದು ರೀತಿಯಾದ ಡೆಲಿಗೇಟೆಡ್‌ ಲೆಜಿಸ್ಟೇಷನ್‌ 
ತಂದು ಇದನ್ನು ಉಪಯೋಗ ಮಾಡಬಹುದು ಎಂದು ನಾನು ವಿನಯಪೂರ್ವಕವಾಗಿ 
ತಮಲ್ಲಿ ಕೇಳಿಕೊಳ್ಳುತ್ತೇನೆ. 

ಇನ್ನು ಅದರ್‌ ಪರ್ಷಸಸ್‌ನಲ್ಲಿ (1) the Board may with the previous 
sanction of the commissioner, ಎಂಬುದನ್ನು ತೆಗೆದುಹಾಕಿ, ಇದರಲ್ಲಿರುವ 
ಫೈನಾನ್‌ ಷಯಲ್‌ ಮೆಮೊರ್ಮಾಂಡಂನಲ್ಲಿ ಸುಮಾರು ಐದು ಲಕ್ಷ ಕೊಡಬೇಕೆಂದು ಹೇಳುತ್ತೀರಿ. 
ಇದು ಬಹಳ ಕಡಿಮೆ. ಈ ಒಂದು ದೇವಸ್ಥಾನದಲ್ಲಿ ವಿಶೇಷ ದಿನಗಳಲ್ಲಿ ಬೇಕಾದಷ್ಟು ಹಣ 
ಬರುತ್ತದೆ. ಮತ್ತು ಇಲ್ಲಿ ದಿನ ನಿತ್ಯವೂ ಜಾತ್ರೆಯಂತೆ ಜನಗಳು ಬಂದು ಸೇರುತ್ತಾರೆ ಮತ್ತು 
ಬೇಕಾದಷ್ಟು ಹಣ ಇಲ್ಲಿ ಬರುತ್ತಿದೆ. 

ಒಂದು ಹುಣ್ಣೆಮೆ ಜಾತ್ರೆ ದಿವಸವೇ ಒಂದೇ ದಿನದಲ್ಲಿ ಸುಮಾರು ಐದು ಲಕ್ಷಗಳಷ್ಟು 
ವರಮಾನ ಬರುವಂತಹ ಸಂದರ್ಭಗಳೂ ಉಂಟು. ಇದರ ಲೆಕ್ಕವನ್ನು ಯಾರು ಇನ್ನೂ 


248 ಪಿ.ಎಂ. ನಾಡಗೌಡ 


ಸರಿಯಾಗಿ ಮಾಡಿಲ್ಲ, ಇದರಿಂದ ಸರಕಾರಕ್ಕೆ ಹಾಗೂ ಮುನಿಸಿಪಾಲಿಟಿಗಳಿಗೆ ಬೇಕಾದಷ್ಟು 
ವರಮಾನ ಬರುತ್ತದೆ. ಇಂತಹ ವರಮಾನವನ್ನು ಉಪಯೋಗಿಸಿ ಸರಕಾರ ರಾಜ್ಕದ ಅಭಿವೃದ್ಧಿ 
ಕೆಲಸಗಳಿಗೂ ಉಪಯೋಗ ಮಾಡಬಹುದು. ಕಾಲೇಜುಗಳನ್ನು ಅನೇಕ ಸಂಸ್ಥೆಗಲು ತಾವೇ 
ಮುಂದೆ ಬಂದು ಮಾಡುತ್ತವೆ, ಅದಕ್ಕಾಗಿ ಜನರ ಉಪಯೋಗಕ್ಕಾಗಿ ಇಲ್ಲಿ ಬರುವ 
ವರಮಾನವನ್ನು ಉಪಯೋಗಿಸುವಂತಹ ಒಂದು ನಿರ್ಣಯವನ್ನು ಸ ಮಾಡಬೇಕು, 


ಇನ್ನೊಂದು ವಿಷಯ ಎಂದರೆ, ಮಲಪ್ರಭಾ ಯೋಜನೆಯ ದೆಸೆಯಿಂದ ಅನೇಕ 
ಗ್ರಾಮಗಳ ಮತ್ತು ಜಮೀನುಗಳು ಮುಳುಗಡೆಯಾದವು. ಈ ರೀತಿ ಮುಳುಗಡೆ ಹೊಂದಿದ 
ಜನರಿಗೆ ಬೇರೆ ಕಡೆಗಳಲ್ಲಿ ಜಮೀನು ಕೊಡಲಾಗಿದೆ. ಆದರೆ ಅಲ್ಲಿ ನೀರಾವರಿ ಸೌಕರ್ಯ 
ಇಲ್ಲದಿರುವ ಪ್ರಯುಕ್ತ ಈ ಹಣದಿಂದ ಲಿಫ್ಟ್‌ ಇರಿಗೇಷನ್‌ ಸ್ಕೀಮ್‌ ಗಳನ್ನು ಆ ಭಾಗದಲ್ಲಿ 
ಮಾಡಬಹುದು. ಈಗ 25 ರೂಪಾಯಿಗಳ ಸರ್ಕಾರದ ಚೆಕ್‌ ಸಹ ವಾಪಸ್‌ ಬರುತಿದೆ. 
ಆದ ಕಾರಣ ಈ ಹಣವನ್ನಾದರೂ ಉಪಯೋಗಿಸಿಕೊಂಡು ಆ ಭಾಗದಲ್ಲಿ ಕುಡಿಯುವ 
ನೀರಿನ ಬಾವಿಗಳನ್ನು ಲಿಫ್ಟ್‌ ಇರಿಗೇಷನ್‌ ಸ್ಕೀಮ್‌ ಗಳನ್ನು ಮತ್ತು ರಸ್ತೆಗಳ ಅನುಕೂಲವನ್ನು 
ಒದಗಿಸಿಕೊಡಿ. ಕಾಲೇಜುಗಳನ್ನು ಈಗ ಸಧ್ಯಕ್ಕೆ ಈ ಹಣದಿಂದ ಪ್ರಾರಂಬ ಮಾಡಬೇಕಾಗಿಲ್ಲ; 
ಏಕೆಂದರೆ ಅವ ಈಗ ಬೇಕಾದಷ್ಟು ಇವೆ. ಒಂದು ವೇಳೆ ಕಾಲೇಜುಗಳನ್ನು ಮಾಡಬೇಕೆಂದಿದ್ದರೆ 
ಹಿಂದುಗಡೆಯಿಂದ ಮಾಡಿ. 


ಈಗ ಆಂದ್ರ ಸರ್ಕಾರದವರು ತಿರುಪತಿ ದೇವಸ್ಥಾನದಿಂದ ಬರುವ ಹಣವನ್ನು 
ಅಭಿವೃದ್ಧಿ ಕಾರ್ಯಗಳಿಗೆ ಉಪಯೋಗಿಸುವ ಸಲುವಾಗಿ ಒಂದು ಕಾಯಿದೆ ಮಾಡಿದ್ದಾರೆ. 
ಅದೇ ರೀತಿ ಇಲ್ಲಿಯೂ ಮಾಡಬೇಕೆಂದು ಸೂಚನೆ ಮಾಡುತ್ತೇನೆ. ಮತ್ತು ಆ ರೀತಿ ಮಾಡಲು 
ಈ ಕಾಯಿದೆಗೆ ಒಂದು ತಿದ್ದುಪಡಿ ತೆಗೆದುಕೊಂಡು ಬನ್ನಿ ಇಲ್ಲವೇ ಇದನ್ನು ವಿತ್‌ಡ್ರಾ 
ಮಾಡಿ ಎಂದು ಹೇಳುತ್ತೇನೆ. 


ಮತ್ತೊಂದು ಮುಖ್ಯವಾದ ಸಂಗತಿಯೆಂದರೆ, ಈ ದೇವಸ್ಥಾನದ ಆಡಳಿತವನ್ನು 
ನೋಡಿಕೊಳ್ಳಲು ಒಂದು ಬೋರ್ಡನ್ನು ರಚನೆ ಮಾಡುತ್ತಿದ್ದೀರಿ. ಈ ರೀತಿ ಬೋರ್ಡು 
ರಚನೆ ಮಾಡಿ ಅದಕ್ಕೆ ಸದಸ್ಯರನ್ನು ನಾಮಕರಣ ಮಾಡುವಾಗ ಸಾರ್ವಜನಿಕ ಹಿತದೃಷ್ಟಿಯನ್ನು 
ಮತ್ತು ದೇವಸ್ಥಾನದ ಅಭಿವೃದ್ಧಿಯನ್ನು ಗಮನದಲ್ಲಿಟ್ಟುಕೊಂಡು ಮಾಡಬೇಕೇ ವಿನಃ ಸರ್ಕಾರದ 
ಹಿಂಬಾಲಕರನ್ನು ನಾಮಕರಣ ಮಾಡಿದರೆ ಒಳ್ಳೆಯದಾಗುವುದಿಲ್ಲ ಎಂದು ಹೇಳುತ್ತೇನೆ. 
ಅಲ್ಲಿ ವರ್ಷವೆಲ್ಲಾ ಜನರು ಪೂಜೆ ಮಾಡಿಸುವ ಸಲುವಾಗಿ ಬರುತ್ತಾರೆ. ಆದಕಾರಣ 
ಬೇಕಾದಷ್ಟು ವರಮಾನ ಬರುತ್ತಿದೆ. ಆ ಹಣವನ್ನು ಅಭಿವೃದ್ಧಿ ಕಾರ್ಯಗಳಿಗೆ 
ಉಪಯೋಗಿಸಿಕೊಳ್ಳಬೇಕೆಂದು ಹೇಳುತ್ತೇನೆ. 


ಆ ರೀತಿ ಅದು ಅಭಿವೃದ್ಧಿ ಕಾರ್ಯಗಳಿಗೆ ಉಪಯೋಗವಾಗಚೇಕಾದರೆ ಸರಿಯಾದ 
ಅಧಿಕಾರಿಯನ್ನು ನೇಮಕ ಮಾಡಬೇಕಾಗುತ್ತದೆ. ಮತ್ತು ಒಳ್ಳೆಯ ಜನರು ಇರುವಂತಹ 


೦, 


ಪ್ರತಿಭಾವಂತ ಸಂಸದೀಯ ಪಟು 249 


ಕಮಿಟಿಯನ್ನು ರಚನೆ ಮಾಡಬೇಕಾಗುತ್ತದೆ, ಆ ಒಂದು ಒಳ್ಳೆಯ ಕೆಲಸವನ್ನು ಮಾನ್ಯ ಹುಚ್ಚ 
ಮಾಸಿಗೌಡರು ಮಾಡಿದರೆ ನಾನು ಅವರಿಗೆ ಶಹಭಾಸ್‌ ಗಿರಿ ಕೊಡುತ್ತೇನೆ. ಮುಖ್ಯವಾಗಿ 
ನಾನು ಎರಡು ಮೂರು ಸೂಚನೆಗಳನ್ನು ಮಾಡಿದ್ದೇನೆ. ಅದನ್ನು ಮಾನ್ಯ ಮಂತ್ರಿಗಳು 
ಕಾರ್ಯಗತ ಮಾಡಿಕೊಡಬೇಕೆಂದು ನಮ್ರತೆಯಿಂದ ಕೇಳಿಕೊಂಡು ನನ್ನ ಮಾತನ್ನು 
ಮುಗಿಸುತ್ತೇನೆ. 
Electricity Supply under takings Bill-1974 
ಶ್ರೀ ಪಿ.ಎಂ. ನಾಡಗೌಡ .- ಈ ಬಿಲ್ಲನ್ನು ಸ್ಪಾಗತ ಮಾಡಬೇಕೋ ಸ್ವಾಗತ 


ee 

ಮಾಡಬಾರದೋ ಎಂಬುದನ್ನು ಮುಂದೆ ಹೇಳುತ್ತೇನೆ. ಕೆ.ಎಚ್‌. ಪಾಟೀಲರು 
ಏತಕ್ಕೆ ಇದರ ಬಗ್ಗೆ ಇಷ್ಟೊಂದು ಇಂಟರೆಸ್ಟ್‌ ತೆಗೆದುಕೊಂಡು ಮೂವ್‌ ಮಾಡುತ್ತಿದ್ದಾರೆಂದು 
ತಿಳಿಯಲಿಲ್ಲ, ಅವರು ಇದೇ ಆಸಕ್ತಿ ವಹಿಸಿ ಒಂದುವರೆ ವರ್ಷಗಳ ಹಿಂದೆಯೇ 
ತರಬಹುಬಾಗಿತ್ತು. ಆದರೆ, ಬಾಗಲಕೋಟೆಯಲ್ಲಿ ಶ್ರೀ ವೆಂಕಟೇಶ ಪವರ್‌ ವರ್ಕ್ಸ್‌ ಮಾನ್ಯ 
ಮಂತ್ರಿಯವರ ಸಂಬಂಧಿಕರದ್ದು ಇದೆ, ಅದರ ಸಂಬಂಧಿಕರು ಬೇಕಾದಷ್ಟು ದುರಾಡಳಿತ 
ಮಾಡಿದರೂ ಕೂಡ ಶ್ರೀಮಾನ್‌ ಪಾಟೀಲರು ಚೇ ಎನ್ನಲಿಲ್ಲ. ಒಂದೂ ಒಂದೂವರೆ 
ವರ್ಷದ ಹಿಂದೆಯೇ ಸರಕಾರ ಈ ಬಿಲ್ಲನ್ನು ತಯಾರಿಸಿದ್ದರು. ಆಗ, ಇದನ್ನು ಏತಕ್ಕೆ ಮೂವ್‌ 
ಮಾಡಲಿಲ್ಲವೋ ತಿಳಿಯಲಿಲ್ಲ. 


ರಾಷ್ಟ್ರೀಕರಣ ಮಾಡುವುದಕ್ಕೆ ಮುಂದೆ ಬಂದ ಶ್ರೀ ಕೆ.ಎಚ್‌. ಪಾಟೀಲರು 
ಶ್ರೀ ವೆಂಕಟೇಶ ಪವರ್‌ ವರ್ಕ್ಸ್‌ಗೂ ಇದನ್ನು ಅನ್ವಯಿಸಿದ್ದರೆ ಅವರಿಗೆ ಶಹಬಾಸ್‌ ಹೇಳುತಿದ್ದೆ. 
ಶ್ರೀಮಾನ್‌ ಕೆ.ಎಚ್‌. ಪಾಟೀಲರ ಸಂಬಂಧಿಕರೊಬ್ಬರಿಗೆ ಸಂಬಂಧಷಟ್ಟಿದ್ದುದರಿಂದ, ಅಂದು 
ಈ ಬಿಲ್ಲನ್ನು ತರಲಿಲ್ಲ. ಶ್ರೀ ವೆಂಕಟೇಶ ಪವರ್‌ ವರ್ಕ್‌ ಬಾಗಲಕೋಟೆಯಲ್ಲಿ ಎಷ್ಟು 
ದುರಾಡಳಿತ ಮಾಡಿದೆ ಎಂದು ಅದನ್ನು ದೇವರೇ ಹೇಳಬೇಕು. ಮಾನ್ಯ ಕೆ.ಎಚ್‌. ಪಾಟೀಲರು 
ಏತಕ್ಕೆ ಸುಮನೆ ಕೂತರು ಎಂಬುದನ್ನು ಅವರೇ ಹೇಳಬೇಕು. ಈ ಒಂದು ಅಂಡರ್‌ 
ಡೆಕರಂಗ್‌ ಏನಿದೆ, ಅದನ್ನು ತೆಗೆದುಕೊಳ್ಳುವುದಾದರೆ, ಈಗಲೇ 35 ಲಕ್ಷ ಎಂದು 
ಹೇಳುತ್ತಿದ್ದಾರೆ. 


ಏಳು ಕಂಪನಿಗಳಿಗೆ 80 ಲಕ್ಷ ಕೊಟ್ಟು ತೆಗೆದುಕೊಳ್ಳುವಾಗ, ಅಷ್ಟೇ ಹಣವನ್ನು 
ಈ ಒಂದು ಕಂಪನಿಗೆ ಕೊಡುತ್ತಾರೆ ಎಂದು ರಿಪೋರ್ಟ್‌ ಇದೆ. ಈ ರೀತಿ ಉಗ್ರ 
ಡಿಸ್ಕಿಮಿನೇಷನ್‌ ಮಾಡುತ್ತಿದ್ದೀರಿ. ಆ ಕಂಪನಿಯನ್ನು ಇದರೊಳಗೆ ಸೇರಿಸಬೇಕಾಗಿತ್ತು. 
ಏತಕೆ ಸ ಸೇರಿಸಲಿಲ್ಲ? ಈ ಕಾಯಿದೆ ಮಾಡುವುದರಿಂದ ಅನಾಯ ಮಾಡಿದಂತಾಗುವುದಿಲ್ಲವೇ? 
ಒಂದು ವರ್ಷದ ಹಿಂದೆ ಶ್ರೀ ವೆಂಕಟೇಶ್ವರ ಪವರ್‌ ವರ್ಕ್‌ಗೆ ಮಾರ್ಕಿಟ್‌ ವ್ಯಾಲ್ಕೂನಂತೆ 
ಕೊಡುತ್ತೀರಿ. ಈಗ ಈ ಕಂಪನಿಗಳಿಗೆ ಬುಕ್‌ ವ್ಯಾಲ್ಯೂನಂತೆ ಕೊಡುತ್ತೀರಿ. ಇದು 
ಡಿಸ್ಥಿಮಿನೇಷನ್‌ ಆಗುವುದಿಲ್ಲವೆ? 


250 ಪಿ.ಎಂ. ನಾಡಗೌಡ 


ಇನ್ನೊಂದು ವಿಚಾರ ಏನೆಂದರೆ, ಶ್ರೀ ವೆಂಕಟೇಶ್ವರ ಪವರ್‌ ವರ್ಕ್ಸ್‌, 
ಬಾಗಲಕೋಟೆಯವರು ಲೈನ್ಸ್‌ ಮತ್ತು ಪೋಲ್ಸ್‌ ಮತ್ತು ಇತರ ಬಿಲ್ಲಿಂಗ್‌ ಏನು ಮಾಡಿದ್ದಾರೆ. 
ಅದಕ್ಕೆ ನಗರ ಪಾಲಿಕೆಯಿಂದ ಹಣ ತೆಗೆದುಕೊಂಡು ಮಾಡಿದ್ದಾರೆ. ನಗರ ಪಾಲಿಕೆ ಹಣ 
ವಾಪಸ್‌ ಕೊಟ್ಟಿಲ್ಲ ನಗರ ಪಾಲಿಕೆಯವರು ಏನು ಹಣ ಕೊಟ್ಟಿದ್ದಾರೆ, ಅದನ್ನು ವ್ಯಾಲ್ಕೂವೇಷನ್‌ 
ಮಾಡಿ ಮಾರ್ಕೆಟ್‌ ರೇಟಿನಲ್ಲಿ ಸರ್ಕಾರದವರು ಹಣ ಕೊಡುತಿದ್ದಾರೆ. ಸರ್ಕಾರದ ಇಂಟರೆಸ್ಟ್‌ 
ಯಾವತ್ತೂ ಕಾಪಾಡಬೇಕು. ಇದನ್ನು ಉಳಿಸಬೇಕಾಗಿದ್ದರೆ ಈ ಬಿಲ್ಲನ್ನು ರೆಟ್ರಾಸ್ಟೆಕ್ರೀವ್‌ 
ಮಾಡಿದ್ದರೆ ಮುಕ್ತ ದ್ಹಾರಾ ಶಹಭಾಸ್‌ ಮಾಡುತಿದೆ. ಸೆಕ್ಷನ್‌ 22ರಲ್ಲಿ ಹೀಗಿದೆ; 

“Where an undertaking has been voluntarily handed over 
by a company to the Government before the commencement of 
this Act, and the Government have taken possession of scuh 
undertaking, the provisions of this Act shall apply to such 
undertaking as such undertaikng vests in the Government under 
this Act. All the provisions of this Act shall accordingly apply to 
such undertaking. 


Provided that where under this Act any period is to be 
computed from the vesting date, such period shall, in relation to 
any undertaking to which this section applies, be computed from 
the date of the publications of this act of officio Gazette." 


ಈ ಸೆಕ್ಷನನ್ನು ಅವರಿಗೆ ಅಷ್ಟೆ ಮಾಡುವುದರಿಂದ ಅವರ ಬೇಡಿಕೆಗಿಂತ ಹೆಚ್ಚು 
ಕೊಡಬೇಕಾಗುತ್ತದೆ. ಈಗ ಈ ಕುಪನಿಗಳನ್ನು ರಾಷ್ಟ್ರೀಕರಣ ಮಾಡಬೇಕಾದರೆ ಆ ಕಂಪನಿಯನ್ನು 
ಇದರೊಳಗೆ ಸೇರಿಸಿದ್ದಾರೆ. ಅದರ ಅಕೌಂಟಿಂಗ್‌ ಬೇರೆ ಆಗುತ್ತದೆ. ಇದರ ಅಕೌಂಟಿಂಗ್‌ 
ಬೇರೆಯಾಗುತ್ತದೆ. ಹೀಗೆ ಡಬಲ್‌ ಅಕೌಂಟಿಂಗ್‌ ಮಾಡುವುದರಿಂದ ಅವರಿಗೆ ಬಹಳಷ್ಟು 
ಹಣ ಕೊಡಬೇಕಾಗುತ್ತದೆ. ಯಾವ ಮುನಿಸಿಪಾಲಿಟಿ ಹಣ ಕೊಟ್ಟಿದ್ದಾರೆ? ಅದರ ಮೇಲೆ 
ವ್ಯಾಲ್ಯೂಯೇಷನ್‌ ಮಾಡಿ ಕೊಟ್ಟಿದ್ದಿರಾ, ಏಕೆ ಮಾಡುತ್ತೀರಿ? ನಿಮ್ಮ ಸಂಬಂಧೀಕರು 
ಇದರೊಳಗೆ ಇದ್ದಾರೆಂದು ಆ ರೀತಿ ಮಾಡಿದ್ದೀರಿ ಎಂದು ನಾನು ನಿಮಗೆ ಉಗ್ರವಾದ 
ಚಾರ್ಜ್‌ ಮಾಡುತ್ತಿದ್ದೇನೆ. ಇದರೊಳಗೆ 7 ಕಂಪನಿಗಳಿವೆ. 


ಮುಂಬೈ ರಾಜ್ಯದೊಳಗೆ ಇದ್ದಾಗ ಒಟ್ಟು 8 ಕಂಪನಿಗಳು ಇದ್ದವು. ಇದರಲ್ಲಿ 
ಎಷ್ಟೋ ಕಂಪನಿಗಳು ಶ್ರೀಮಾನ್‌ ಪಾಟೀಲರಿಗೆ ಗೊತ್ತಿದೆ. ನಮದು ತೆಗೆದುಕೊಳ್ಳಿ ಎಂದು 
ಹೇಳಿದರೂ, ಆಗ ತೆಗೆದುಕೊಳ್ಳಲಿಲ್ಲ. ಅವರೆಲ್ಲಾ ಕಂಪನಿಗಳನ್ನು ಸರಂಡರ್‌ ಮಾಡುವುದಕ್ಕೆ 
ತಯಾರಿದ್ದರು ನಿಮ್ಮಸಂಬಂಧಿಕರು ವೆಂಕಟೇಶ್ವರ ಪವರ್‌ ವರ್ಕ ಬಾಗಲಕೋಟೆ ಅವರ 


ಪ್ರತಿಭಾವಂತ ಸಂಸದೀಯ ಪಟು 251 


ಕಂಪೆನಿ ತೆಗೆದುಕೊಂಡ ಮೇಲೆ ಈ ಬಿಲ್‌ ತರಬೇಕು ಎಂದು ಕಾತರರಾಗಿದ್ದರು. ಅದಕ್ಕೋಸ್ಕರ 
ಇವರು ಅದನ್ನು ಒಪ್ಪಿಕೊಳ್ಳಲಿಲ್ಲ. ಬಿಲ್‌ ಹಿಂದೆ ಏನು ಇಂಗಿತಾರ್ಥ ಇದೆ, ಅದನ್ನು 
ನೋಡಬೇಕು. ಬಾಗಲಕೋಟೆ ಕಂಪನಿಯ ಆಡಳಿತ ಎಲ್ಲೆಲ್ಲೂ ಇಲ್ಲ. ಅದನ್ನು 
ತೆಗೆದುಕೊಳ್ಳುವುದಕ್ಕಿಂತ ಮುಂಚೆ ಈ ಬಿಲ್ಲು ತಂದಿದ್ದರೆ ಹೆಚ್ಚಿನ ಶಹಾಭಾಸ್‌ ಗಿರಿ ಕೊಡುತ್ತಿದ್ದೆ 
ಮತ್ತು ಶ್ರೀಮಾನ್‌ ಪಾಟೀಲರು ತಮ್ಮಕರ್ತವ್ಯ ಮಾಡಿದ್ದಾರೆ ಎಂದು ಹೇಳಬಹುದಿತ್ತು. 
ಆದರೆ ಶ್ರೀಮಾನ್‌ ಪಾಟೀಲರು ತಮ್ಮಶಕ್ತಿಯನ್ನು ಉಪಯೋಗಮಾಡಿ ಅದು ಇದರೊಳಗೆ 
ಸಿಕ್ಕಬಾರದು ಎನ್ನುವ ದೃಷ್ಟಿಯಿಂದ ಈ ಬಿಲ್ಲನ್ನು ಮುಂದೆ ಹಾಕಿ ತೆಗೆದುಕೊಂಡಿದ್ದಾರೆ 
ಎಂದು ನನ್ನ ಚಾರ್ಜ್‌. 


ಶ್ರೀ ಎಸ್‌. ಶಿವಪ್ಪ.- ನೀವು ಅಧಿಕಾರದಲ್ಲಿ ಇದ್ದಾಗ ಏಕೆ ಮಾಡಲಿಲ್ಲ? 


ಶ್ರೀ ಪಿ.ಎಂ. ನಾಡಗೌಡ.- ನಾವು ಡಿಸೃಮಿನೇಷನ್‌ ಮಾಡಲಿಲ್ಲ. ಒಬ್ಬರನ್ನು 
ಉಳಿಸಿಕೊಂಡು ಮತ್ತೊಬ್ಬರಿಗೆ ಹಾಕಿಲ್ಲ. ಹಾಗೆಯೇ ಇಟ್ಟಿದ್ದೆವ ಬೇಕಾದ ಸಂಬಂಧೀಕರನ್ನು 
ಉಳಿಸುವುದು, ಇಲ್ಲದಿದ್ದರೆ ಬಿಡುವುದು, ಈ ರೀತಿ ಮಾಡಲಿಲ್ಲ. ಶ್ರೀಮಾನ್‌ ಪಾಟೀಲರಿಗೆ 
ಹೇಳುತ್ತೇನೆ, ಈಗಲಾದರೂ ಅಂಥಃಕರಣದಿಂದ ಈ ಬಿಲ್ಲನ್ನು ವಿತ್‌ ಡ್ರಾ ಮಾಡಬೇಕು 
ಎಂದು. 


Mr. Deputy Chairman.- Is the Hon. member charging 
the Hon. minister or Sri K.H. Patil? 


ಶ್ರೀ ಪಿ. ಎಂ ನಾಡಗೌಡ.- Both, because, he is his relative. 
ನನ್ನ ಸೂಚನೆ ಏನಂದರೆ, ಸೆಕ್ಸನ್‌ 22 ಏನು ಹೇಳುತ್ತದೆ ಅದು ಒಂದು 
ಉಪಯೋಗವಾಗುವುದಿಲ್ಲ, ಈ ಸೆಕ್ಷನ್‌ ಅವರಿಗೆ ಹೆಚ್ಚಿದರೆ ಅಕೌಂಟಿನೊಳಗೆ ಅವರಿಗೆ 
ಹೆಚ್ಚು ರೊಕ್ಕ ಕೊಡಬೇಕಾಗುತ್ತದೆ. ಈ ಕಂಪನಿಗಳಿಗೆ 80 ಲಕ್ಷ ಎಸ್ಥಿಮೇಟು ಮಾಡಿದ್ದರೆ 
ಅವುಗಳ ಬಿಲ್ಲ್‌ ವ್ಯಾಲ್ಕೂ 90 ಪರ್ಸೆಂಟ್‌ ತೆಗೆದುಕೊಂಡರೆ, ಅವರಿಗೆ ಏನು ಸಿಕ್ಕುವುದಿಲ್ಲ 
ಎಂದು ಹೇಳಬಹುದು. 


ಸರ್ಕಾರಕ್ಕೆ ಕುಪನಿಯವರೇ ಏನಾದರೂ ಕೊಡಬೇಕಾಗುತ್ತದೆ. ಆದರೆ ವೆಂಕಟೇಶ್ವರ 
ಪವರ್‌ ಹೌಸಿನ ವಿಚಾರದಲ್ಲಿ ಆ ವ್ಯಾಸಂಗ ಬರುವುದಿಲ್ಲ. ಅವರಿಗೆ ಕಡಿಮೆ ಎಂದರೆ 30 
ಲಕ್ಷ ಸಿಗುತ್ತದೆ. ಡಬಲ್‌ ವ್ಯಾಲ್ಕುಯೇಷನ್‌ ಆಗಿದೆ. ಮುನಿಸಿಪಾಲಿಟಿಯಿಂದ ಲೋನ್ಸ್‌ 
ತೆಗೆದುಕೊಂಡು ಮಾಡಿದ ಅಸೆಟನ್ನು ಮಾರ್ಕೆಟ್‌ ವ್ಯಾಲ್ಕೂ ತೆಗೆದುಕೊಂಡು ವ್ಯಾಲ್ಕೂವೇಷನ್‌ 
ಮಾಡಿ ಅನ್ಮಾಯ ಮಾಡಿದ್ದಾರೆ. ಆ ದೃಷ್ಟಿಯಿಂದ ಈ ಸೆಕ್ಷನ ಅದಕ್ಕೆ ಉಪಯೋಗವಾಗುವುದಿಲ್ಲ 
ಎನ್ನುವ ಮಾತನ್ನು ಹೇಳುತ್ತಿದ್ದೇನೆ. 

ಈಗ ನೀವು ಏನು ಬಿಲ್ಲನ್ನು ತಂದಿದ್ದೀರಿ ಅದಕ್ಕೆ ತಕರಾರು ಇಲ್ಲ. ಈ 7 ಕಂಪನಿಗಳಿಗೆ 
ಏನು ಬುಕ್‌ ವ್ಯಾಲ್ಕುಯೇಷನ್‌ ಮಾಡಬೇಕು ಎಂದು ಹೇಳುತ್ತೀರಿ ಅದಕ್ಕೂ ಡಿಸ್ಕಿಮಿನೇಷನ್‌ 


252 ಪಿ.ಎಂ. ನಾಡಗೌಡ 


ಆಗಬಾರದು. ಇದಕ್ಕೂ ಡಿಸ್ಕ್ರಮಿನೇಷನ್‌ ಆಗಬಾರದು ಅಂಥ ಬೇಸಿಸ್‌ ಇಟ್ಟುಕೊಂಡು 
ಅದರ ತಳಹದಿಯ ಮೇಲೆ ಇದಕ್ಕೂ ಕೊಡಬೇಕು, ಇಲ್ಲದಿದ್ದರೆ ಅವರಿಗೂ ಕೊಡಬೇಡಿ; 
ಇವರಿಗೂ ಕೊಡಬೇಡಿ. ಒಬ್ಬರಿಗೆ ಕೊಟ್ಟು, ಮತ್ತೊಬ್ಬರಿಗೆ ಬಿಟ್ಟರೆ ನಿಮ್ಮಮೇಲೆ ಚಾರ್ಜ 
ಬರುತ್ತದೆ. 


ಶ್ರೀಮಾನ್‌ ಕೆ.ಎಚ್‌. ಪಾಟೀಲರು ಆತುರತೆಯಿಂದ ಮಾಡುತ್ತಿದ್ದಾರೆ. ಏಕೆ 
ಮಾನ್ಯ ಕೆ.ಎಚ್‌. ಪಾಟೀಲರು ಇಷ್ಟ ಆತುರತೆಯಿಂದ ಮಾಡುತ್ತಿದ್ದಾರೋ ತಿಳಿಯಲಿಲ್ಲ. 
ಚೀಫ್‌ ಮಿನಿಸ್ಟರ್‌ ಮಾನ್ಯ ಚನ್ನಬಸಪುನವರ ಖಾತೆಯನ್ನು ತೆಗೆದು ಮಾನ್ಯ ಕೆ.ಎಚ್‌. 
ಪಾಟೀಲರಿಗೆ ಕೊಟ್ಟಿದ್ದರೆ ಅಡ್ಡಿ ಇಲ್ಲ. ಅವರಿಗೆ ಏಕೆ ಕೊಟ್ಟಿರಿ ಎಂದು ಹೇಳುತ್ತಾ ಇರಲಿಲ್ಲ. 
ಇಷ್ಯ ಆತುರತೆ ಏಕೆ ಮಾಡುತಿದ್ದರೋ ತಿಳಿಯಲಿಲ್ಲ. 

ಶ್ರೀ ಎನ್‌. ಹುಚ್ಚಮಾಾಸ್ಟಿಗೌಡ.- ಸ್ವಲ್ಪ ನಿಧಾನವಾಗಿದ್ದರೆ ನಿಮಗೆ 
ಅಮಕೂಲವಾಗುತ್ತಿತ್ತು. 

ಶ್ರೀ ಪಿ.ಎಂ. ನಾಡಗೌಡ.- ಅನುಕೂಲತೆ ಏನು ಇಲ್ಲ. ಬೇರೆ ಕಂಪನಿಗೆ ಯಾವ 
ಬೇಸಿಕ್‌ ಮೇಲೆ ವ್ಯಾಲ್ಕುಯೇಷನ್‌ ಕೊಡುತ್ತೀರೋ, ಆ ಬೇಸಿಸ್‌ ಮೇಲೆ ಇವರಿಗೂ 
ಕೊಡಿ ಎಂದು ನಾನು ಸೂಚನೆ ಮಾಡುತ್ತೇನೆ. 

ಸ್ಟಾಪ್‌ ಬಗ್ಗೆ ಪಾಟೀಲರು ಮತ್ತು ಕೃಷ್ಣಯ್ಕರ್‌ ರವರು ಹೇಳಿದರು: ಬಾಗಲಕೋಟೆ 
ಕಂಪನಿಯನ್ನು ತೆಗೆದುಕೊಂಡರೆ, ಅಲ್ಲಿದ್ದಂಥ ನೌಕರರೆಲ್ಲಾ ಅನ್‌ ಸರ್ವಿಸಬಲ್‌ ಟೂಲ್ಸ್‌ 
ಎಂದು ಪಿ.ಡಬ್ಲ್ಯೂ.ಡಿ. ಇಲಾಖೆಯವರು ಅವರನ್ನು ಮನೆಗೆ ಕಳಿಯಿಸಿದ್ದಾರೆ. ಅವರಲ್ಲಿ 
ಯಾರನ್ನು ಇಟ್ಟುಕೊಳ್ಳಲಿಲ್ಲ. ಇದಕ್ಕೆ ಉತ್ತರ ಕೊಡಲು ಮಾನ್ಯ ಕೆ.ಎಚ್‌. ಪಾಟೀಲರಿಗೆ 
ಒಂದು ಸೆಕ್ಸನ್‌ ಇದೆ. ಸರ್ಕಾರದ ರೆಗ್ಯುಲೇಷನ್ಸ್‌ ಏನು ಇದೆ ಅದರ ಪ್ರಕಾರ 
ತೆಗೆದುಕೊಳ್ಳುವುದಕ್ಕೆ ಆಗುವುದಿಲ್ಲ, ಅವರಿಗೆ ಕ್ವಾಲಿಫಿಕೇಷನ್‌ ಇಲ್ಲಿ ಎಕ್ಸ್‌ಪೀರಿಯನ್ಸ್‌ 
ಇಲ್ಲ ಎಂದು ಹೇಳಬಹುದು. 

ಶ್ರೀ ಎನ್‌. ಹುಚ್ಚಮಾಸಿಗೌಡ.- ಮಾನ್ಯ ಸದಸ್ಯರಿಗೆ ಗೊತ್ತಿರುವ ಹಾಗೆ 
ಮುನಿಸಿಪಾಲಿಟಿಗೆ ಸೇರಿದಂಥ ಹೈಸ್ಕೂಲುಗಳನ್ನು ತಾಲ್ಲೂಕು ಬೋರ್ಡಿಗೆ ಸೇರಿದಂಥ 
ಹೈಸ್ಕೂಲುಗಳನ್ನು ಸರ್ಕಾರ ವಹಿಸಿಕೊಂಡಾಗ ಅಲ್ಲಿದ್ದಂಥ ಸಿಬ್ಬಂದಿಯನ್ನೆಲ್ಲಾ 
ತೆಗೆದುಕೊಂಡಿದ್ದೇವೆ. ಆ ರೀತಿ ಮಾಡುವುದಕ್ಕೆ ಸಾಧ್ಯವಿದೆಯೇ ಎಂದು ನೋಡಿ ಮಾಡುವುದಕ್ಕೆ 
ಅವಕಾಶವಿದೆ ಎಂದು ಸ್ಪಷ್ಟವಾಗಿ ಹೇಳಿದ್ದಾರೆ. 


ಶ್ರೀ ಪಿ.ಎಂ. ನಾಡಗೌಡ.- ಅದು ಬೇರೆ ವಿಚಾರ, ಇದು ಬೇರೆ ವಿಚಾರ. 
ಸ್ಕೂಲ್‌ಗಳಿಗೆ ಕ್ವಾಲಿಫಿಕೇಷನ್‌ ಪ್ರಿಸೈಲ್‌ ಮಾಡಿರುತ್ತಾರೆ. ತಾಲ್ಲೂಕು ಡೆವಲಪ್‌ ಮೆಂಟ್‌ 
ಬೋರ್ಡಿನ ಉಪಾಧ್ಯಾಯರಿಗೂ ಕ್ವಾಲಿಫಿಕೇಷನ್‌ ಇರುತ್ತದೆ. ಎಜ್ಕುಕೇಷನ್‌ 


ಪ್ರತಿಭಾವಂತ ಸಂಸದೀಯ ಪಟು 253 


ಡಿಪಾರ್ಟಮೆಂಟಿನ ಕ್ವಾಲಿಫಿಕೇಷನ್‌ ಪ್ರಕಾರ ಅವರನ್ನು ತೆಗೆದುಕೊಂಡಿರುತ್ತೇವೆ. ಅಬ್‌ 
ಸಾರ್ವ ಮಾಡಿರುತ್ತೇವೆ. ಆದರೆ ಇಲ್ಲಿ ಕ್ವಾಲಿಫಿಕೇಷನ್‌ ಇರುವುದಿಲ್ಲ ಎರಡನೆಯ ಇಯತ್ತಯ 
ಕೂಡ ಆಗಿರುವುದಿಲ್ಲ. 


ಶ್ರೀ ಕೆ.ಎಚ್‌. ಪಾಟೀಲ್‌.- ತಮ್ಮ ಸಲಹೆ ವಿನು? 


ಶ್ರೀ ಪಿ.ಎಂ. ನಾಡಗೌಡ.- ಅವರಿಗೆ ಕ್ಷಾಲಿಫಿಕೇಶನ್‌ ಇದ್ದರೆ ತೆಗೆದುಕೊಳ್ಳುತ್ತೀರಿ. 
ಬಾಗಲಕೋಟೆಯಲ್ಲಿ ಯಾರನ್ನೂ ತೆಗೆದುಕೊಳ್ಳುವುದಕ್ಕೆ ಆಗುವುದಿಲ್ಲ. ಫಿಸಿಕಲ್‌ ಫಿಟ್‌ 
ಆಗಿ ಕ್ಷಾಲಿಫೈಡ್‌ ಇದ್ದವರನ್ನು ತೆಗೆದುಕೊಳ್ಳಬಹುದು. 


ಶ್ರೀ ವನ್‌. ಹುಚ್ಚೆ ಮಾಸ್ಟಿಗೌಡ.- ತಮ್ಮದರ್ಬಾರು ನಡೆಯುತ್ತಾ ಇರುವಾಗ 
ಅವರ ಕಾರಕೂನನ್ನು ಡೆಪ್ಕೂಟಿ ತಹಶೀಲ್ದಾರರಿಗೆ ಮಾಡಿ ಇಕ್ಟೇಟ್‌ ಪ್ರಮೋಷನ್‌ ಕೊಟ್ಟು 
ಅವರು ಈಗ ತಹಶೀಲ್ದಾರ್‌ರಾಗಿದ್ದಾರೆ. ಎ.ಸಿ. ಆಗಿದ್ದಾರೆ. ಇಕ್ಟೇಜ್‌ ಕ್ಷಾಲಿಫಿಕೇಷನ್‌ 
ವಿಷಯ ಹತ್ತಲೇ ಇಲ್ಲ. 

ಶ್ರೀ ಪಿ.ಎಂ. ನಾಡಗೌಡ.- ಒಬ್ಬನು ನಾನ್‌ ಎಸ್‌. ಎಸ್‌. ಎಲ್‌.ಸಿ. ಆದವನು 
ಇದ್ದರೆ ಮಾನ್ಯ ಹುಚ್ಚ ಮಾಸ್ಟಿಗೌಡರು ಹೇಳಿದ ಮಾತನ್ನು ಕೇಳುತ್ತೇನೆ. ಅವರು ರಾಂಗ್‌ 
ಚಾರ್ಜಮಾಡುತ್ತಿದ್ದಾರೆ. ಮೊದಲನೆಯದಾಗಿ ಅಲ್ಲಿ ಬಿ.ಎ. ಆದವರು, 10-12 ವರ್ಷ 
ಸರ್ವೀಸ್‌ ಆದವರೂ ಇದ್ದರೂ ಕೇವಲ ಎರಡು ವರ್ಷ ಸರ್ವಿಸ್‌ ಆದವರನ್ನು ಪ್ರೊಮೋಷನ್‌ 
ಕೊಟ್ಟು ಮೇಲೆ ಹಾಕಿದ್ದರು. ಆ ಅನ್ಯಾಯವನ್ನು ನಾವು ಸರಿಪಡಿಸಿದ್ದೇವೆ. ನಾನ್‌ ಎಸ್‌. 
ಎಸ್‌. ಎಲ್‌. ಸಿ ಆದಂಥವರು ಇಬ್ಬರು ಇಲ್ಲವೆಂದು ಹೇಳುತ್ತೇನೆ. 

ಶ್ರೀ ಕೆ. ಎಚ್‌. ಹಾಟೀಲ್‌.- ಅದು ನಾಡಗೌಡರ ತಪ್ಪಲ್ಲ. 


ಶ್ರೀ ಪಿ.ಎಂ. ನಾಡಗೌಡ.- ನಮ್ಮ ಸಂಬಂಧಿಕರು ಇದ್ದರು ಎಂದು ನಾವು 
ಮಾಡಲಿಲ್ಲ. ಆ ರೀತಿ ಮಾಡಲಿಲ್ಲವೆಂದು ನೀವು ಹೇಳುವುದಕ್ಕಿಂತ ಮೊದಲೇ ನಾವು 
ಒಪ್ಪಿಕೊಳ್ಳುತ್ತೇವೆ. 

ಶ್ರೀ ಎನ್‌. ಹುಚ್ಚಮಾಸಿಗೌಡ.- 1969ನೇ ಇಸ್ವಿಯಲ್ಲಿ ಮಾಡಿದ ತೀರ್ಮಾನದ 
ವಿರುದ್ಧ ಹೈಕೋರ್ಟಿಗೆ ರಿಟ್‌ ಪಿಟೀಷನ್‌ ಹೋಗಿದ್ದರು. ಅದು ಎರಡು ವರ್ಷ ನಿಧಾನವಾಗಿ 
ಹೋಯಿತು. ನಿಧಾನವಾಗಿ ತೀರ್ಮಾನ ಬರುವುದರೊಳಗಾಗಿ ಅವರಿಗೆ ಪ್ರಮೋಷನ್‌ 
ಕೊಟ್ಟು ಪೂರೈೆಸಿಬಿಟ್ಟಿದ್ದರು. ॥ need not be taken into consideration eighter 
for promotion or remroal ಎಂದು ಆಯಿತು. ಅಷ್ಟರೊಳಗೆ ಪ್ರಮೋಷನ್‌ ಕೊಟ್ಟು 
ಪೊರೈೆಸಿದ್ದರು. ಅದು ಜಾರಿಗೆ ಬರುವುದಕ್ಕೆ ಅವಕಾಶ ಕೊಡಲಿಲ್ಲ. ಅಷ್ಟು ಬುದ್ದಿ ಉಪಯೋಗಿಸಿ 
ಮಾಡಿದ್ದಾರೆ. 


254 ಪಿ.ಎಲಿ. ನಾಡಗೌಡ 


ಶ್ರೀ ಪಿ.ಎಂ. ನಾಡಗೌಡ.- ಲೀಸ್ಟ್‌ ನೋಡಲಿ, ನಾನ್‌ ಎಸ್‌. ಎಸ್‌. ಎಲ್‌.ಸಿ. 
ಒಬ್ಬರನ್ನು ತೋರಿಸಿದರೆ ನಾನು ಅವರು ಹೇಳಿದ ಮಾತು ಒಪ್ಪುತ್ತೇನೆ. ಮಾನ್ಯ 
ಹುಚ್ಚಮಾಸಿಗೌಡರು ಇದನ್ನು ಹೇಗೆ ಹೇಳುತಿದ್ದಾರೆ? ಯಾವ ಒಬ್ಬ ನಾನ್‌ ಎಸ್‌. ಎಸ್‌. 
ಎಲ್‌.ಸಿ. ಯೂ ಕೂಡ ಇಲ್ಲ. ಈ 87 ಕಂಪನಿಗಳು ಏನು ಇವೆ ಅವರನ್ನು 
ತಗೆದುಕೊಂಡಿದ್ದಾರೆ. ಈ ಏಳು ಕಂಪನಿಗಳವರು ಮೊದಲೇ ಸರ್ಕಾರಕ್ಕೆ ಕೊಡುತ್ತೇವೆಂದು 
ಹೇಳಿದ್ದರು. ಈಗ ಆವುಗಳನ್ನು ರಾಷ್ಟ್ರೀಕರಣ ಮಾಡಿ ಈ ಬಿಲ್ಲನ್ನು ಕೆ.ಎಚ್‌. ಪಾಟೀಲರ 
ಸರ್ಕಾರ ತಂದಿದ್ದಾರೆ. ಮಂತ್ರಿಗಳು ಅವರ ಪ್ರಸ್ತಾವನೆ ಭಾಷಣದಲ್ಲಿ ಜನರಿಗೆ ಬಹಳ 
ಕಿರುಕುಳ ಇರುವುದರಿಂದ ಇದನ್ನು ತಂದಿದ್ದೇನೆ ಎಂದು ಹೇಳಿದ್ದಾರೆ. 

ಉಪ ಸಭಾಪತಿಯವರು.- ಇನ್ನು ನಿಮಗೆ ಎಷ್ಟು ವೇಳೆ ಬೇಕಾಗುತ್ತದೆ? 

ಶ್ರೀ ಪಿ.ಎಂ. ನಾಡಗೌಡ.- ಇನ್ನು ಅರ್ಧಗಂಟೆ ಬೇಕಾಗುತ್ತದೆ. 

ಶ್ರೀ ಚಿ.ಎಸ್‌. ಕೃಷ್ಣಯ್ಕರ್‌.- ನಾಳೆ ತೆಗೆದುಕೊಳ್ಳಬಹುದು. 

Legislative Salaries Bill-1974 

ಶ್ರೀ ಪಿ.ಎಂ. ನಾಡಗೌಡ (ಸ್ಥಾನೀಯ ಪ್ರಾಧಿಕಾರಿ ಕ್ಷೇತು.- 

ಈ ಮಸೂದೆ ಒಂದು ವಿವಾದಾಸ್ಸದವಾದ ಮಸೂದೆ ಎಂದು ಹೇಳಿ ಇದನ್ನು 
ನಾನು ವಿರೋಧ ಮಾಡುತಿದ್ದೇನೆ. ಇವರ ಹಿಂದಿನ ಹಿನ್ನಲೆ ಏನು ಎಂದು ನಾನು ಕೇಳಿದ್ದೇನೆ. 
ಮುಖ್ಯಮಂತ್ರಿಗಳು ಈ ಮಸೂದೆಗೆ ಅವಕಾಶ ಕೊಟ್ಟಿಲ್ಲ ಎಂದು ನಾನು ಕೇಳಿದ್ದೇನೆ. ನನಗೆ 
ಅದನ್ನು ಕೇಳಿ ಬಹಳ ಆನಂದ ಉಂಟಾಗಿತ್ತು. ನಂತರ ಈ ಮಸೂದೆ ಬರಬೇಕಾದರೆ ಇದರ 
ಮೇಲೆ ಬಹಳ ಪ್ರೆಷರ್‌ ಬಂದು ಇದನ್ನು ತಂದಿದ್ದಾರೆ. ಅವೊತ್ತಿನ ದಿವಸ ವಿಧಾನಮಂಡಲದ 
ಮುಂದೆ ಹೋಗಬೇಕಾಗಿತ್ತು. ಅವಾಗ ಈ ಮಸೂದೆಯನ್ನು ವಿಧಾನ ಮಂಡಲದ ಮುಂದೆ 
ತರುವ ಸಲುವಾಗಿ 2-3 ದಿವಸ ಅದನ್ನು ಮುಂದಕ್ಕೆ ಹಾಕಿ ಈ ಮಸೂದೆಯನ್ನು ತಂದಿದ್ದಾರೆ 
ಅನಿಸುತ್ತದೆ. 

ಇವೊತ್ತು ಎಷ್ಟು ಹಣ ಕೇಳಿದರೂ ಕಡಿಮೆಯಾಗಬಹುದು ಎಂದು ಇವೊತ್ತಿನ 
ಈ ಮಸೂದೆ ಪ್ರಕಾರ ಒಬ್ಬ ಸದಸ್ಯನಿಗೆ 100 ರೂಪಾಯಿ ಪಗಾರ, ದಿನಭತ್ಯೆ 31 ಮತ್ತು 
ಟ್ರಾವಲಿಂಗ್‌ ಭತ್ಯ 75 ಆಗಬೇಕು ಅಂತ ಇದೆ. ಮನುಷ್ಯನಿಗೆ ಇವೆಲ್ಲಾ ಕೊಟ್ಟರೂ ಕೂಡ 
ಇದೂ ಕಡಿಮೆಯೇ ಎಂದು ನನಗೆ ಅನಿಸುತ್ತದೆ. ಮತ್ತೆ ಮತ್ತೊಬ್ಬರು ಹೇಳಬಹುದು 
ನಮಗೆ ಪೋನ್‌ ಕೊಡಬೇಕು ಎಂದು. ಇನ್ನೊಬ್ಬರು ಹೇಳಬಹುದು ನಮ್ಮ 
ಕಾನ್ಸಿಟ್ಯೂಯೆನ್ನಿಯಲ್ಲಿ ಬಿ.ಡಿ.ಎ. ಜೀಪ ಏನು ಇದೆ ಅದರಲ್ಲಿ ಪ್ರಕ್ಕಟಿಯಾಗಿ ಕರೆದುಕೊಂಡು 
ಹೋಗಿ ನಮ್ಮನ್ನು ಅಡ್ಡಾಡಿಸಬೇಕು ಎಂದು ಹೇಳಬಹುದು. ಹೀಗೆ ಮನುಷ್ಕ್ಠನ ಯೋಜನೆ 
ಅನೇಕ ತರಹ ಇದೆ. ಮತ್ತೆ ಇನ್ನೊಂದು ವಿಷಯ ಏನೆಂದರೆ ಅಸೆಂಬ್ಲಿ ಮತ್ತು ವಿಧಾನ 


ಪ್ರತಿಭಾವಂತ ಸಂಸದೀಯ ಪಟು 255 


ಪರಿಷತ್ತಿನ ಸದಸ್ಯರ ಪದವಿಯನ್ನು ಮಂತ್ರಿಗಳ ಪದವಿಗೆ ಹೋಲಿಸಬಾರದು. ಇನ್ನೊಬ್ಬ 
ಸದಸ್ಯರು ಕೇಳಬಹುದು ನಾವು ಸದಸ್ಯರಾಗಿರುವದು ಏತಕ್ಕೆ? ಶ್ರೀಮಾನ್‌ ಹುಚ್ಚಮಾಸ್ಟಿಗೌಡರು 
ಮಂತ್ರಿಗಳಾಗಿ ಏನು ಪಗಾರ ತೆಗೆದುಕೊಳ್ಳುತ್ತಾರೋ ಅದನ್ನೇ ನಮಗೂ ಏತಕ್ಕೆ ಕೊಡಬಾರದು 
ಎಂದು ಕೇಳಬಹುದು. 

ಮಂತ್ರಿಗಳಿಗೆ ಕೊಡುವ ಪಗಾರದ ರೀತಿಯೇ ಬೇರೆ. ಏತಕ್ಕೆಂದರೆ ಅವರ 
ಕಾರ್ಯಕ್ರಮದ ಕೆಲಸವೇ ಬೇರೆ, ಸದಸ್ಯರ ಕೆಲಸಕಾರ್ಯಗಳ ಕೆಲಸವೇ ಬೇರೆ. ಅದಕ್ಕೂ 
ಇದಕ್ಕೂ ಹೋಲಿಸಬಾರದು. ಈಗ ಏನಾಗಿದೆ ಎಂದರೆ ನಮ್ಮದೇಶದಲ್ಲಿ ಒಂದು ಪಿಡುಗು 
ಬಂದಿದೆ. ಅದೇನೆಂದರೆ ಎಲ್ಲರೂ ಮಂತ್ರಿಗಳಾಗಬೇಕೆಂದು ಹೇಳುತ್ತಾರೆ, ಮಂತ್ರಿಗಳಾದರೆ 
ಮುಖ್ಯಮಂತ್ರಿಗಳಾಗಬೇಕು ಎಂಬ ಹೋರಾಟ ನಡೆದಿದೆ. ಆ ಹೋರಾಟದೊಳಗೆ ಸದಸ್ಯರಿಗೆ 
ಎಷ್ಟು ಕೊಟ್ಟರು ಕಡಿಮೆ. ಆದುದರಿಂದ ನಾವು ಇದನ್ನು ತಡೆ ಹಿಡಿಯಬೇಕಾಗಿದೆ. ಇದರ 
ಬಗ್ಗೆ ಸಾರ್ವಜನಿಕ ಅಭಿಪ್ರಾಯ ಇಲ್ಲದೆ ಹೋದರೆ ಬಹಳ ಕಷ್ಟವಾಗುತ್ತದೆ. 


ಇದು ನಿರ್ವಿವಾದ ಮಾತು. ನಾವು ದಿನಾಲೂ ಪೇಪರ್‌ ನಲ್ಲಿ ನೋಡಿದರೆ 
ಗೊತ್ತಾಗುತ್ತದೆ ನನ್ನನ್ನೂ ಹಾಕಿ ಹರಸುತ್ತಿದ್ದಾರೆ. ನನಗೆ ಅನಿಸುತ್ತದೆ ಈ ಬಿಲ್ಲನ್ನು ನೀವು 
ಪಾಸು ಮಾಡಿಕೊಂಡು ಹೋದರೆ ಮುಂದಿನ ಚುನಾವಣೆ ನಮ್ಮಹಣೆಗೆ ಇದನ್ನು ಹಚ್ಚಿಕೊಂಡು 
ಹೋದರೆ ನಮಗೆ ಕಲ್ಲು ಎಸೆಯುತ್ತಾರೆ. ಆದುದರಿಂದ ಈಗ ಸದಸ್ಯರಾದ ನಾವು 
ತಿಳಿದುಕೊಳ್ಳಬೇಕು. ನಾವು ಒಮ್ಮೆಆರಿಸಿಬಂದ ಮೇಲೆ ನಮಗೆ ಎಲ್ಲಾ ತರಹ ಸೌಕರ್ಯಗಳು 
ಸಿಗಬೇಕು ಎನ್ನುವುದಾದರೆ ಅದು ತಪ್ಪು. ಈ ಒಂದು ಪರಿಸ್ಪಿತಿಯೊಳಗೆ ಈ ವಿಷನ್‌ 
ಸರ್ಕಲ ಇದರೊಳಗೆ ಈ ಬಿಲ್ಲನ್ನು ತಂದಿದ್ದೀರಿ. ಇದು ಬಹಳ ಅಸಮಾಧಾನವಾದ ಮಾತು 
ಎಂದು ಹೇಳಬಹುದು. ಏತಕ್ಕೆಂದರೆ ಎಂದು ದೇಶದೊಳಗೆ ಪರಿಸ್ಥಿತಿ ಅಷ್ಟು ಚೆನ್ನಾಗಿಲ್ಲ 
ಮತ್ತು ಆರ್ಥಿಕ ಪರಿಸ್ತಿತಿ ತೀರಾ ಚೆನ್ನಾಗಿಲ್ಲ. ದೇಶದೊಳಗೆ ಎಲ್ಲೆಲ್ಲೂ ಲಾಕ್‌ ಔಟ್‌, 
ಮುಷ್ಕರಗಳು, ಸ್ಟ್ರೈಕ್ಸ್‌ ಇವುಗಳು ದೈನಂದಿನದ ಪಾಠಗಳಾಗಿವೆ. ಇವೊತ್ತು ಈ ಒಂದು 
ಪಗಾರವಾಗಲಿ ಅಧವಾ ಸವಲತ್‌ ಸೌಕರ್ಯಗಳಾಗಲಿ ಇರುವಂಥ ಒಂದು ಬಿಲ್ಲನ್ನು ಪಾಸು 
ಮಾಡಿಕೊಂಡು ಹೋಗಿ ವಯಗೆ ನೀವು ಸ್ರೆಕ್‌ ಮಾಡಬೇಡಿರಿ ಎಂದರೆ ಅವರುಕೇಳುತ್ತಾರೆಯೇ? 
ಒಂದು ಉದಾಹರಣೆ ಹೇಳುವುದಾದರೆ ನಿನ್ನೆ ದಿವಸ ನನ್ನ ಬಳಿ ಒಬ್ಬ ರೈಲ್ವೆ ವರ್ಕರ್‌ 
ಬಂದ. ನಾನು ಹಿಂದೆ ರೈಲ್ವೆ ಮೆನ್‌ ಅಂಡ್‌ ಗಾರ್ಡಸ್‌ ಪ್ರೆಸಿಡೆಂಟ್‌ ಆಗಿದ್ದೆ. ಅದು 
ಒಂದು ನೆನವು ಮಾಡಿಕೊಂಡು ನನ್ನ ಕಡೆಗೆ ಬಂದ. ನಾನು ಆವಾಗ ಅವನಿಗೆ ಹೇಳದೆ 
ನೀವು ಈ ಪರಿಸ್ಥಿಶಿಯೊಳಗೆ ಈ ರೀತಿ ಸ್ಟ್ರೈಕ್‌ ಮಾಡಬಾರದು ಸರ್ವಜನಿಕರಿಗೆ ತೊಂದರೆ 
ಯಾಗುವಂಥ ಕೆಲಸ ಮಾಡಬಾರದು ಎಂದು ಹೇಳಿದ್ದಕ್ಕೆ ಅವರು ಕೊಟ್ಟ ಉತ್ತರ ಏನೆಂದರೆ 
ನೀವ ಮಾತ್ರ ಪಗಾರ ಏರಿಸಿಕೊಂಡು ಹೋಗಲಿಕ್ಕೆ ಬರುತ್ತದೆ. ನಮನ್ನು ಸ್ಪೈಕ್‌ ಮಾಡಬೇಡಿ 
ಎಂದ ಹೇಳುವುದು ಸರಿಯೇ ಎಂದು ಕೇಳಿದರು. ಈ ಬಗ್ಗೆ ನಾವ ಎಷ್ಟು ಹೇಳಿದರೂ 
ಕೂಡ ನಿಮ್ನನ್ನು ಮುಲಾಜು ಮಾಡಲಿಲ್ಲ. ಈ ರೀತಿ ಅವರು ಉತ್ತರ ಕೊಟ್ಟರು. 


256 ಪಿ.ಎಂ, ನಾಡಗೌಡ 


ಆದುದರಿಂದ ಈ ರೀತಿಯಾದ ಒಂದು ಪರಿಸ್ಥಿತಿ ಇರುವುದರಿಂದ ನನಗೆ ಅನಿಸುತ್ತದೆ 
ಶ್ರೀಮಾನ್‌ ಹುಚ್ಚ ಮಾಸ್ಟಿಗೌಡರು ಇದನ್ನು ಈಗಲಾದರೂ ಡ್ರಾಪ್‌ ಮಾಡಿದರೆ ಒಳ್ಳೆಯದು 
ಎಂದು ಹೇಳುತ್ತೇನೆ. ನಾನು ಈ ಮಾತನ್ನು ಬಹಳ ಅಭಿಮಾನದಿಂದ ಹೇಳುತ್ತಿದ್ದೇನೆ. ಈ 
ಮಾತನ್ನು ಹೇಳಿದರೆ ಕಲ್ಲಣ್ಣನವರು ಆಗಲಿ ಯಾರೇ ಆಗಲಿ ಏನೂ ತಿಳಿದುಕೊಳ್ಳಬಾರದು. 
ಅವರು ಮೇಲೆ ಮಾತನಾಡುತ್ತಾರೆ ಅವರು ಪಬ್ಲಿಕ್‌ನಲ್ಲಿ ಪ್ರಯಾಣ ಮಾಡಿ ಹೇಳಬೇಕು. 
ಈ ಮಾತನ್ನು ನಾನು ಏತಕ್ಕೆ ಹೇಳುತ್ತಿದ್ದೇನೆ ಎಂದರೆ ರಾಜಕೀಯ ಜೀವನದಲ್ಲಿ ಇರತಕ್ಕಂಥ 
ವ್ಯಕ್ತಿಗಳಿಗೆ ಇದು ಒಂದು ಕಳಂಕವಾಗುತ್ತದೆ, ಮತ್ತು ಸದಸ್ಯರುಗಳೂ ಸಹ ಈ ಅನಾದರಣೆಯ 
ವರ್ತನೆಯನ್ನು ಕೂಡ ಬಿಟ್ಟು ಬಿಡಬೇಕು ಎಂದು ಹೇಳುತ್ತೇನೆ. 


ನಾಲ್ಕು ನೂರು ರೂಪಾಯಿಗಳು ಏನು ಇದೆ ಅದು ಕಡಿಮೆ ಇಲ್ಲ. ಸವಲತ್ತುಗಳು 
ಏನು ಇವೆ ಅವು ಕಡಿಮೆ ಎಂದು ತಿಳಿದುಕೊಂಡಿದ್ದಾರೆ ಅದು ತಪ್ಪು ಹೋಗಲಿಕ್ಕೆ ಬರಲಿಕ್ಕೆ 
ಒಂದೂವರೆ ಫಸ್ಟ್‌ ಕ್ಲಾಪ್‌ ಇದೆ. ಬಸ್‌ ಪ್ರೀ ಪಾಸ್‌ ನಮಗೆ ಇದೆ. ಇಡೀ ರಾಜ್ಯದೊಳಗೆ 
ರೈಲ್ವೆಯಲ್ಲಿ ಬರುವುದಿಲ್ಲ. ರೈಲ್ವೆ ಚಾರ್ಜು ಕೈಮು ಮಾಡುತ್ತಾರೆ. ಇಷ್ಟು ಸವಲತ್ತು ಬೇಕು? 
25 ರೂಪಾಯಿಗಳನ್ನು ಏನು ಮಾಡುತ್ತಾರೆ ಹೇಳಿ? ಅವರವರ ಜೀವನದ ಪ್ರಕಾರ ಕೆಲಸ 
ಕಾರ್ಯಗಳನ್ನು ಮಾಡಿಕೊಂಡು ನಾವು ಇಲ್ಲಿ ಈ ಕೆಲಸ ಮಾಡಬೇಕು. ಪೂರ್ತಿಯಾಗಿ 
ಇದರ ಮೇಲೆ ವಜ ಹಾಕಬೇಕು ಎಂದು ಇಲ್ಲಿ. 


ಸಾರ್ವಜನಿಕ ಜೀವನದ ಮೇಲೆ ಅವಲಂಬನೆ ಆಗಬೇಕು. ಇದೇ ನಮ್ಮಲಆಸ್ತಿ 
ಎಂದು ತಿಳಿದುಕೊಳ್ಳತಕ್ಕದ್ದು ಅಲ್ಲ. ನಾನು ವೈಯಕ್ತಿಕ ಮಾತು ಹೇಳುತ್ತಾ ಇಲ್ಲ. ಸಾರ್ವಜನಿಕ 
ದೃಷ್ಟಿಯಿಂದ ಹೇಳುತ್ತಿದ್ದೇನೆ. ಅನುಕೂಲ ಇದ್ದವರು ಬಿಡಿ, ಉಳಿದವರು ತೆಗೆದುಕೊಳ್ಳಿ 
ಎನ್ನವುದು ಅಲ್ಲ. ಈ ಲೆಜಿಸ್‌ ಲೇಟರ್ಸ್‌ ಬಿಲ್‌ ಏತಕ್ಕೆ ಬಂದಿದೆ ಎಂದು ಮೂಲತಃ 
ವಿಚಾರ ಮಾಡಬೇಕು. ನಮಗೆ ಮಂತ್ರಿ ಆಗಲಿಲ್ಲ, ಮಂತ್ರಿಗೆ ಎಷ್ಟು ಪಗಾರ ಕೊಡುತ್ತಾರೋ 
ಆ ಪಗಾರ ಕೊಡಲಿ ಎಂದು ಬರುತ್ತದೆ. ಮಂತ್ರಿ ಪಗಾರ ಬರಬೇಕಾದರೆ ಮೂರು 
ತಿಂಗಳಿಗೊಂದು ಮಂತ್ರಿ ಮಂಡಲ ಆಗಬೇಕು. ಬೈರೋಟೇಷನ್‌ 5 ವರ್ಷದೊಳಗೆ ಎಷ್ಟು 
ಮೆಂಬರ್ಸ್‌ ಇದ್ದಾರೋ ಅವರೆಲ್ಲರೂ ಮಂತ್ರಿಗಳಾಗಿ ಬೆಂಚ್‌ ಆಗುತ್ತಾ ಹೋಗುವುದು. 
ಅದನ್ನು ವಿಚಾರ ಮಾಡಬೇಕು ಎಂದು ಹೇಳುತ್ತಿದ್ದೇನೆ. 


ಹಿಂದಕ್ಕೆ 100 ರೂಪಾಯಿಗೆ ಭತ್ಯ ಹೆಚ್ಚು ಮಾಡಬೇಕು ಎಂದಾಗ ಮಾಡಲಿಲ್ಲ. 
ಅದಕ್ಕೆ ವಿರೋಧ ಬಂತು. ಈಗ 400 ರೂಪಾಯಿ ಇದ್ದುದು 600 ರೂಪಾಯಿ ಆಗುತ್ತದೆ. 
ಸರ್ವೆ ಸಾಮಾನ್ಯವಾಗಿ ನೋಡಿದರೆ ಎಂಟೂವರೆ ಲಕ್ಷ ಅಥವಾ 9 ಲಕ್ಷ ರೂಪಾಯಿ 
ಆಗುತ್ತದೆ. ಸರ್ಕಾರ ತೆಗೆದುಕೊಂಡ ಪ್ರಕಾರ $8 ಲಕ್ಷ ರೂಪಾಯಿ ಅದು ಇನ್ನು ಹೆಚ್ಚು 
ಆಗಬೇಕು. ಒಂದು ಸೂಚಿನೆ ಏನೆಂದರೆ, ನಾವು ಸರ್ವೆ ಸಾಮಾನ್ಯವಾಗಿ ಜನರ ಪ್ರತಿನಿಧಿಯಾಗಿ 
ಬಂದಿದ್ದೇವೆ. ನಾವು ಕೆಲಸ ಮಾಡಬೇಕಾದರೆ ನಮಗೆ ಏನು ವಿಧಾನಗಳು ಬೇಕು ಅವಕ್ಕೆ 
ಅವಕಾಶ ಮಾಡಿಕೊಡಬೇಕು. ಪಗಾರ ಕೊಟ್ಟರೆ ವಿಧಾನ ಕೊಟ್ಟಂತೆ ಅಲ್ಲ. ನನಗೆ ನೂರು 


ಪ್ರತಿಭಾವಂತ ಸಂಸದೀಯ ಪಟು 257 


ರೂಪಾಯಿ ಕೊಡುವುದರಿಂದ ನಾನು ಬೆಂಗಳೂರಿನ ಆಸ್ಪತ್ರೆಯೊಳಗೆ ಮಲಗಿಕೊಳ್ಳುತ್ತೇನೆ. 
ಕಾರ್ಯ ಮಾಡುವುದಕ್ಕೆ ಆಗುವುದಿಲ್ಲ. 


ಆದರೆ ಯಾವ ಉದಾತ್ತ ವಿಚಾರ ಇಟ್ಟುಕೊಂಡು ಸರ್ಕಾರದವರು 100 
ರೂಪಾಯಿಗಳನ್ನು ಕೊಡುತ್ತಾರೆ, 150, 250 ರೂಪಾಯಿಗೆ ಹೆಚ್ಚು ಮಾಡುತ್ತಾರೆ ಅದು 
ನೆರವೇರಬೇಕಾದರೆ ವಳ್ಳುರು ಅನಂದರಾಯರು ಏನು ಸೌಕರ್ಯಗಳು ಬೇಕೆಂದು ಹೇಳಿದರು 
ಆ ರೀತಿ ಮಾಡುವುದು ಉತ್ತಮ. ಪೋನ್‌ ಕೊಡಬೇಕು ಹೋಗಿ ಬರಲಿಕ್ಕೆ ಸೌಕರ್ಯ 
ಮಾಡಬೇಕು. ಕಾನ್‌ಸಿಟೂಯನ್ನಿಯೊಳಗೆ ಅಡ್ಡಾಡಲಿಕ್ಕೆ ಜೀಪುಗಳು ವಗ್ಳೆರೆ ಸೌಕರ್ಯ 
ಕೇಳಿದರೆ ಕೊಡಬೇಕು. ಏನು ಹಣ ಕೊಡುತ್ತಾರೆ ಅದರ ಸದುಪಯೋಗ ಚೆನ್ನಾಗಿ ಆಗಬೇಕು. 


ಕೆಲಸ ಚೆನ್ನಾಗಿ ಆಗಬೇಕು ಈ ತರಹ ಸವಲತ್ತು ಕೊಟ್ಟರೆ ಸಾವಿರ 
ರೂಪಾಯಿಗಳವರೆಗೆ ಲೆಕ್ಕ ಆಗಬಹುದು. ನಮಗೆ ಫ್ರೀ ಬಸ್‌ ಪಾಸ್‌ ಕೊಟ್ಟಿದ್ದಾರೆ. ಫ್ರೀ 
ಪಾಸ್‌ ಏನು ಮಾಡುತ್ತೇವೆ? ನಾವು ಎಲ್ಲಿಗೆ ಹೋಗುತ್ತೇವೆ. ಜನರ ಕೆಲಸದ ಸಲುವಾಗಿ 
ಹೋದರೆ ಪಾಸ್‌ ಉಪಯೋಗ ಮಾಡಲಿಕ್ಕೇಬೇಕು, ನಾವು ನಮ್ಮಕ್ಷೇತ್ರದ ಕೆಲಸ ಕಾರ್ಯಗಳನ್ನು 
ಮಾಡಲು ಜನರಿಗೆ ಉಪಯೋಗವಾಗಲಿ, ಎನ್ನುವ ವಿಚಾರ ಇಟ್ಟುಕೊಂಡು ನಮಗೆ ಭತ್ಯೆ 
ವಗ್ಗೆರೆ ಕೊಡುತಾರೆ. ಅದನ್ನು ಸೌಕರ್ಯದ ರೂಪದಲ್ಲಿ ಕೊಡಿ ಎಂದು ಸೂಚನೆ ಮಾಡುತ್ತೇನೆ. 
ಇದಕ್ಕೆ ನನ್ನ ಉಗ್ರವಾದ ವಿರೋಧ ಇದೆ. ಇದನ್ನು ಮಾಡಿದರೆ 100 ಕೈ 25 ಮಂದಿ 
ಚುನಾವಣೆಗಳಲ್ಲಿ ಆರಿಸಿ ಬರುವುದಿಲ್ಲ. ಎರಡನೆಯದು ಯಾವ ಬೇಸಿಸ್‌ ಮೇಲೆ ಸೂಚನೆ 
ಮಾಡಿದ್ದಾರೆ ನನಗೆ ತಿಳಿಯಲಿಲ್ಲ. 25 ರೂಪಾಯಿ ಭತ್ಯ ಇದ್ದುದನ್ನು 31 ರೂಪಾಯಿ ಏತಕ್ಕೆ 
ಮಾಡಿದಿರಿ? ಬೆಂಗಳೂರು ಸ್ಟಾಂಡರ್ಡ್‌ ಆಫ್‌ ಲಿವಿಂಗ್‌ ಆಧಾರದ ಮೇಲೆ 31 ರೂಪಾಯಿ 
ಬೇಕಾಗುತ್ತದೆಂದು ಮಾಡಿದರೋ ಅಥವಾ ಆ ಅಂಕೆ ಶುಭ ಎಂದು ಮಾಡಿದ್ದೋ ಗೊತ್ತಿಲ್ಲ. 


ಯಾವ ಬೇಸಿಸ್‌ ಮೇಲೆ ಮಾಡಿದ್ದಾರೆ? ಮಾನ್ಯ ಕೃಷ್ಣರವರು ಬಿಲ್‌ ಇಂಟ್ರಡ್ಕೂಸ್‌ 
ಮಾಡಿದಾಗ ಕಾರಣ ಹೇಳಲಿಲ್ಲ. ಅವರು ನಾನು ಹೇಳುವುದು ತಪು ಅಂತ ಹೇಳಬಹುದು. 
ಸವಲತ್ತುಗಳನ್ನು ಕೊಟ್ಟರೆ ಯೋಗ್ಯ. ಆ ರೀತಿ ಸವಲತ್ತುಗಳನ್ನು ಕೊಟ್ಟರೆ ನಮ್ಮಭಾಗದೊಳಗೆ 
ಕೆಲಸೆ ಕಾರ್ಯಗಳನ್ನು ಮಾಡುವುದಕ್ಕೆ ಅವಕಾಶ ಇದೆ ಎಂದು ಹೇಳುತ್ತೇನೆ. ಈ ಹಿನ್ನೆಲೆಯಿಂದ 
ನಾನು ಈ ಮಸೂದೆಯನ್ನು ಪೂರ್ಣ ವಿರೋಧ ಮಾಡಿ ಮಾತನಾಡಲು ಅವಕಾಶ ಕೊಟ್ಟಿದ್ದಕ್ಕೆ 
ವಂದಿಸುತ್ತೇನೆ. 

Appropriation Bill-1974 
ಶ್ರೀ ಪಿ.ವಿಂ. ನಾಡಗೌಡ (ನ್ನಾನೀಯ ಪ್ರಾಧಿಕಾರಿ ಕ್ಷೇತ್ರ).- 


ಈ ಅಪ್ರೋಪ್ರಿಯೇಷನ್‌ ಬಿಲ್‌ ಮೇಲೆ ನಾಲ್ಕಾರು ಮಾತುಗಳನ್ನು 
ಹೇಳಬಯಸುತ್ತೇನೆ ನಾನು ಹೇಳುವುದು ಬಹಳ ಲಿಮಿಟೆಡ್‌. ಶ್ರೀಮಾನ್‌ ಕಲ್ಲಣ್ಣನವರು 
ಮತ್ತು ಇತರರು ಹೇಳಿದಂತೆ, ಇದರಲ್ಲೆ ಇತರ ವಿಷಯಗಳಿಗೆ ಡೈವರ್ಷನ್‌ ಮಾಡುವುದಕ್ಕೆ 


258 ಪಿ.ಎಂ. ನಾಡಗೌಡ 


ಅವಕಾಶವಿಲ್ಲ. ಮುಖ್ಯವಾದ ಐಟಂಗಳು ಏನಿವೆ, ಅವಗಳ ಬಗ್ಗೆ ಎರಡು ಮಾತುಗಳನ್ನು 
ಹೇಳುತ್ತೇನೆ. ಒಂದನೆಯ ಐಟಂ ಅಡಿನಿಸ್ಟೇಟಿವ್‌ ಆಫ್‌ ಜಸ್ಟೀಸ್‌ ಐಟಂ ನಂಬರ್‌ 3 
ಏನಿದೆ, ಅದನ್ನು ತಾವೆಲ್ಲರೂ ನೋಡಿರಬಹುದು. ಕಳವಳವನ್ನು ಉಂಟು ಮಾಡುವಂತ 
ಅಂಕಿ ಅಂಶಗಳು ಹೈಕೋರ್ಟಿನಿಂದ ಬಂದಿವೆ. ಪೇಷರಿನಲ್ಲೇ ನೋಡಿದಂತೆ, 4 ಸಾವಿರ 
ಕೇಸುಗಳು ಹೈ ಕೋರ್ಟಿನಲ್ಲೆ ಇನ್ನು ಪೆಂಡಿಂಗ್‌ ಇವೆ. 


ಶ್ರೀ ಕೆ.ಎಚ್‌. ಪಾಟೀಲ್‌.- ನಿಮ್ಮಕಾಲದಿಂದ ಪೆಂಡಿಂಗ್‌ ಇವೆ. 


ಶ್ರೀ ಪಿ.ಎಂ. ನಾಡಗೌಡ.- ಹಾಗೆ ಹೇಳುವ ಕಾಲ ಹೋಯಿತು. ಅಜ್ಜ ಒಂದು 
ದಿವಸ ಗಂಜಿ ಮಾಡಿದರೆ, ಮೊಮಗ ಒಂದು ದಿವಸ ಗಂಜಿ ಮಾಡಿದ ಹಾಗಾಯಿತು. ಈಗ 
4-6 ಹೈಕೋರ್ಟ್‌ ಜಡ್ಜ್‌ ಗಳ ಸ್ಥಾನಗಳು ಖಾಲಿ ಇವೆ. ಆದಷ್ಟು ಶೀಘ್ರ ಅವುಗಳನ್ನು 
ಭರ್ತಿಮಾಡಿ, ಜನರಿಗೆ ಏನು ಒಂದು ಜಸ್ರೀಸ್‌ ಸಿಕ್ಕಬೇಕು. ಆ ಜಸ್ಟೀಸ್‌ ಸಕಾಲದಲ್ಲಿ 
ಸಿಗುವಂತೆ ಮಾಡಿ, Justice delayed is justice dೇಗedೆ ಎನ್ನುವ ರೀತಿ ಆಗಬಾರದು. 
ಆ ದೃಷ್ಟಿಯಿಂದ ಈ ಸೂಚನೆ ಮಾಡುತ್ತಿದ್ದೇನೆ. ಹೈಕೋರ್ಟಿನಲ್ಲಿ ಬಹಳಷ್ಟು ಸ್ಥಾನಗಳು 
ಖಾಲಿ ಇವೆ. ಅದನ್ನು ಕೂಡಲೇ ಭರ್ತಿ ಮಾಡಬೇಕು. ಮಾನ್ಯ ಘೊರ್ಪಡೆಯವರು ಬಹಳ 
ಕ್ವಿಕ್‌ ಎಂದು ತಿಳಿದುಕೊಂಡಿದ್ದೇನೆ. ಆದಕಾರಣ ಅವರು ಇದರೊಳಗೂ ಕೂಡ ಕ್ವಿಕ್‌ 
ಆಗಬೇಕು. 


ಫೈನಾನ್ಸ್‌ ಮಿನಿಸ್ಟರ್‌ ಎಂದರೆ ಬರೀ ಥೀಯರಿ ಮಾಸ್ಟರ್‌ ಅಲ್ಲ, ಅವರಿಗೆ 
ಆಕ್ಲುಯಲ್‌ ರಿಸಲ್ಫ್‌್‌ ಅಚೀವ್‌ ಮಾಡಿ ತೋರಿಸುವಂಥ ಶಕ್ತಿ ಇದೆ. ಆ ಜಾಗಗಳನ್ನು 
ಭರ್ತಿ ಮಾಡಲು ತಡವಾಗಿದ್ದರೆ. ಸಂಬಂಧ ಪಟ್ಟವರನ್ನು ಪುಲ್‌ ಆಫ್‌ ಮಾಡಿ ಜಾಗಗಳನ್ನು 
ತುಂಬಿರಿ ಎಂದು ನಾನು ನಮ್ರತೆಯಿಂದ ಸೂಚನೆ ಮಾಡುತ್ತೇನೆ. ಇದಕ್ಕೆ ಮುಖ್ಯಮಂತ್ರಿಗಳು 
ಉತ್ತರ ಕೊಟ್ಟರೆ ಕೊಡಬಹುದು. ಇದು ಮುಖ್ಯ ಮಂತ್ರಿಗಳಿಗೆ ಸಂಬಂಧಪಟ್ಟದ್ದರಿಂದ 
ಅವರನ್ನು ಕೇಳಿ ಮತ್ತೆ ಯಾವಾಗಲಾದರೂ ಉತ್ತರ ಕೊಟ್ಟರೆ ಅಡ್ಡಿ ಇಲ್ಲ ಎಂದು ನನಗನ್ನಿಸುತ್ತದೆ. 

ಇನ್ನು ನಂಬರ್‌ 13ರಲ್ಲಿ ಡಿಸ್ಪಿಕ್ಸ್‌ ಅಡಿನಿಸ್ಟೇಷನ್‌ ಸಲುವಾಗಿ ಒಂದೆರಡು 
ಮಾತುಗಳನ್ನು ಹೇಳುತ್ತೇನೆ. ಡಿಸ್ಪಿಕ್ಟ ಅಡಿವಿಸ್ಟೇಷನ್‌ ಇವತ್ತು ನಮ್ಮರಾಜ್ಯದೊಳಗೆ ಏನೂ 
ಉಳಿದಿಲ್ಲ ಎಂದು ಹೇಳಬಹುದು. ಐ.ಎ.ಎಸ್‌ ಆಫೀಸರ್ಸ್‌ ಎಂದು ಬರುತ್ತಾರೆ. ಅವರಿಗೆ 
ಕನ್ನಡ ಬರುವುದಿಲ್ಲ. ಇಂಗ್ಲಿಷ್‌ ಕೂಡ ಚೆನ್ನಾಗಿ ಬರುವುದಿಲ್ಲ. ಇಂಥಹ ಐ.ಎ.ಎಸ್‌. 
ಅಫೀಸರುಗಳು ಇವತ್ತಿನ ದಿವಸ ಬರಲಿಕ್ಕೆ ಹತ್ತಿದ್ದಾರೆ. ಶ್ರೀಮಾನ್‌ ಘೋರ್ಪಡೆಯವರು 
ಕೆಂಗ್ಸ್‌ ಇಂಗ್ಲೀಷ್‌ ಮಾತನಾಡುತ್ತಾ ಇರುತ್ತಾರೆ. ಐ.ಎ.ಎಸ್‌. ಆಫಿಸರ್‌ ರವರ ಕೂಡ 
ತಾವು ಮಾತನಾಡಿದರೆ; ಅವರು ಎಂತಹ ಇಂಗ್ಲಿಷ್‌ ಮಾತನಾಡುತ್ತಾರೆಂದು ತಮಗೆ 


ಪ್ರತಿಭಾವಂತ ಸಂಸದೀಯ ಪಟು 259 


ಗೊತ್ತಗುತ್ತದೆ. ಬಬ್ಬರು ಎಮರ್ಗೆನ್ನಿ ಕಮಿಷನ್ನಿನ ಮೂಲಕ ಮಿಚೋ ಏರಿಯದಿಂದ ಬಂದಿದ್ದಾರೆ. 
ಅವರಿಗೆ ಕನ್ನಡ ಬರುವುದಿಲ್ಲ. ಅವರು ನಮ್ಮಲಊರಿಗೆ ಬಂದ ಮೇಲೆ, ಸ್ಪೆಕಲ್ಲಿನ ಮೇಲೆ 
ಹತ್ತಿಕೊಂಡು, ಹಿಂದೆ ಜವಾನನ್ನು ಕೂಡಿಸಿಕೊಂಡು ಹೋಗುತ್ತಿದ್ದರು. ಅವರು ಹತ್ತುವುದು 
ಸ್ಕೂಟರ್‌ ಅಲ್ಲಿ ಆರ್ಲಿನರಿ ಸೈಕಲ್‌. ಹಿಂದೆ ಜವಾನ ಕುಳಿತಿರುತ್ತಾನೆ, ಮುಂದೆ ಅವರು 
ಕುಳಿತುಕೊಂಡು ಸೈಕಲ್‌ ತುಳಿಯುತ್ತಾ ಇರುತ್ತಾರೆ. ಹೀಗಿದ್ದರೆ, ಡಿಸ್ಪಿಕ್‌ ಆಫಿಸರ್‌ ರಾಗಿ 
ಅವರಿಗೆ ಮರ್ಕಾದೆ ಹೇಗೆ ಬರಬೇಕು. ಅವನು ಸೈಕಲಿನಿಂದ ಇಳಿದು ಗುಬ್ಬಿ ಹಿಡಿಯುತ್ತಾ 
ಇರಬೇಕು. ಅಂಥವರನ್ನು ವಿಧಾನ ಸೌಧದ ಮ್ಯೂಜಿಯಂನಲ್ಲಿ ಇಡಬೇಕು. ಇಲ್ಲಿ ಕೆಲಸ 
ಕಾರ್ಯಗಳು ನಡೆಯಲಿ ಬಿಡಲಿ ಯಾರು ನೋಡುವುದಿಲ್ಲ. 


Mr. Deputy Chairman.- \t is a story or a fact? 


ಶ್ರೀ ಪಿ.ಎಂ. ನಾಡಗೆ?ೌಡ.- | you were to come to Bagalkot or 
Bijapur, | will show you. ಶ್ಲೀ ಕೆ.ಎಚ್‌. ಪಾಟೀಲರ ಸರಕಾರದಲ್ಲಿ ಇಂತವರು 
ಇರಬಾರದೆಂದು ಹೇಳುತ್ತೇನೆ. ಇಂಥವರನ್ನು ನಮ್ಮ ಜಿಲ್ಲೆಗೆ ಹಾಕಬಾರದು. ಜನರ ಅಂತಣರುಣೆ 
ನೋಡಿಕೊಂಡು, ಸಮಾಜ ಪರಿವರ್ತನೆ ಮಾಡುವ ಅಧಿಕಾರಿಯನ್ನು ಹಾಕಲಿ, ನುರಿತಂಥ 
ಅಧಿಕಾರಿಯನ್ನು ಹಾಕೆಲಿ ಇಲ್ಲ ಎಕ್ಸ್‌ ಪೀರಿಯನ್ಸ್‌ ಡ್‌ ಅಧಿಕಾರಿಯನ್ನು ಹಾಕಲಿ ಎಂದು 
ಸೂಚನೆ ಮಾಡುತ್ತೇನೆ. 


ಇನ್ನು ಪ್ರೈಮರಿ, ಸೆಕೆಂಡರಿ ಮತ್ತು ಹೈಯರ್‌ ಎಜುಕೇಶನ್‌ ಬಗ್ಗೆ ಒಂದು ಮಾತನ್ನು 
ಹೇಳುತ್ತೇನೆ. ಶಿಕ್ಷಣ ನಮ್ಮ ದೇಶದಲ್ಲಿ ಇಲ್ಲವೇ ಇಲ್ಲ, ಆ ಮಾತು ಬೇರೆ. ಯು.ಜಿ.ಸಿ. 
ಶಿಕ್ಷಣದೊಳಗೆ ಶಿಕ್ಷಕರ ವಯಸ್ಸು ಹೆಚ್ಚು ಇದ್ದರೆ ಅವರು ನುರಿತ ಶಿಕ್ಷಕರು, ಚೆನ್ನಾಗಿ ಶಿಕ್ಷಣ 
ಕೊಡಬಹುದು ಎಂದು ತಿಳಿದುಕೊಂಡಿದ್ದಾರೆ. 60 ರಿಂದ 75 ವರ್ಷ ಆದಂಥ ಫೊಫೆಸರ್‌ಗೆ 
ಯು.ಜಿ.ಸಿ. ಸ್ಕಾಲರ್‌ ಶಿಫ್‌ ಕೊಟ್ಟು ವಿಶ್ವವಿದ್ಯಾನಿಲಯದಲ್ಲಿ ಇಟ್ಟುಕೊಂಡಿದ್ದಾರೆ. 
ಸರಕಾರದವರು ಈಗ 60 ವರ್ಷ ಇದ್ದಿದ್ದನ್ನು 55 ವರ್ಷ ಮಾಡಿದರು. ಇನ್ನು 50 ವರ್ಷ 
ಮಾಡುತ್ತಾರೋ ಏನೋ ತಿಳಿಯುವುದಿಲ್ಲ. ಯಾರಿಗೆ ನೌಕರಿ ಇಲ್ಲ, ಅವರಿಗೆ ಕೊಡಬೇಕು 
ಎಂದು 50 ವರ್ಷ ಮಾಡಬೇಕಾಗುತ್ತದೆಂಬ ದೃಷ್ಟಿಯಿಂದ ಈ ರೀತಿ ಮಾಡಬಾರದು. 


ಶ್ರೀ ಕೆಎಚ್‌. ಪಾಟೀಲ್‌.- ತಾವು ಬಾಂಬೆ ಗವರ್ನಮೆಂಟ್‌ ಸ್ಕೂಲ್‌ ಬೋರ್ಡ 
ಛೇರನ್‌ ಆಗಿದ್ದೀರಿ. ತಾವು ಅಲ್ಲಿ ಎಷ್ಟು ವಿಜ್‌ ಇಟ್ಟಿದ್ದೀರೋ, ಅದೇ ವಿಜನ್ನೂ ನಾವೂ 
ಇಟ್ಟಿದ್ದೇವೆ. 

ಶ್ರೀ ಪಿ.ಎಂ. ನಾಡಗೌಡ,- ನಮಗೆ 60 ಕೊಡಲಿಕ್ಕೆ ಬರುತ್ತದೆ, ಸ್ಕೂಲ್‌ 
ಬೋರ್ಡಿಗೆ ಆ ಅಧಿಕಾರ ಕೊಟ್ಟಿದ್ದರು. 


260 ಪಿ.ಎಂ. ನಾಡಗೌಡ 


ಶ್ರೀ ಕೆ.ಎಚ್‌. ಪಾಟೀಲ್‌.- ಸ್ಪೆಷಲ್‌ ಅಪಾಯಿಂಟ್‌ 80 ವರ್ಷ ಆದರೂ 
ಬರುತ್ತದೆ. 


ಶ್ರೀ ಪಿ.ಎಂ. ನಾಡಗೌಡ.- 60 ಇದ್ದದ್ದನ್ನು 55ಕ್ಕೆ ಇಳಿಸಲಿಕ್ಕೆ ಹೇಗೆ ಇರುತ್ತದೆ. 
ಉಗ್ರವಾಗಿ ಶಿಕ್ಷಕರ ಮೇಲೆ ಅನಾಯ ಮಾಡಿರುವುದನ್ನು ತೆಗೆಯಬೇಕು ಎಂದು ನನ್ನ 
ಕಳಕಳಿಯ ವಿನಂತಿ. ಇನ್ನು ಕೃಷ್ಣ ಮೇಲ್ದಂಡೆ ಯೋಜನೆ ಬಗ್ಗೆ ಹೇಳಿ ಹೇಳಿ ನಮ್ಮಬಾಯಿ. 
ನೋಯುತ್ತದೆ ಎಂದು ಹೇಳಿದರೆ ಅಡ್ಡಿ ಇಲ್ಲ. 


ಕೃಷ್ಣ ಮೇಲ್ದಂಡೆ ಯೋಜನೆ ಈಗಂತೂ ಬರುವುದಿಲ್ಲ ನಮ್ಮ ಮೊಮಸ್ಸಳ 
ಕಾಲಕ್ಕಾದರೂ ಬರುತ್ತದೋ ಏನೋ ಗೊತಿಲ್ಲ, ಈ ವರ್ಷ 5 ಕೋಟಿ ರೂಪಾಯಿ ಕೊಟ್ಟಿದ್ದೀರಿ 
It does not touch the tringe of the problem. ದಾಮೋದರ ವಾಲಿ ಪ್ರಾಜೆಕ್ಷನ್ನು 
ಮಾಡಲು ಅದಕ್ಕೆ ಒಂದು ಚೀಫ್‌ ಇಂಜಿನಿಯರ್‌ ಒಳಗೊಂಡ ಬೋರ್ಡ್‌ ಮಾಡಿ, 
ಶೀಘ್ರವಾಗಿ ಎಲ್ಲಾ ಕೆಲಸ ಮಾಡಿಕೊಂಡರು ಅದೇ ರೀತಿ ಇದನ್ನು ಮಾಡಲಿ ಎಂದು ನಾನು 
ನಮ್ರವಾಗಿ ಸೂಚನೆ ಮಾಡುತ್ತೇನೆ. 

ಇದು ಮಹತ್ವವಾದ ಯೋಜನೆ, ಯಾರು ಬರಗಾಲದ ಬವಣೆಗೆ ತುತ್ಪಾಗಿರುತಾರೆ. 
ಅವರನ್ನು ರಕ್ಟಣೆ ಮಾಡುವ ಯೋಜನೆ. ಇದರ ಮಹತ್ವ ತಮಗೆ ಗೊತ್ತಿದೆ ದಯವಿಟ್ಟು 
ಅದನ್ನು ಮಾಡಿರಿ ಎಂದು ನಾನು ಸೂಚನೆ ಮಾಡುತ್ತೇನೆ. ಇನ್ನೊಂದು ಟೂರಿಸಂ; ಐಟಂ 
ನಂ. 55. ಬಿಜಾಪೂರದಲ್ಲಿ ಟ್ಯೂರಿಸ್ಟ್‌ ಸೆಂಟರ್‌ ಮಾಡಿ ಅಲ್ಲಿ ಏನು ಹಿಂದಿನ ಭವ್ಯ 
ಅರ್ಕಿಟೆಕ್ಟ್‌ ಬ್ಯೂಟಿ ಇದೆ, ಅದನ್ನು ಕಾಪಾಡಿಕೊಂಡು ಹೋಗಬೇಕು. ಜನರು ಹೋಗಲಿಕ್ಕೆ 
ಬರಲಿಕ್ಕೆ ಟೂರಿಸ್ಟ್‌ ಆಕ್ಷಿವಿಟಿ ಹೆಚ್ಚು ಮಾಡಬೇಕು. 


ಬಿಜಾಪುರದಲ್ಲಿ ಬೆಟ್ಟದ ಕಲ್ಲು ಗೋಲ ಗುಂಬಸ್‌ ಅಮೇಲೆ ಬಾದಾಮಿ 
ಪ್ರದೇಶಗಳಿವೆ. ಅವುಗಳನ್ನು ಚೆನ್ನಾಗಿ ಅಭಿವೃದ್ಧಿ ಪಡಿಸಿ, ಟೂರಿಸ್ಟ್‌ಗೆ ಹೆಚ್ಚು ಪ್ರೋತ್ಸಾಹ 
ಕೊಡಬೇಕು. ಬಿಜಾಪುರದಲ್ಲಿ ಒಂದು ಏರೋಡಂ ಮಾಡಬೇಕು. ಅದಕ್ಕೆ ಕೇಂದ್ರ ಸರ್ಕಾರ 
ಒಪ್ಪಿಕೊಂಡಿದೆ. ಆ ಯೋಜನೆ ಈಗ ಎಲ್ಲಿ ಹೋಯಿತೋ ಗೊತ್ತಿಲ್ಲ. ಸರ್ಕಾರದವರು 
ಅದನ್ನು ಮಾಡಬೇಕು. ಗೋಲ್‌ ಗುಂಬಸ್‌ ಮತ್ತು ವಿಸ್ಟರಿಂಗ್‌ ಗ್ಯಾಲರಿ, ಗinth wonder 
of the world ಅದನ್ನು ನೋಡಲಿಕ್ಕೆ ಎಲ್ಲಾ ಕಡೆಯಿಂದ ಬರತಕ್ಕ ಜನರಿಗೆ ಅವಕಾಶ 
ಮಾಡಿಕೊಡಬೇಕು. ಇನ್ನು ಹೇಳಬೇಕಾಗಿತ್ತು. ಹೆಚ್ಚು ಸಮಯವಿಲ್ಲ, ಈ ಕೆಲಸಗಳನ್ನು 
ಮಾಡಲಿಕ್ಕೆ ಎಷ್ಟು ಹಣ ಕೊಡುತ್ತಾರೋ ಅಷ್ಟು ಹಣ ಕೊಡಿ ಇಲ್ಲದಿದ್ದರೆ ಅರ್ಧಪಾಲು 
ಆದರೂ ಕೊಟ್ಟು ಕೆಲಸಗಳನ್ನು ಮಾಡಿಸಿ ಎಂದು ಕಳಕಳಿಯಿಂದ ಕೇಳಿಕೊಂಡು ನನ್ನ ಮಾತನ್ನು 
ಮುಗಿಸುತ್ತೇನೆ. 


ಪ್ರತಿಭಾವಂತ ಸಂಸದೀಯ ಪಟು 261 


Forest Bill-1974 
ಶ್ರೀ ಪಿ.ಎಂ. ನಾಡಗೌಡ (ನ್ನಾನೀಯ ಪ್ರಾಧಿಕಾರಿ ಕ್ಷೇತ್ರ.- 


ಮಾನ್ಯ ಅರಣ್ಯ ಮಂತ್ರಿಗಳು ಈಗ ಏನು ಒಂದು ಮಸೂದೆ ತಂದಿದ್ದಾರೆ ಆದರಲ್ಲಿ 
ನಾನು ಒಂದು ವಿಚಾರ ಮಾಡಬೇಕಾದ ಅಂಶ ಏನೆಂದರೆ ಈಗ ಕಾಡು ಪ್ರದೇಶದಲ್ಲಿ 
ಭೂಮಿಗಳು ಏನು ಇವೆ ಅವು ಕಾಡಾಗೇ ಉಳಿಯಬೇಕೇ ಅಥವಾ ಅಲ್ಲಿಯ ಜನರಿಗೆ 
ಏನಾದರೂ ಇದರಲ್ಲಿ ಬರಬೇಕೋ ಅನ್ನುವ ನಿರ್ಣಯ ಮೊದಲು ಮಾಡದೇ ಈ ಒಂದು 
ಕಾಯಿದೆಯನ್ನು ತಂದಿದ್ದಾರೆ ಅಂತ ಕಾಣುತ್ತದೆ. ಏತಕ್ಕೆಂದರೆ ಮುಂದೆ ಈ ಕಾಡುಗಳು 
ಹೋಗಿ ಹೋಗಿ ಬಹಳ ಕಾಡು ಕಡಿಮೆ ಆಗುತ್ತದೆ. ಆದುದರಿಂದ ಈ ಒಂದು ವಿಚಾರ 
ಸರ್ಕಾರದ ಮುಂದೆ ಬಂದ ಹಾಗೆ ಕಾಣುತ್ತದೆಯೇ ಎನ್ನುವುದು ನನ್ನ ಮೂಲಭೂತವಾದ 
ಪ್ರಶ್ನೆ. ಈ ಮೂಲಭೂತವಾದ ಪ್ರಶ್ನೆಯನ್ನು ಬಗೆಹರಿಸಯವ ಒಂದು ಕಾಯಿದೆ ತಂದಿದ್ದರೆ 
ನೆಟ್ಟಗಾಗುತ್ತಿತ್ತು ಎಂದು ನನಗೆ ಅನಿಸುತ್ತದೆ. 


ಈಗ ಕಾರವಾರದಲ್ಲಾಗಲೀ ಕೊರ್ಗ್‌ನಲ್ಪ್ಲಾಗಲೀ ಅಲ್ಲಿ ಕಾಡು ಪ್ರದೇಶವಿದೆ. ಆ 
ಪ್ರದೇಶವನ್ನು ಈ ಕಾಯಿದೆಯಿಂದ ಉಳಿಸಬೇಕು ಎಂದರೆ ಅಲ್ಲಿಯ ಜನರು ಹೊರಗೆ 
ಬರಬೇಕೋ ಅಥವಾ ಅವರಿಗೆ ಏನಾದರೂ ಅವಕಾಶ ಮಾಡಿಕೊಡುತ್ತಿರೋ ಎಂದು 
ನಿರ್ಣಯ ಮಾಡಬೇಕು. ಅದನ್ನು ಮಾಡದೆ ಇದ್ದರೆ ಈ ಕಾಯಿದೆಯಿಂದ ಬಹಳ ಕಿರುಕುಳ 
ಆ ಜಿಲ್ಲೆಗಳ ಜನರಿಗೆ ಕೊಟ್ಟಂತೆ ಆಗುತದೆ. ಕೆ.ಎಚ್‌. ಪಾಟೀಲರಿಗೆ ಏನು ಕಿರುಕುಳ 
ಆಗಲಿಲ್ಲ ನಿಮಗೆ ಕಾಯಿದೆಯಿಂದ ಏನೂ ಹತುವದಿಲ್ಲ, ಬಿಜಾಪರ ಜಿಲ್ಲೆಯಲ್ಲಿ ಧಾರವಾಡ, 
ಗುಲ್ಬರ್ಗಾ ಮತ್ತು ರಾಯಚೂರಿನಲ್ಲಿ ಫಾರೆಸ್ಟ್‌ ಇಲ್ಲ ಆದುದರಿಂದ ಅಲ್ಲಿಯವರೆಗೆ ಏನು 
ಕಷ್ಟವಾಗುವುದಿಲ್ಲ. ಆದರೆ ಎಲ್ಲಿ 100ಕ್ಕೆ 80 ಪರ್ಸೆಂಟ್‌ ಫಾರೆಸ್ಟ್‌ ಇದೆ. ಅಲ್ಲಿ ಇರತಕ್ಕಂತಹ 
ಜನರಿಗೆ ಇದರಿಂದ ಬಹಳ ಕಿರುಕುಳ ಅಷ್ಟೇ ಅಲ್ಲ ಸಂಸಾರ ಮಾಡುವುದಕ್ಕೆ ಕಷ್ಟ ಆಗಬಹುದು 
ಎಂದು ಅನಿಸುತ್ತದೆ. 

ಇದನ್ನು ಏತಕ್ಕೆ ಹೇಳುತ್ತಿದ್ದೇನೆಂದರೆ ಪಾಟೀಲರಿಗೆ ಬಹಳಷ್ಟು ಫಾರೆಸ್ಟ್‌ 
ಕಡಿದುಕೊಂಡು ಹೋಗುತ್ತಿದ್ದಾರೆ ಎನ್ನುವ ವಿಚಾರ ಇದ್ದ ಹಾಗೆ ಕಾಣುತ್ತದೆ. ಪಾಟೀಲರು 
ಎರಡು ಸಾವಿರ ದಂಡ ಏನು ಇತ್ತು ಅದನ್ನು ಐದು ಸಾವಿರಕ್ಕೆ ಹೆಚ್ಚಿಸಿದ್ದಾರೆ. ಶ್ರೀಮಾನ್‌ 
ಪಾಟೀಲರು ಹೇಳಲಿ ಎಷ್ಟು ಮಂದಿಗೆ ದಂಡ ಹಾಕಿಸಿದ್ದಾರೆ. ಎಷ್ಟು ಮಂದಿಗೆ ಶಿಕ್ಷಿ 
ಮಾಡಿಸಿದ್ದಾರೆ? ಎರಡು ಸಾವಿರ ದಂಡ ಇದ್ದಾಗ ಈ ಸರ್ಕಾರದವರು ಎಷ್ಟು ದಂಡ 
ಹಾಕಿದ್ದಾರೆ ಎನ್ನುವ ಅಂಕಿ ಅಂಶಗಳನ್ನು ಕೊಡಲಿ, ಈ ಕಾಯಿದೆ ಬರೆ ಕಾಗದದ ಮೇಲೆ 
ಉಳಿಯುತಿದೆ. ಸರ್ಕಾರದ ಅಧಿಕಾರಿಗಳು ಶಾಮಿಲಾಗಿ ಕೆಲಸ ಕಾರ್ಯಗಳು ನಡೆಯುತ್ತದೆ. 
ಕಾಯಿದೆ ಇದ್ದರೂ ಮಾಡುತ್ತಾರೆ. ನನಗೆ ಅನಿಸುತ್ತದೆ ಪಾಟೀಲರು ಈ ಅಮೆಂಡ್‌ಮೆಂಟ್‌ 
ಏನು ಮಾಡಿದ್ದಾರೆ ಇದು ಒನ್‌ ವೇ ಟ್ರಾಫಿಕ್‌. ಇದನ್ನು ಮಾಡುವ ಮುಂಚಿ ಎಷ್ಟು 


262 ಪಿ.ಎಂ. ನಾಡಗೌಡ 


ಮಂದಿಗೆ ಶಿಕ್ಷೆ ಆಗಿದೆ, ಎಷ್ಟು ಮಂದಿಗೆ ಅಧಿಕಾರಿಗಳು ಹಿಡಿದಿದ್ದಾರೆ. ಎಷ್ಟು ಕಟ್ಟಳೆ 
ಕೋರ್ಟು ಕಛೇರಿಗಳಿಗೆ ಕಳುಹಿಸಿದ್ದಾರೆ. ಅಲ್ಲಿ ಎಷ್ಟು ಕಟ್ಟಳೆ ಬಿಟ್ಟಿದ್ದಾರೆ ಎಂದು ನೋಡಿ 
ಮಾಡಬೇಕಾಗಿತ್ತು. 


ಇದು ನೋಡಲಿಕ್ಕೆ ಬಹಳ ಚೆನ್ನಾಗಿ ಇದ್ದಂಥ ಕಾಯಿದೆ ಇದೆ. ಆದರೆ ಇದನ್ನು 
ತೀಕ್ಷಣವಾಗಿ ವಿಚಾರ ಮಾಡಿದರೆ, ಜನರಿಗೆ ಕಿರುಕುಳವಾಗಿ ಪರಿವರ್ತಿಸುವ ಕಾಯಿದೆ 
ಇದು. ಆದುದರಿಂದ ಪಾಟೀಲರು ಇದನ್ನು ಪುನರ್ವಿಮರ್ಶೆ ಮಾಡಿ ತರಲಿ ಎಂದು ಹೇಳುತ್ತೇನೆ. 
ಉಗ್ರ ದಂಡ ನಿಗದಿ ಮಾಡಬೇಕಾದರೆ ಅದಕ್ಕೆ ಒಂದು ಬೇಸಿಸ್‌ ಇರಬೇಕು. ಇಲ್ಲದಿದ್ದರೆ 
ಅದು ಪೇಪರ್‌ ಮೇಲೆ ಉಳಿಯುತ್ತದೆಯೇ ಹೊರತು ಕಾಯಿದೆ ಅಮೆಂಡ್‌ ಮೆಂಟ್‌ 
ಮಾಡುವುದರಿಂದ ಏನೂ ಉಪಯೋಗವಾಗುವುದಿಲ್ಲ. 


ಎರಡು ಸಾವಿರ ರೂಪಾಯಿ ದಂಡ ಇದ್ದಾಗ, ಒಬ್ಬರನ್ನಾದರೂ ಹಿಡಿದು ದಂಡ 
ಹಾಕಿದ್ದರೋ ಎಂದು ಗೊತ್ತಿಲ್ಲ. ಉದಾತ್ತವಾದ ಧ್ಯೇಯದಿಂದ ಈ ತಿದ್ದುಪಡಿ ತಂದಿದ್ದರೂ 
ಕಾರ್ಯ ಆಗುವುದು ಬಹಳ ಕಷ್ಟ ಇದೆ. ಈ ಕಾಯಿದೆ ಮಾಡುವುದರಿಂದ ಕಿರುಕುಳ 
ಕೊಡಲಿಕ್ಕೆ ಅವಕಾಶ ಆಗುತ್ತದೆ. ಶ್ರೀಮಾನ್‌ ಭಗವಾನ್‌ ಅವರು ಹೇಳಿದಂತೆ ಅದನ್ನು 
ಪುನರ್‌ ಪರಿಶೀಲನೆ ಮಾಡಬೇಕೆಂದು ಸೂಚನೆ ಮಾಡುತ್ತೇನೆ. 


ಮಿನಿಮಮ್‌ ಕಾಡು ಪ್ರದೇಶ 19 ಪರ್ಸೆಂಟ್‌ 20 ಪರ್ಸೆಂಟ್‌ ಇರಬೇಕೆಂದು 
ಹೇಳಿದರು. ಕಾರವಾರ ಪ್ರದೇಶದಲ್ಲಿ 80 ಪರ್ಸೆಂಟ್‌ ಕಾಡು ಇದೆ, ಅದನ್ನು ಸೆಂಟ್‌ 
ಪರ್‌ಸೆಂಟ್‌ ಮಾಡಬೇಕಾದರೆ ಅಲ್ಲಿಯ ಜನಗಳನ್ನು ಬೇರೆ ಕಡೆ ಕರೆದುಕೊಂಡು 
ಹೋಗಬೇಕಾಗುತ್ತದೆ. ಒಂದೊಂದು ಜಿಲ್ಲೆಯೊಳೆಗೆ ಫಾರೆಸ್ಟೇ ಇಲ್ಲ. ಇದ್ದುದನ್ನು ಜನರಿಗೆ 
ಗ್ರಾಂಟ್‌ ಮಾಡಿಬಿಟ್ಟಿದ್ದಾರೆ ಎರಡು ವರ್ಷದೊಳಗೆ ರಿಸರ್ವ್‌ ಫಾರೆಸ್ಟಿನಲ್ಲಿ ಇದ್ದ 
ಭೂಮಿಯನ್ನೆಲ್ಲಾ ಕೊಟ್ಟು ಬಿಟ್ಟಿದ್ದಾರೆ - ಹಾಸನ, ಕೊರ್ಗ ಕಾರವಾರದಲ್ಲಿ ಒಂದು ಎಕರೆ 
ಕೊಡಬೇಕೆಂದರೂ ಲೆಡಿಸ್‌ ಟೀಚರ್‌ ಮುಂದೆ ಬರಬೇಕೆಂದು ಹೇಳಿದ್ದಾರೆ. ಇಂಥಾದ್ದು 
ಏತಕ್ಕೆ ಮಾಡುತ್ತೀರಾ? ಒಂದು ಎಕರೆ ಬಡವರಿಗೆ ಕೊಡಬೇಕಾದರೆ ಸಭೆಯ ಮುಂದೆ 
ನೋಟಿಫಿಕೇಷನ್‌ ಇಡುವುದಕ್ಕೆ ಕೂತರೆ ಕಷ್ಟ ಅಧಿಕಾರ ಏನು ಇದೆ. ಅದನ್ನು ಪಾಸಸ್‌ 
ಆಪ್‌ ಲೆಜಿಸ್‌ಲೇಟರ್‌ಗೆ ಕೊಡಬೇಡ. 


ಸರ್ಕಾರ ನಡೆಸಬೇಕಾದರೆ ಎಮೋಷನಲ್‌ ಆಗಿ ನಡೆಸುವುದಕ್ಕೆ ಆಗುವುದಿಲ್ಲ. 
ಆಪೋಜಿಷನ್‌ ಹಿಂದೆ ಹೇಗೆ ಇದ್ದರೋ ಹಾಗೆಯೇ "ಇದ್ದಾರೆ. ಕಾಯಿಡೆ ಮಾಡುವಾಗ 
ಎಲ್ಲದನ್ನೂ ಜೊತೆಯಲ್ಲೇ ಕರೆದುಕೊಂಡು ಹೋಗಬೇಕು. ಸರ್ಕಾರ ನಡೆಸಬೇಕಾದರೆ ಎಲ್ಲಾ 
ವಿಚಾರ ಮಾಡಬೇಕು. ಅದು ಹೌಸಸ್‌ ಜಪ್‌ ಲೆಜಿಸ್‌ ಲೇಚರ್‌ಗೆ ಬಂದರೆ ಅದರಿಂದ 
ಏನು ಆಗುವುದಿಲ್ಲ. ಒಂದು ಫಾರೆಸ್ಟ್‌ ಇಂಡೆಸ್ಟ್ರಿ ಮಾಡಲು ಒಂದು ಕಾರ್ಪೊರೇಷನ್‌ 
ಮಾಡಬೇಕಾದರೆ, ಅದು ಲೆಜಿಸಲೇಚರ್‌ಗೆ ಬಂದರೆ ಹೇಗೆ ನಡೆಯುತ್ತದೆ? ಒಂದು ಇಂಡಸ್ರಿ 


ಪ್ರತಿಭಾವಂತ ಸಂಸದೀಯ ಪಟು 263 


ಕೊಟ್ಟಿ ಮೇಲೆ ಹೌಸ್‌ ಆಫ್‌ ಲೆಜಿಸ್‌ ಲೇಚರ್‌ ಕೊಡಲಿಕ್ಕೆ ಎಂದರೆ ಅದನ್ನು ಇಂಡಸ್ಟೀಸ್‌ಗೆ 
ಕೊಡಬೇಕಾಗುತ್ತದೆ. 


ವ್ಯವಹಾರಿಕ ದೃಷ್ಟಿಯಿಂದ ಮಾಡಿ. ಪ್ರಾವಿಷನ್‌ ಈ ರೀತಿ ಮಾಡುವುದು ಸರ್ಕಾರದ 
ದೃಷ್ಟಿಯಿಂದ ಯೋಗ್ಯವಲ್ಲ. ಯಾವುದೇ ಒಂದು ಕೆಲಸದಲ್ಲಿ ಅಧಿಕಾರ ಎಕ್ಷಿಕ್ಕೂಟೀವ್‌ಗೆ 
ಇರಬೇಕು. ಹೌಸ್‌ ಆಫ್‌ ಲೆಜಿಸ್‌ ಲೇಚರ್‌ ಒಂದು ದೊಡ್ಡ ಸಮದ್ರ. ಒಂದು ಎಕರೆ 
ಕೊಡಬೇಕಾದರೆ ಇದು ಲೆಜಿಸ್‌ ಲೇಚರ್‌ಗೆ ಬರಬೇಕು? ಹಾಗಾದರೆ ನಿಮಲ್ಲಿ ಕಾನ್‌ 
ಫಿಡೆನ್ಸ್‌ ಇಲ್ಲ ಎಂದ ಹಾಗಾಯಿತು, ಮಂತ್ರಿಗಳು ಏನು ಇದ್ದಾರೆ ಅವರ ಮೇಲೆ ಪ್ರೆಷರ್‌ 
ಹಾಕುತ್ತಾರೆ ಎಂದು ಒಪ್ಪಿಕೊಳ್ಳುತ್ತೇನೆ. ನಿಮಗೆ ಪಡೆಯುವ ಶಕ್ತಿ ಇಲ್ಲ ಎಂದು 
ಹೇಳಿದಂತಾಗುತ್ತದೆ. 


ಇಂಥ ಕಾಯಿದೆ ಮಾಡಬೇಡಿ ಎಂದು ನನ್ನ ಮಿತ್ರರಲ್ಲಿ ವಿನಂತಿ. ಕಾರವಾರ 
ಜಿಲ್ಲೆಯೊಳಗೆ ಹೆಚ್ಚು ಪಾರೆಸ್ಟ್‌ ಇದೆ. ಆ ಭಾಗವನ್ನು ಸರ್ಕಾರ ಹೇಗೆ ಅಭಿವೃದ್ದಿ ಮಾಡುತ್ತದೆ? 
ಜನರು ಹೇಗೆ ಉಳಿಯಬೇಕು. ಹೊನ್ನಾಳಿಯಲ್ಲೂ ಇದೇ ಪರಿಸ್ಥಿತಿ ಇದೆ, ಅಲ್ಲಿ ಕಾಡು 
ಪ್ರದೇಶ ಕನ್‌ ವರ್ಟ್‌ ಮಾಡಿ ಪೈನಾಪಲ್‌ ಬೆಳೆದಿದ್ದಾರೆ. ಕಾಮಧೇನು ಪ್ರೂಟ್‌ ಪ್ರೋಸೆಸಿಂಗ್‌ 
ಸೊಸೈಟಿ ಮಾಡಿದ್ದಾರೆ. 475 ಎಕರೆ ಫಾರೆಸ್ಟ ಕೊಟ್ಟ ಹಾಗೆ ಕಾಣುತ್ತದೆ. ಈ ತರಹ 
ಯೋಜನೆಗಳನ್ನು ಮಾಡಿ ರಾಜ್ಯ ಅಭಿವೃದ್ದಿ ಆಗಬೇಕು. ಆರ್ಥಿಕ ದೃಷ್ಟಿಯಿಂದ ಫಾರೆಸ್ಟನಲ್ಲಿ 
ಈ ರೀತಿ ಮಾಡಲಿಕ್ಕೆ ಅವಕಾಶ ಇದೆ. ನಾನು ಕಳಕಳಿಯಿಂದ ಮಾತನಾಡುವ ಅವಕಾಶ 
ಬಂತು. ದಯವಿಟ್ಟು ಇವುಗಳನ್ನು ವಿಚಾರ ಮಾಡಿರಿ. ನಿಮ್ಮವಿಚಾರ ಸರಣೆ ಅಷ್ಟು ಚೆನ್ನಾಗಿ 
ಇಲ್ಲ ನೀವು ಎಲ್ಲರನ್ನು ಕರೆದುಕೊಂಡು ಹೋಗಬೇಕಾದರೆ ಅಧಿಕಾರ ನೀವೆ ಇಟ್ಟುಕೊಳ್ಳಬೇಕು. 
ನಿಮಲ್ಲಿ ಮಾಡಲಿಕ್ಕೆ ಶಕ್ತಿ ಇದೆ. ಆಫೀಸರನ್ನು ಹೇಗೆ ಹಿಡಿಯಬೇಕೋ ಹಾಗೆ ಹಿಡಿಯುವ 
ಶಕ್ತಿ ಇದೆ. ಇಷ್ಟು ಹೇಳಿ ಅಧ್ಯಕ್ಷರಿಗೆ ವಂದಿಸಿ ನನ್ನ ಮಾತನ್ನು ಮುಗಿಸುತ್ತೇನೆ. 

ಮುನಿಸಿಪಲ್‌ ಕಾರ್ಪೊರೇಷನ್‌ ಮಸೂದೆ 1974 

ಶ್ರೀ ಪಿ.ಎಂ. ನಾಡಗೌಡ (ನ್ನಾನೀಯ ಪ್ರಾಧಿಕಾರಿ ಕ್ಷೇತ್ರ.- 

ಈಗ ವಿರೋಧಿ ನಾಯಕರು ಹೇಳಿದ ಮಾತುಗಳನ್ನು ಶ್ರೀಮಾನ್‌ ನಾಯ್ಕರ್‌ 
ರವರು ಪೂರ್ಣವಾಗಿ ಕೇಳಿದ್ದಾರೆ. ನಾನು ಮಾತನಾಡಲೋ ಬೇಡವೋ ಎಂದು ವಿಚಾರ 
ಮಾಡುತ್ತಿದ್ದೆ. ಏನೆಂದರೆ, ಶ್ರೀಮಾನ್‌ ನಾಯ್ಕರ್‌ ಹೇಳಿದರು. ಅವರು ಹೇಳಿದ ವಿಚಾರಗಳನ್ನು 
ಜಾಯಿಂಟ್‌ ಸೆಲೆಕ್ಟ್‌ ಕಮಿಟಿಯೊಳಗೆ ಬದಲಾವಣೆ ಮಾಡಬೇಕು ಎಂದು ಅನ್ನಿಸಿದರೆ 
ಮಾಡುತ್ತೇನೆ. ಇಲ್ಲದಿದ್ದರೆ ಇಲ್ಲ ಎಂದು ವಿರೋಧ ಪಕ್ಷದವರನ್ನು ಅಷ್ಟು ಸರಳತನದಿಂದ 
ತಗೆದುಕೊಳ್ಳುವುದಕ್ಕೆ ಬರುವುದಿಲ್ಲ. ನಾವ ಎಷ್ಟು ಮಾತುಗಳನ್ನು ಹೇಳಿದರೂ ಗೋರ್ಕಲ್ಲ 
ಮೇಲೆ ಮಳೆ ಸುರಿದಂತೆ ಎಂದು ಅನ್ನಿಸುತ್ತದೆ. ರಿಪಿಟೇಷನ್‌ ಮಾಡಬಾರದು ಎಂದು 
ಬೆಸ್ಟ್‌ ಆಫ್‌ ಇಂಟೆನ್‌ಷನ್‌ ಇದ್ದರೂ ಒಮ್ಮೆಮ್ಮೆ ರಿಪಿಟೇಷನ್‌ ಆಗಬಹುದು. ಇದು 


264 ಪಿ.ಎಂ. ನಾಡಗೌಡ 


ಮಹತ್ವದ ಬಿಲ್‌, ಮೊದಲನೇ ಬಾರಿ ಸ್ಥಾನೀಕ ಸಂಸ್ಥೆಗಳ ಕಾಯಿದೆಯನ್ನು ಸರ್ಕಾರದವರು 
ತರುತ್ತಿದ್ದಾರೆ. ನನಗನ್ನಿಸುತ್ತದೆ ಶ್ರೀಮಾನ್‌ "ನಾಯ್ಕರ್‌ “ಇ ಕಾಯಿದೆಯನ್ನು ನೋಡಿದ ಹಾಗೆ 
ಕಾಣಲಿಲ್ಲ, ಯಾರೋ ಬರೆದು ಇಟ್ಟಿದ್ದಾರೆ ಅದನ್ನು ತಂದಿರುವ ತುರ್ತು ಪ್ರಸಂಗ ಬಂದಿದೆ. 


ಶ್ರೀ ಡಿ.ಕೆ. ನಾಯ್ಕರ್‌.- ಸ್ವತಃ ವಾನೇ ಕುಳಿತು ನನ್ನ ಛೆಂಬರ್‌ನಲ್ಲಿ ಬದಲಾವಣೆ 
ಮಾಡಿದೆ. ಬದಲಾವಣೆ ಮಾಡುವಾಗ, ನನ್ನ ಸ್ವಂತ ಅನುಭವದ ಮೇಲೆ ಏನೇನು 
ತೊಂದರೆಗಳು ಬಂದಿವೆ ಎಂದು ನೋಡಿ ಮಾಡಿದ್ದೇನೆ. 


ಶ್ರೀ ಪಿ.ಎಂ. ನಾಡಗೌಡ.- ಈ ಕಾರ್ಪೊರೇಷನ್‌ ಬಿಲ್‌ ಏನಿದೆ ಅದನ್ನು 


ಅಮಾಲಾಗ್ರವಾಗಿ ಬದಲಾವಣೆ ಮಾಡಲಿಕ್ಕೆ ನಾನು ಸೂಚನೆ ಮಾಡುತ್ತಿದ್ದೆ. 


ಶ್ರೀ ಡಿಕೆ. ನಾಯರ್‌.- ಮಾನ್ಯ ಹೆಗಡೆಯವರು ಸರ್ಕಾರ ಇದ್ದಾಗಲೂ ಕೂಡ 
1962 ರಿಂದ 1971 ರವರೆಗೆ 2 ಕಾರ್ಪೋರೇಷನ್‌ ನಡೆಸಿದರು. ಆ ವೇಳೆಗೆ ಒಂದು 
ಕಾಮನ್‌ ಬಿಲ್‌ ಮಾಡಲಿಲ್ಲವಲ್ಲ ಎಂದು ಹೇಳಿದೆ. ನಾವು ಬಂದ 3 ವರ್ಷಗಳೊಳಗೆ 
ಇಂಥ ಒಂದು ಬಿಲ್ಲನ್ನು ತಂದಿದ್ದೇವೆ. ಇದಕ್ಕಾದರೂ ಶ್ಲಾಘನೀಯ ಮಾತು ಹೇಳುವ ಕರ್ಟಸಿ 
ಇಲ್ಲವಲ್ಲ ಎಂದು ಹೇಳಿದೆ. 


ಶ್ರೀ ರಾಮಕೃಷ್ಣ ಹೆಗಡೆ.- ಎರಡು ಕಾರ್ಪೋರೇಷನ್‌ ಬಗ್ಗೆ ಕಾಮನ್‌ ಬಿಲ್ಲು 
ತರದೆ ಇರಬಹುದು. ಆದರೆ ಮುನಿಸಿಪಾಲಿಟಿಗಳು ಏನಿವೆ ಅದಕ್ಕೆ ಬಂದು ಬಿಲ್‌ ತಂದಿದ್ದೇವೆ, 
ಒಂದು ಕಾಮನ್‌ ಕೋ ಅಪರೇಷನ್‌ ಆಕ್ಸ್‌ ತಂದಿದ್ದೇವೆ. 150-200 ತಿದ್ದುಪಡಿ ಬಿಲ್‌ 
ಗಳನ್ನು ನಾವ ತಂದಿದ್ದೇವೆ. ಅದರ ಬಗ್ಗೆ ಒಂದು ಕರ್ಟಸಿ ಮಾತು ಹೇಳಲಿಲ್ಲವಲ್ಲ. ಇಷ್ಟೆಲ್ಲಾ 
ಮಾಡಿದ್ದರೂ ಮರೆತು ಬಿಟ್ಟು ಇದನ್ನು ತಂದಿದ್ದೇವೆ ಎಂದು ಹೇಳುವುದರಲ್ಲಿ... 


ಶ್ರೀ ಪಿ.ಎಂ. ನಾಡಗೌಡ.- ಸ್ಥಾನೀಕ ಸಂಸ್ಥೆಗಳು ಬಹಳ ಮಹತ್ವದ ಸಂಸ್ಥೆಗಳು 
ಎಂದು ಸರ್ಕಾರಕ್ಕೆ ಗುರುತು ಇದೆ ಎಂದು ನಾನು ಶಿಳಿದುಕೊಂಡಿದ್ದೇನೆ. “ಆ ಕಾಯಿದೆ 
ಜನರ ಅವ ಹೇಳನ ಕಾಯಿದೆ ಎಂದು ಹೇಳಬಹುದು. ಜನರ ಪ್ರತಿನಿಧಿಗಳಾಗಿ ಆರಿಸಿಬಂದೂ, 
ಅವರು ಬೇಕಾದಷ್ಟು ಡಿಮ್ಮಂಡೇಟ್‌ ಕೊಟ್ಟರು ಅವರ ಮೇಲೆ ಅಪನಂಬಿಕೆ ಏನು ಮಾಡುತ್ತೀರಿ. 
ಅದನ್ನು ಬಿಡಿರಿ ಎಂದು ಹೇಳುತ್ತೇನೆ. You must trust the people. ಈಗ ನಾಲ್ಕಾರು 
ಸೆಕ್ಸನ್‌ ಗಳ ಬಗ್ಗೆ ನಾನು ವಿಮರ್ಶೆ ಮಾಡುತ್ತೇನೆ. 


ಸೆಕ್ಷನ್‌ 13 ರಿಮೂವಲ್‌ ಫಾರ್‌ ಮಿಸ್‌ ಕಂಡಕ್ಟ್‌. ಇದು ಕಳಂಕ ತರುವ ಸೆಕ್ಸನ್‌. 
ಅದರಲ್ಲಿ "the Government may, on the recommendation of the 
corporation support by the vote of not less than three-fourth of 
the while number of councillors” oದು ಹೇಳಿದ್ದೀರಿ. ಇದನ್ನು ದಯವಿಟ್ಟು 
ಇಡಬೇಡಿ ಎಂದು ಸೂಚನೆ ಮಾಡುತ್ತೇನೆ. ಜನರಿಂದ ಆರಿಸಿಬಂದವರು ಮಿಸ್‌ ಕಂಡಕ್ಟ್‌ 


ಪ್ರತಿಭಾವಂತ ಸೆಂಸದೀಯ ಪಟು 265 


ಮಾಡಿದರೆ ಅವರನ್ನು ತೆಗೆಯಬೇಕು ಎಂದು ಹೇಳುವುದಾದರೆ ರೆಫರಾಂಡಂ ಅಥವಾ 
ಇನ್ಸಿವೇಟೀವ್‌ ಪ್ರೊಸೀಜರ್‌ ಇಡಿ. 


ಯಾರಾದರೂ ಒಬ್ಬ ಕೌನ್ಸಿಲರ್‌ ಮಿಸ್‌ ಕಂಡಕ್ಟ್‌ ಮಾಡುತ್ತಿದ್ದರೆ ಮೇಯರ್‌'ಗೆ 
ಅಧಿಕಾರ ಕೊಡಿರಿ. ಅಂತಹವರನ್ನು ರೀಕಾಲ್‌ ಮಾಡುವ ಪ್ರಾವಿಷನ್‌ ಮಾಡಬೇಕು. ಒಂದು 
ಕಾಯಿದೆ ಮಾಡಿ, ಆ ಕಾಯಿದೆ ಯೊಳಗೆ ಏಕ್ಷಿಕ್ಕೂಟೀವ್‌' ಅಧಿಕಾರ ಸರ್ಕಾರದವರು 
ಇಟ್ಟುಕೊಳ್ಳುವುದು ರಿಯಾಕ್ಷನರಿ. ಇಂತಹ ಕಾಯಿದೆ ಏಲ್ಲೂ ಇಲ್ಲ ಎಂದು ಹೇಳಬಹುದು 
ದಯವಿಟ್ಟು ಮಾನ್ಯ ನಾಯ್ಕರ್‌ ಇದನ್ನು ಪುನರ್ವಿಮರ್ಶೆ ಮಾಡಲಿ. 


ಸ್ಟಿಚರ್‌ ಲ್ಯಾಂಡ್‌ನಲ್ಲಿ ಯಾರಾದರೂ ಪ್ರತಿನಿಧಿಗಳು ಆರಿಸಿ ಬಂದ ಮೇಲೆ 
ಅವರನ್ನು ರೆಫರ್ಯಾಂಡಂ ಮಾಡಿ ರೀಕಾಲ್‌ ಮಾಡುವ ಕಾನ್‌ಸ್ಪಿಟ್ಯೂಷನಲ್‌ ಪ್ರಾವಿಜನ್‌ 
ಮಾಡಿದ್ದಾರೆ. ಈ ರೀತಿ ಮಾಡಬೇಕೇ ಹೊರತು ಕಾಯಿದೆಯೊಳಗೆ ಹಾಕಿ ತೆಗೆಯುವಂಥ 
ಸಾಹಸ ಮಾಡಬಾರದು ಎಂದು ಹೇಳುತ್ತೇನೆ, 


ನಂತರ ಸೆಕ್ಷನ್‌ 18ರಲ್ಲಿ "Appointment of the commissioner and 
his term of office” ಎಂದು ಇದೆ. ಹುಬ್ಬಳ್ಳಿ ಧಾರವಾಡ ಕಾರ್ಪೊರೇಷನ್ನಿಗೆ ಒಬ್ಬ 
ಕಮಿಷನರ್‌ ಮೇಲೆ ಅವರು 3 ವರ್ಷ ಇರಬೇಕು. ಸರ್ವೇ ಸಾಮಾನ್ಯವಾಗಿ ಅವರು 3 
ವರ್ಷ ಕೆಲಸ ಮಾಡಬೇಕು. ಅದಿಲ್ಲದೆ ಅವರು 6 ತಿಂಗಳಿಗೆ ಹೋಗಿ ಮತ್ತೊಬ್ಬರು ಬಂದರೆ 
ಅಂತಹವರು ಏನೂ ಕೆಲಸ ಮಾಡುವುದಕ್ಕೆ ಆಗುವುದಿಲ್ಲ. ರೂಲಿಂಗ್‌ ಪಾರ್ಟಿ ಮೇಯರ್‌ 
ಯಾರಾದರೂ ಬಂದು ಇರುವ ಕಮಿಷನರ್‌ ಬೇಡ ಎಂದರೆ ಅವರನ್ನು ಕಿತ್ತು ಹಾಕುವ 
ಸಂಭವ ಇದೆ. 


ಸರ್ವೇ ಸಾಮಾನ್ಯವಾಗಿ ಕಮಿಷನರನ್ನು 3 ವರ್ಷ ಇಡಲೇಬೇಕು. ಇದರಲ್ಲಿ 
ರ್ಕೂಲಿಂಗ್‌ ದಿ ಪೈಪರ್‌ ಆಫ್‌ ದಿ ಗವರ್ನಮೆಂಟ್‌ ಎಂದು ಇಟ್ಟಿದ್ದೀರಿ 23 3/4 ಭಾಗದ 
ಸದಸ್ಯರ ರೆಸಲ್ಕೂಷನ್‌ ಮಾಡಿ ಬದಲಾವಣೆ ಮಾಡಬೇಕಂದರೆ ಮಾಡಬೇಕು ಎಂದು 
ಮಾಡಿದರೆ ಅದು ಆಡಳಿತದ ದೃಷ್ಟಿಯಿಂದ ಹಿತಕರವಾಗುತ್ತದೆ. ಡ್ಯೂರಿಂಗ್‌ ದಿ ೈಪರ್‌ 
ಆಫ್‌ ದಿ ಗವರ್ನಮೆಂಟ್‌ ಎಂದರೆ ನಾಯಕರ ಮನಸ್ಸಿಗೆ ಬಂದರೆ ತೆಗೆಯುವುದು ಇಲ್ಲದಿದ್ದರೆ 
ಇಲ್ಲ ಎಂದ ಹಾಗಾಗುತ್ತದೆ. ಅದು ಬೇಡ. ಒಬ್ಬ ಕಮಿಷನರ್‌ನ್ನು ಹಾಕಿದ ಮೇಲೆ ಕೊನೆಯ 
ಪಕ್ಷ ಅವರು 3 ವರ್ಷಗಳಾದರೂ ಇರಬೇಕೆಂದು ಸೂಚನೆ ಮಾಡುತ್ತೇನೆ. 


ಇನ್ನು ಸೆಕ್ಸನ್‌ 22, Honoraria fees or allowances- ಇದನ್ನು 
ಕಾಯ್ದೆಯೊಳಗೆ ಸ್ಪಷ್ಟವಾಗಿ ಹಾಕುವುದು ಲೇಸು. ಯಾವನಾದರೂ ರೂಲಿಂಗ್‌ ಪಾರ್ಟಿ 
ಬಿಟ್ಟು ಮೇಯರ್‌ ಆಗಿದ್ದರೆ ನೀವು ಕಡಿಮೆ ಮಾಡಬಹುದು. ಆದುದರಿಂದ ಸ್ಪಷ್ಟವಾಗಿ 
ಇಂತಿಷ್ಟೇ ಕೊಡಬೇಕು ಎಂದು ಕಾಯ್ದೆಯೊಳಗೆ ಹಾಕಬೇಕು. ಈ ಕೆಲಸ ಕಾರ್ಯಗಳನ್ನು 
ಮಾಡುವವರಿಗೆ ಕೊಡಬಾರದೆಂದು ಇತ್ತು. ಅದು ಹೋಗಿ ಬಿಟ್ಟಿದೆ. ಈಗ ಪುಲ್‌ ಟೈಮ್‌ 


266 ಪಿ.ಎಂ. ನಾಡಗೌಡ 


ಚಾರ್ದ ಆದುದರಿಂದ ಅವರಿಗೆ ಕೊಡಬೇಕು. ಆದುದರಿಂದ ಅದನ್ನು ಕಾಯ್ದೆಯಲ್ಲಿ ಹಾಕಿ 
“ವಿಮ್ಸಾ ಆಂಡ್‌ ಫ್ಯಾನ್ಸಿ ಆಫ್‌ ದಿ ಗೌವರ್ನ ಮೆಂಟ್‌”ಗೆ ಬಿಡಬಾರದು. 

ನಂತರ ಸೆಕ್ಷನ್‌ 65. ಎಂದು ಇದೆ. ಸೆಕ್ಷನ್‌ 66ರಲ್ಲಿ ಡಿಸ್ಕಿಷನರಿ ಡ್ಯೂಟೀಸ್‌ 
ಎಂದು ಇದೆ. ಬ್ರಿಟಿಷರು ಇದ್ದಾಗ ಅಲ್ಲಿಗೇಟರಿ ಮತ್ತು ಡಿಸ್ಕಿಷನರಿ ಡ್ಕ್ಮೂಟೀಸ್‌ ಎಂದು 
ಏನು ಇತ್ತೋ ಅದನ್ನೇ ಇಲ್ಲಿ ಇಟ್ಟಿದ್ದಾರೆ. ಮಾನ್ಯ ಸಭಾಪತಿಗಳೇ, ಇದು ಹೊಸ ವಿಚಾರವೇನಲ್ಲ. 
ಅಬ್ದಿಗೇಟರಿ ಡ್ಯೂಟೀಸ್‌ ನಲ್ಲಿ ಪ್ರೈಮರಿ ಎಜುಕೇಷನ್‌ ಇದೆ. ಕಾರ್ಪೊರೇಷನ್‌ ಏರಿಯಾ 
ಆಗಲೀ, ಮುನಿಸಿಪಲ್‌ ಏರಿಯಾ ಆಗಲಿ ಅಲ್ಲಿ, primary school building is no 
mans burden” ಎನ್ನುವ ರೀತಿ ಇದೆ. 


ಸರ್ಕಾರದಲ್ಲಿ ಹಣವಿರುವುದಿಲ್ಲ. ಕಟ್ಟಿಸುವುದಿಲ್ಲ. ಒಂದು ಖೋಲಿಯನ್ನು 
ಕಟ್ಟಿಸಬೇಕಾದರೆ ಸರ್ಕಾರದವರು ಒಂದು ಸಾವಿರ ರೂಪಾಯಿಕೊಡುತ್ತಾರೆ. ಆ ಊರಿನವರು 
ಕಾಂಟ್ರೆಬ್ಳೂಷನ್‌ ಕೊಡುತ್ತಾರೆ. ಆದರೆ ದೊಡ್ಡ ಊರುಗಳಲ್ಲಿ ಬಿಲ್ಲಿಂಗ್‌ ಕಟ್ಟುವುದಿಲ್ಲ, 
ಅವರು ಬಾಡಿಗೆಗೆ ಮನೆ ಹಿಡಿದು, ಅಲ್ಲಿ ಶಾಲೆಯನ್ನು ನಡೆಸುತ್ತಾರೆ. ಶಾಲೆಗಾಗಿ ಒಂದು 
ಬಿಲ್ಲಂಗ್‌ನ್ನು ಕಟ್ಟಿಸುವುದು ಒಂದು ಅಬಿಗೇಟರಿ ಡ್ಯೂಟಿ ಆಫ್‌ ದಿ ಕಾರ್ಪೊರೇಷನ್‌ 
ಎಂದು ಏತಕ್ಕೆ ಮಾಡಬಾರದು? ಈಗ ಕಾಲೇಜು ಮತ್ತು ಸೆಕಂಡರಿ ಎಜುಕೇಷನ್‌ 
ವಿಷಯಬೇಡ. ಪ್ರೈಮರಿ ಎಜುಕೇಷನ್‌ ಒಳಗೆ ಅದು ಮುನಿಸಿಪಲ್‌ ಕ್ಷೇತ್ರದೊಳಗೆ ಆಗಲಿ, 
ಕಾರ್ಪೊರೇಷನ್‌ ಕ್ಷೇತ್ರದೊಳಗೆ ಆಗಲಿ, ಕನ್‌ ಸ್ಪಕ್ಷನ್‌ ಆಫ್‌ ಸ್ಕೂಲ್‌ ಬಿಲ್ಲಿಂಗ್ಸ್‌'ನ್ನು 
ಅಬ್ಬಿಗೇಟರಿ ಡ್ಯೂಟೀಸ್‌ ಎಂದು ಏತಕ್ಕೆ ಮಾಡಬಾರದು. 


ಪಾಪ್ಯಲರ್‌ ಕಾಂಟ್ರಿಬ್ಳ್ಕೂಷನ” ಸರ್ಕಾರದವರು ಏನು ಕೊಡುತ್ತಾರೆ, ಅದನ್ನು 
ಉಪಯೋಗಿಸಿ ಕಾರ್ಪೊರೇಷನ್‌ ನವರು ಮುಂದೆ ಬಂದು ಬಿಲ್ಲಿಂಗ್‌ ಕಟ್ಟಿಸಬೇಕು. ಇದನ್ನು 
ದೊಡ್ಡ ದೊಡ್ಡ ಊರುಗಳಲ್ಲಿ ಮಾಡಬೇಕು. ಗ್ರಾಮದೊಳಗಾದರೆ, ಜನರೇ ಮುಂದೆ 
ಬಂದು ಹಣವನ್ನು ಕೊಟ್‌ುಟ ಕೆಲಸ ಮಾಡಿಸುತ್ತಾರೆ. ಕಲ್ಲು ಮಣ್ಣು ಕಟ್ಟಿಗೆ, ಪ್ರತಿಯೊಂದನ್ನು 
ಕೊಡುತಾರೆ. ಪಾಪ್ಕೂಲರ್‌ ಕಾಂಟ್ರಿಬ್ಕೂಷನ್‌ ಬರುತ್ತದೆ. ಆದರೆ ಇಲ್ಲಿ ಪಟ್ಟಣಗಳಲ್ಲಿ 
. ಏನೇನು ಬರುವುದಿಲ್ಲ. 


ಶಿಕ್ಷಣದ ಬಗ್ಗೆ ಹೇಳುವುದಾದರೆ ಲ್ಮಾಪ್‌ ಸೈಡೆಡ್‌ ಬೆಳವಣಿಗೆ ಆಗಿದೆ. ದೊಡ್ಡ 
ದೊಡ್ಡ ಊರುಗಳಲ್ಲಿ ನಮ್ರಂಥವರ ಮಕ್ಕಳನ್ನು ಕಾನ್‌ವೆಂಟ್‌ ಸ್ಕೂಲ್‌ ಗಳಿಗೆ ಕಳುಹಿಸುತ್ತೇವೆ. 
ಬೆಂಗಳೂರಿನಲ್ಲಿ ಸ್ಕೂಲ್‌ಗಳನ್ನು ನೋಡಿದರೆ ಅಲ್ಲಿ ಹೈ ಗ್ರೌಂಡು ಇಲ್ಲ. ಅದೇ ಕಾನ್‌ವೆಂಟ್‌ 
ನವರು ಅಟ್ರಾಕ್ಷಿವ್‌ ಆಗಿ ಸ್ಕೂಲ್‌ ನ್ನು ಕಟ್ಟಿಸುತ್ತಾರೆ, ಫೀ ತೆಗೆದುಕೊಳ್ಳುತ್ತಾರೆ, ಡೊನೇಷನ್‌ 
ತೆಗೆದುಕೊಳ್ಳುತ್ತಾರೆ ಆದುದರಿಂದ ಈ ಸ್ಕೂಲ್‌ ಬಿಲ್ಲಿಂಗ್ಸ್‌ ಬಗ್ಗೆ ಅಬ್ದಿಗೇಟರಿ ಡ್ಯೂಟೀಸ್‌ 
ಆಫ್‌ ಕಾರ್ಪೊರ ಷನ್‌ ಎಂದು ಹಾಕಿ. ಇದನ್ನು ಸರ್ಕಾರದವರು ಎನ್‌ಸ್ಕೂ ಮಾಡಬೇಕು. 


ಪ್ರತಿಭಾವಂತ ಸಂಸದೀಯ ಪಟು 267 


ಬಿಲ್ಲಿಂಗ್ಲ್‌ಗೆ ಸೈಟ್ಸ್‌ನ್ನು ಕೊಡಬೇಕು. ಇದನ್ನು ಅವಶ್ಯವಾಗಿ ಮಾಡಬೇಕು ಇದನ್ನು ನನ್ನ 
ಎಕ್ಸ್‌ಪೀರಿಯನ್ಸ್‌ ನಿಂದ ಹೇಳುತ್ತಿದ್ದೇನೆ. ಇದರ ಬಗ್ಗೆ ಸರ್ಕಾರದವರು ಪರ್‌ಶ್ಯೂ 
ಮಾಡಬೇಕೆಂದು ಮತ್ತೊಮ್ಮೆ ಸೂಚನೆ ಮಾಡುತ್ತೇನೆ. 


ಇನ್ನು ಸೆಕ್ಷನ್‌ 67ನ್ನು ವಿಮರ್ಶೆ ಮಾಡುತ್ತೇನೆ. Powers and Funcitons 
ofthe mayor ಮೇಯಲರ್ಸ್‌ಗೆ ಏನೂ ಪವರ್ಸ್‌ ಇಲ್ಲ. ಮಂತ್ರಿಗಳು ಹೋದಾಗ ಅವರನ್ನು 
ರಿಲೀವ್‌ ಮಾಡುವ ಅಧಿಕಾರ ಮಾತ್ರ ಇದ್ದ ಹಾಗೆ ಕಾಣುತ್ತದೆ. ಅದು ಬಿಟ್ಟು ಇನ್ನು ಏನೂ 
ಏಮ್‌ ಇಲ್ಲ. ಆದುದರಿಂದ ಹೆಚ್ಚು ಅಧಿಕಾರ ಕೊಡಬೇಕು. ಈ ಕಾಯಿದೆಯಲ್ಲಿ ಹೆಚ್ಚಿನ 
ಬದಲಾವಣೆ ಏನೂ ಮಾಡಿಲ್ಲ. ಈ ಒಂದು ಇಂಟಿಗ್ರೇಟೆಡ್‌ ಕಾಯಿದೆ ಏನು ತಂದಿದ್ದೀರಿ. 
ಅದಕ್ಕಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಇದರೊಳಗೆ ಇನ್ನೂ ಪ್ರಗತಿಪರವಾದ 
ವಿಚಾರಗಳನ್ನು ಹಾಕುವ ಅವಶ್ಯಕತೆ ಇದೆ. ಆದುದರಿಂದ ಜಾಯಿಂಟ್‌ ಸೆಲೆಕ್ಟ್‌ ಕಮಿಟಿಯವರು 
ವಿಚಾರ ಮಾಡಿ, ಏನು ನ್ಯೂನತೆ ಇದೆ ಅದನ್ನು ಬದಲಾವಣೆ ಮಾಡಬೇಕು, ಹೊಸ 
ತರಹದ ವಿಚಾರಗಳು ಏನಿವೆ. ಸಮಾಜ ಏನು ಬದಲಾವಣೆ ಆಗುತಿದೆ. ಅದನ್ನು ಗಮನಿಸಿ 
ಸಮಾಜ ಬದಲಾವಣೆಯ ಪ್ರಕಾರ ಸಂಸ್ಥೆಗಳು ಬದಲಾವಣೆ ಆಗುವುದು ಯೋಗ್ಯವಿದೆ. 


ಈ ರೀತಿ ಬದಲಾವಣೆಯಾಗುತಿರುವಾಗ ಅವುಗಳಿಗೆ ಹೆಚ್ಚು ಅಧಿಕಾರ ಕೊಡಬೇಕು. 
ಹೆಚ್ಚು ಸಕ್ರಿಯವಾಗಿ ಕೆಲಸ ಮಾಡುವುದಕ್ಕೆ ಅಧಿಕಾರ ಕೊಡಬೇಕು. ನ್ಯೂನತೆಗಳು ಇದ್ದರೆ 
ತೆಗೆಯಬೇಕು. ರಿಯಾಕ್ಷನರಿ ಸೆಕ್ಸನ್ಸ್‌ ಇರಬಾರದು. ಜನರನ್ನು ಕಂಟ್ರೋಲ್‌ ಮಾಡುವಾಗ 
ಮುಖ್ಯವಾಗಿ ಅಮನಿ ಬಸ್‌ ಕಾಯಿದೆ ಇಟ್ಟುಕೊಳ್ಳಬೇಕು. ಮುನಿಸಿಪಾಲಿಟಿಗಳಲ್ಲಿ, 
ವ ಗಳಲ್ಲಿ ಇಂಥ ಸಂಸ್ಥೆಗಳು ಏನಿವೆ ಅಲ್ಲಿ ಸೆಲ್ಸ್‌ ಡಿಸ್ಪಿಕ್ಸಿಟ್‌ ಎಲಿಮೆಂಟ್ಸ್‌ 
ಹೆಚ್ಚು ಇರುತ್ತಾರೆ. ಅವರನ್ನು ಕಂಟ್ರೋಲ್‌ ಮಾಡಲಿಕ್ಕೆ ಒಂದು ಅಮನಿಬಸ್‌ ಕಾಯಿದೆ 
ಇಟ್ಟುಕೊಳ್ಳಿ, ಅದಕ್ಕೆ ನಮ್ಮತಕರಾರು ಇಲ್ಲ. 


ಈ ಸಂಸ್ಥೆಗಳು ಚೆನ್ನಾಗಿ ಕೆಲಸ ಮಾಡಲಿಲ್ಲವೆಂದರೆ, ಮಿಸ್‌ ಕಂಡಕ್ಟ್‌ ಎಂದು 
ಮಾನ್ಯ ಡಿ.ಕೆ. ನಾಯ್ಕರ್‌ ರವರು ಹೇಳುತ್ತಿದ್ದರು. ಆ ರೀತಿ ಮಿಸ್‌ ಕಂಡಕ್ಟ್‌ ಜನರು ಇದ್ದರೆ 
ಅವರು ಅಲ್ಲಿ ಇರಬಾರದು. ಈ ರೀತಿ ಅನುಮಾನ ಬಂದರೆ ಸ್ವಿಜರ್‌ ಲ್ಯಾಂಡ್‌ ನಲ್ಲಿರುವಂತೆ 
ಜನರು ರಿಕಾಲ್‌ ಮಾಡುವಂತೆ ಇರಬೇಕು. ಈಗ ಇರುವುದು ಬ್ರಿಟಿಷರ ಕಾಲದಲ್ಲಿ ಇದ್ದ 
ಹಾಗೆಯೇ ಇದೆ. ಆದುದರಿಂದ ಇದನ್ನು ಬದಲಾವಣೆ ಮಾಡಬೇಕು. 


ಶ್ರೀ ಎಂ.ಸಿ. ಹೆರುಮಾಳ್‌.- ಹಿಂದೆ ಟೌನ್‌ ಮುನಿಸಿಪಲ್‌ ಆಕ್ಸ್‌ ನಲ್ಲಿ 
ಪ್ರೆಸಿಡೆಂಟ್‌ ಚಿಕ್‌ ಗೆ ಸಹಿ ಮಾಡುವುದಕ್ಕೆ ಅಧಿಕಾರವಿತ್ತು. ತಮ್ಮ ಕಾಲದಲ್ಲಿ ಒಂದು 
ಯೂನಾನಿಮಸ್‌ ಬಿಲ್‌ ತಂದು ಆ ಪವರ್ಸ್‌ ನ್ನು ಕಿತ್ತು ಹಾಕಿದಿರಿ. ಚೀಫ್‌ ಆಫೀಸರ್‌'ಗೆ 
ಫುಲ್‌ ಪವರ್‌ ಕೊಟ್ಟಿದ್ದೀರಿ. 


268 ಪಿ.ಎಂ. ನಾಡಗೌಡ 


ಶ್ರೀ ಪಿ.ಎಂ. ನಾಡಗೌಡ.- ಫೈನಾನ್ಸಿಯಲ್‌ ಮ್ಯಾಟರ್‌ನಲ್ಲಿ ಚೆಕ್‌ ಇಷು 
ಮಾಡಬೇಕಾದರೆ ಆಫೀಸರೇ ಮಾಡಬೇಕು. ಈಗ ಮಿನಿಸ್ಟರ್ಸ್‌ ಚೆಕ್ಕ್‌ ಇಶ್ಯು ಮಾಡುವುದಿಲ್ಲ. 
ಚೆಕ್‌ಗೆ ಸೈನ್‌ ಮಾಡುವುದು ಆಫೀಸರ್ಸ್‌ ಕೆಲಸ. ಆರ್ಡರ್‌ ಮಾಡುವ ಅಧಿಕಾರ ಮಾಡತ್ರ 
ಅವರಿಗೆ ಇರಬೇಕು. 


ಶ್ರೀ ಎಂ.ಸಿ. ಪೆರುಮಾಳ್‌.- ಒಂದು ಸೆಟ್‌ ಕೊಡಬೇಕೆಂದು ಫುಲ್‌ ಕೆನ್ಸಿಲ್‌ 
ಒಪ್ಪಿಗೆ ಕೊಟ್ಟರೆ, ಅದನ್ನು ಚೀಫ್‌ ಆಫಿಸರ್‌ ಕೊಡುವುದಕ್ಕೆ ಆಗುವುದಿಲ್ಲ ಆ ತರಹವಾಗುತ್ತದೆ. 


ಶ್ರೀ ಪಿ.ಎಂ. ನಾಡಗೌಡ.- ಆರ್ಡರ್‌ ಮಾಡುವುದು ಮಾತ್ರ ಮಿನಿಸ್ಟರ್‌ 
ಅಥವಾ ಮೇಯರ್‌ ಮಾಡಲಿ. ಅದನ್ನು ಜಾರಿಗೆ ಆಫೀಸರ್ಸ್‌ ಕೊಡಲಿ, 


ಶ್ರೀ ಎಂ.ಸಿ. ಪೆರುಮಾಳ್‌.- ಮುನಿಸಿಪಾಲಿಟಿಯವರು ಆಪ್‌ ಸೆಟ್‌ ಪ್ರೈಜ್‌ಗೆ 
ಸೈಟನ್ನು ಕೊಡಬೇಕೆಂದು ಹೇಳಿದರೂ ತಮ್ಮಕಾಲದಲ್ಲಿ Except on Government 
೦೯ರೇr, ಮುನಿಸಿಪಾಲಿಟಿಯವರು ಸೈಟನ್ನು ಕೊಡುವುದಕ್ಕೆ ಆಗುವುದಿಲ್ಲ. 


ಶ್ರೀ ಪಿ.ಎಂ. ನಾಡಗೌಡ.- ತಾವು ಅಬ್ದಿಗೇಟರಿ ಮತ್ತು ಡಿಸ್ಕಷನರಿ ಫಂಕ್ಷನ್ಸ್‌ 
ವಿಚಾರ ಹೇಳಿ. ಈಗ ಗ್ರಾಮಾಂತರ ಪ್ರದೇಶಗಳಲ್ಲಿ ಪ್ರೆಮರಿ ಸ್ಕೂಲ್‌ ಗಳನ್ನು ಕಟ್ಟಿಸುವುದಕ್ಕೆ 
ಸರ್ಕಾರದವರು ಎರಡು ಸಾವಿರ ರೂಪಾಯಿಗಳನ್ನು ಕೊಡುತ್ತಾರೆ. ಉಳಿದದ್ದು ಗ್ರಾಮದ 
ಜನರು ಕೊಡಬೇಕು. ಅದೇ ರೀತಿ ದೊಡ್ಡ ಪಟ್ಟಣಗಳಲ್ಲಿಯೂ ಪಾಪ್ಕೂಲರ್‌ 
ಕಾಂಟ್ರಬ್ಕೂಷನನ್ನು ಜನರು ಕೊಡಬೇಕು, ದೊಡ್ಡ ದೊಡ್ಡ ಊರುಗಳಲ್ಲಿ ಪ್ರೆಮರಿ ಸ್ಕೂಲುಗ್ಧ 
ಕಟ್ಟಡಗಳು ಕಟ್ಟುವುದಕ್ಕೆ ಯಾರು ಮುಂದೆ ಬರುವುದಿಲ್ಲ. ಅದುದರಿಂದ ಇದನ್ನು ಅಬ್ಬಿಗೇಟರಿ 
ಡ್ಯೂಟಿಯಾಗಿ ಹಾಕಿದರೆ ಒಳ್ಳೆಯದು ಎಂದು ಹೇಳುತ್ತೇನೆ. 


ಗ್ರಾಮೀಣ ಪ್ರದೇಶದಲ್ಲಿ ಪೈಮರಿ ಸ್ಕೂಲ್‌ ಬಿಲ್ಲಿಂಗ್‌ ಕಟ್ಟಬೇಕಾದರೆ ಸರ್ಕಾರದವರು 
2 ಸಾವಿರ ರೂಪಾಯಿ ಕೊಡುತ್ತಾರೆ ಮತ್ತು ಆ ಗ್ರಾಮೀಣ ಜನರು ಒಂದು ಭಾಗ ಹಾಕುತ್ತಾರೆ. 
ಆದರೆ ಮುನಿಸಿಪಲ್‌ ಮತ್ತು ಕಾರ್ಪೊರೇಷನ್‌ ಏರಿಯಾದಲ್ಲಿರುವವರು ಈ ಪ್ರೈಮರಿ 
ಶಾಲೆಗಳನ್ನು ಕಟ್ಟುವುದಕ್ಕೆ ಯಾರು ಮುಂದೆ ಬರುವುದಿಲ್ಲವಾದ್ದರಿಂದ ಅಲ್ಲಿನ ಮಕ್ಕಳುಗಳು 
ಎಲ್ಲರೂ ಕಾನ್‌ವೆಂಟ್‌ ಸ್ಕೂಲಿಗೆ ಹೋಗುತ್ತಿದ್ದಾರೆ. ಆದುದರಿಂದ ಇದನ್ನು ಅಬ್ಬಿಗೇಟರಿ 
ಫಂಕ್ಷನ್ಸ್‌ ನಲ್ಲಿ ಸೇರಿಸಿದರೆ ಒಳ್ಳೆಯರು ಎಂದು ಹೇಳುತ್ತೇನೆ. 

ಏತಕ್ಕೆಂದರೆ ತಾವು ಸ್ಕೂಲ್‌ ಬೋರ್ಡನಲ್ಲಿ ಇದ್ದವರು. ಗ್ರಾಮೀಣ ಪ್ರದೇಶದ 
ಅನುಭವ ತಮಗೆ ಗೊತಿದೆ. ಆದುದರಿಂದ ಇದನ್ನು ಅಬ್ಬಿಗೇಟರಿ ಪಂಕ್ಷನ್ಮನೊಳಗೆ ಸೇರಿಸಬೇಕು 
ಎಂದು ಮತ್ತೊಮ್ಮೆ ಹೇಳಿ ನನ್ನ ಮಾತನ್ನು ಮುಗಿಸುತ್ತೇನೆ. 


ಪುತಿಭಾವಂತ ಸಂಸದೀಯ ಪಟು 269 


Working of the Agriculture Animal Husbandary 
Department-1974 

ಶ್ರೀ ಪಿ.ಎಂ. ನಾಡಗೌಡ (ನ್ಥಾನೀಯ ಪ್ರಾಧಿಕಾರಿ ಕ್ಷೇತು.- 

ನಾನು ಬೇಸಾಯ ಮತ್ತು ಪಶು ಸಂಗೋಪನೆ ವಿಷಯದ ಮೇಲೆ ನಾಲ್ಕಾರು 
ಮಾತುಗಳನ್ನು ಹೇಳಬೇಕೆಂದು ಇಚ್ಛಿಸುತ್ತೇನೆ. ಮೊದಲನೆಯದಾಗಿ ಶ್ರೀಮಾನ್‌ ಚಿಕ್ಕೆಗೌಡರನ್ನು 
ಅಭಿನಂದಿಸುತ್ತೇನೆ. ಏಕೆ ಅಭಿನಂದಿಸುತ್ತೇನೆಂದು ಕೆಲವರಿಗೆ ಬಹಳ ಆಶ್ಚರ್ಯವಾಗಬಹುದು. 
ನಾಲ್ಕಾರು ತಿಂಗಳ ಹಿಂದೆ ಬೇಸಾಯ ಖಾತೆಗೆ ಬೇರೆ ಮಂತ್ರಿಗಳಿದ್ದರು. ಆ ಮಂತ್ರಿಗಳ 
ನಂತರ ಈಗಿನ ಮಂತ್ರಿಗಳು ಈ ಖಾತೆಯ ಛಾರ್ಜು ತೆಗೆದು ಕೊಂಡಿದ್ದಾರೆ. ತುಲನಾತಕ್ರ 
ದೃಷ್ಟಿಯಿಂದ ನೋಡಿದರೆ ಹಿಂದಿನ ಮಂತ್ರಿಗಳಾದ ಶ್ರೀ ಪಾಟೀಲರು ಬೇಸಾಯದ ವಿಚಾರದಲ್ಲಿ 
ಕೇಂದ್ರ ಮತ್ತು ರಾಜ್ಯಕ್ಕೆ ವಿವಾದವನ್ನುಂಟು ಮಾಡಿದ್ದಾರೆ. ಅವರಿದ್ದಾಗ ನಮ್ಮರಾಜ್ಯದಲ್ಲಿ 
ಅಭಾವ ಬಂತು. ಅದನ್ನು ಎಲ್ಲರೂ ನೋಡಿದ್ದಾರೆ. ಇದೊಂದೆ ಅಲ್ಲ, ಇನ್ನು ನಾಲ್ಕಾರು 
ಮಾತುಗಳನ್ನು ಹೇಳಬಹುದು. ನಾನು ಮಂತ್ರಿಯಾಗಿದ್ದಾಗ ಚಿಕ್ಕೇಗೌಡರು ನಾನು ಕೂಡಿ 
ಕೆಲಸ ಮಾಡಿದ್ದೇವೆ. ಚಿಕ್ಕೇಗೌಡರು ಪ್ರಾಕ್ಷಿಕಲ್‌ ಮ್ಯಾನ್‌ ಎಂದು ಹೇಳಬಹುದು. 

ಪಶುಸಂಗೋಪನಿಯಲ್ಲಿ ಹೊಸ ವಿಚಾರಗಳನ್ನು ತೆಗೆದುಕೊಂಡು ಅವರು ಡೈ 
ಡೆವಲಪ್‌ಮೆಂಟ್‌ ಮಾಡುವ ಸಲುವಾಗಿ ಮೈಸೂರು, ಹುಬ್ಬಳ್ಳಿ, ಧಾರವಾಡ, ಬೆಳಗಾಂ, 
ಭದ್ರಾವತಿ, ಗುಲ್ಬರ್ಗಾ, ಮಂಗಳೂರು, ಕೂಡ್ಲಿಗಿ, ಬಿಜಾಪುರ ಕಮತಿಗೆ ಮತ್ತು ಇತರ 
ಪ್ರದೇಶಗಳನ್ನು ತೋರಿಸಿದ್ದಾರೆ. ಕಮತಿ ನಮ್ಮ ಜಿಲ್ಲೆಯಲ್ಲಿ ಇದೆ. ಕ್ಯಾಬಿನೆಟ್‌ ಮಂತ್ರಿಗಳು 
ಬಿಜಾಪುರದಲ್ಲಿ ಇರಬಾರದು. ಬೇರೆ ಕಡೆಗೆ ಹಾಕಿರಿ ಎಂದು ಅವರಿಗೆ ಹೇಳಿದರು ಎಂದು 
ಕಾಣುತ್ತದೆ. ಅವರು ಅದಕ್ಕೆ ಒಪ್ಪಲಿಲ್ಲ. ಕಮತಿಗೆ ಕೃಷ್ಣ ಮತ್ತು ಮಲಪ್ರಭ ಮಧ್ಯದಲ್ಲಿ ಇದೆ. 
ಹಿಂದೆ ಅಲ್ಲಿ ಬೆಡ್ಡಿ ಪುಡ್‌ ತಯಾರು ಮಾಡುವವರು ಒಬ್ಬರು ಫ್ಕಾರಿಸ್‌ ಕಂಪನಿಪರ 
ಸರ್ವೆಮಾಡಿದ್ದಾರೆ ಎಂದು ಹೆಗಡೆಯವರು ಹೇಳಿದರು. ಅಲ್ಲಿ ಬೇಟಿ ಫುಡ್‌ ಫ್ಯಾಕ್ಷರಿ 
ಹಾಕಬೇಕೆಂದಿದ್ದಾರೆ ಆ ವಿಚಾರವನ್ನು ಮನಸ್ಸಿನಲ್ಲೆ ಇಟ್ಟುಕೊಂಡು ಕಮತಿಗಿಯನ್ನು ಡೇರಿ 
ಡೆವಲಪ್‌ಮೆಂಟ್‌ ಸ್ಕೀಮಿನಲ್ಲಿ ಸೇರಿಸಿದ್ದಾರೆ. 

ಇದನ್ನು ಬದಲಾವಣೆ ಮಾಡಲು ಶ್ರೀಮಾನ್‌ ಚಿಕ್ಕೆಗೌಡರು ಕಬೂಲಿ ಕೊಡಲಿಲ್ಲ. 
ಅಲ್ಲೇ ಇರಬೇಕು ಎಂದು ಹೇಳಿದರು. ಅದಕ್ಕೆ ನನ್ನ ಅಭಿನಂದನೆ, ಕಮತಿಗಿಯಲ್ಲಿ ಬಹಳ 
ದೊಡ್ಡ ಡೇರಿ ಮಾಡಲಿಕ್ಕೆ ಅವಕಾಶ ಇದೆ. ಶ್ರೀಮಾನ್‌ ಚಿಕ್ಕೇಗೌಡರು ಪೂರ್ಣವಾಗಿ 
ಸಾಹಿತ್ಯ ಶಕ್ತಿ ಮಾಡುತ್ತಾ ಇದ್ದಾರೆ. 50-51 ಕೋಟಿ ರೂಪಾಯಿ ಅಂತರಾಷ್ಟ್ರೀಯ ಯೋಜನೆ 
ಕರ್ನಾಟಕ ರಾಜ್ಯದಲ್ಲಿ ಇದೆ. ವರಲ್ಡ್‌ ಬ್ಯಾಂಕಿನ ನೆರವಿನಿಂದ ಆಗುವ ಯೋಜನೆ ಅದು 
ನಮ್ಮಅಧಿಕಾರಿಗಳು ಇದರ ಸಂಬಂಧವಾಗಿ ವಾಮೆಂಗ್‌ ಟನ್ನಿಗೆ ಹೋಗಿ ಬಂದಿದ್ದಾರೆಂದು 
ಕಾಣುತ್ತದೆ. 31 ಕೋಟಿ ನೆರವಿನಿಂದ ನಮ್ಮರಾಜ್ಯ ಮತ್ತು ಕೇಂದ್ರ ಸರ್ಕಾರದವರೂ ಕೂಡ 


270 ಪಿ.ಎಂ. ನಾಡಗೌಡ 


ಹೇಗೆ ಮಾಡಬೇಕು. ಹೇಗೆ ಬೆಳೆಸಬೇಕು ಎನ್ನುವುದನ್ನು ಯೋಜನೆ ಇಟ್ಟುಕೊಂಡಿದ್ದಾರೆ. 
ಅದು 8 ಜಿಲ್ಲೆಗಳಿಗೆ ವ್ಯಾಪಕವಾಗುತ್ತದೆ ಎಂದು ನಾನು ಕೇಳಿದ್ದೇನೆ. ಇದರಲ್ಲಿ ಕೂರ್ಗಿನಿಂದ 
ಹಿಡಿದು ಹಳೆಯ ಮೈಸೂರಿನಲ್ಲಿ 8 ಜಿಲ್ಲೆಗಳಲ್ಲಿ ಡೆವಲಪ್‌ಮೆಂಟ್‌ ವಿಚಾರ ಇದೆ. ಇದನ್ನು 
ಅಂತರ ರಾಷ್ಟ್ರೀಯ ನೆರವಿನಿಂದ ಮಾಡಬೇಕು ಎಂದು ಮಾಡಿದ್ದಾರೆ. 


ಈ ಒಂದು ವಿಶಿಷ್ಟ ಯೋಜನೆಗಾಗಿ ಶ್ರೀಮಾನ್‌ ಚಕ್ಕೇಗೌಡರಿಗೆ ಅಭಿನಂದನೆಯನ್ನು 
ಕೊಡುತ್ತೇನೆ. ಅವರು ಪಶುಸಂಗೋಪನೆ ಬಗ್ಗೆ ಬಹಳ ಆಸಕ್ತಿ ವಹಿಸುತ್ತಿದ್ದಾರೆ. ಈ ಯೋಜನೆ 
ತಂದಿದ್ದಕ್ಕೆ ಮತ್ತೊಮ್ಮೆ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಇನ್ನೊಂದು ವಿಚಾರ 
ಏನೆಂದರೆ ಇತರ ಜಿಲ್ಲೆಗಳಲ್ಲಿ ಎಂದರೆ ಬೆಳಗಾವಿ, ಕಾರವಾರ, ಬಿಜಾಪುರ ಮತ್ತು ಗುಲ್ಬರ್ಗಾ 
ಏರಿಯಾದಲ್ಲಿ ಬಫೆಲೋ ಡೆವಲಪ್‌ ಮೆಂಟ್‌ ಆಗಬೇಕಾಗಿದೆ. ಅದುದರಿಂದ ಎಮ್ಮೆಗಳ 
ಅಭಿವೃದ್ಧಿ ಮಾಡುವ ಯೋಜನೆ ತರಲಿ ಎಂದು ನಾನು ಸೂಚನೆ ಮಾಡುತ್ತೇನೆ. 


ಅಲ್ಲಿ ಬಫೆಲೋಗಳಿಗೆ ಪ್ರಾದಾನ್ಯತೆ ಇದೆ ಮತ್ತು ಅದರಲ್ಲಿ ಫಾಟ್‌ ಕೆಂಟೆಂಟ್‌ 
ಬಹಳ ಇದೆ. ತಾವು ಈ ಎಮ್ಮೆಗಳ ಅಭಿವೃದ್ಧಿಆಗಲಿಕ್ಕೆ ವರೆಲ್ಡ್‌ ಬ್ಯಾಂಕ್‌ ಯೋಜನೆಯ 
ರೀತಿ, ಉಳಿದ ಜಿಲ್ಲೆಗಳಿಗೆ 7-8 ಜಿಲ್ಲೆಗಳಿಗೆ ಒಂದು ಯೋಜನೆ ಮಾಡಲಿಕ್ಕೆ ನಾನು 
ಅವರಿಗೆ ನಮ್ರವಾದ ವಿನಂತಿ ಮಾಡುತ್ತೇನೆ. ಬೆಂಗಳೂರು ಡೈರಿ ಪ್ರಗತಿ ನೋಡಿದ್ದೇನೆ. 
3-4 ವರ್ಷಗಳಿಂದ ಲಾಸ್‌ ನಲ್ಲೆ ಇತ್ತು. ಅದಕ್ಕೆ ಒಂದು ಕಾರ್ಪೊರೇಷನ್‌ ಮಾಡಿದ ಮೇಲೆ 
ಒಳ್ಳೆಯ ಅಧಿಕಾರಿಗಳು ಬಂದ ಮೇಲೆ ಈ ವರ್ಷ ಉತ್ಪಾದನೆ ಹೆಚ್ಚಾಗಿದೆ ಎಂದು ನನಗೆ 
ಅನ್ನಿಸುತ್ತದೆ. ಅಲ್ಲೆ 9-10 ಲಕ್ಷ ಪ್ರಾಫಿಟ್‌ ಮಾಡಿದ್ದಾರೆ. ಇನ್ನೂ ಹೆಚ್ಚು ಆಗಬಹುದು. 


ಹಿಂದಿನ ಮೂರು ನಾಲ್ಕು ವರ್ಷಗಳಲ್ಲಿ ಅದು ಲಾಭ ಮಾಡಿಲ್ಲ. ಈ ತರಹ 
ಹೊಸ ಹೊಸ ಯೋಜನೆಗಳನ್ನು ಮಾಡುತ್ತಿದ್ದಾರೆ. ಕ್ರಾಂತಿ ಕಾರವಾಗಿ ಮಿಲ್ಕ್‌ ರೆವೆಲ್ಯೂಷನ್‌, 
ವೈಟ್‌ ರೆವೆಲ್ಯೂಷನ್‌ಗೆ ಅದು ನಾಂದಿಯಾಗಿ ಪರಿವರ್ತನೆ ಆಗಲಿ ಎಂದು ನಾನು ಸೂಚನೆ 
ಮಾಡುತ್ತೇನೆ. ಧಾರವಾಡ, ಬೆಳಗಾಂ, ಬಿಜಾಪುರದಲ್ಲಿ ಬಫೆಲೋ ಡೆವಲಪ್‌ ಮೆಂಟ್‌ 
ಶೀಘ್ರವಾಗಿ ತಂದರೆ ಅದು ವೈಟ್‌ ಇಷ್ಟು ಪಶುಸಂಗೋಪನೆ ಬಗ್ಗೆ ಹೇಳಿ ನಾಲ್ಕಾರು 
ವಿಚಾರಗಳನ್ನು ಬೇಸಾಯದ ಬಗ್ಗೆ ಸೂಚನೆ ಮಾಡುತ್ತೇನೆ. 


ಮುಖ್ಯವಾಗಿ ನಮಲ್ಲಿ ನೂರಕ್ಕೆ 60ರಷ್ಟು ಡ್ರಾಟಿ ಏರಿಯಾ ಇದೆ. ಈ ಭಾಗಗಳಲ್ಲಿ 
ಒಕ್ಕಲುತನ ಅಭಿವೃದ್ಧಿ ಮಾಡಲಿಕ್ಕೆ ಯಾವ ಶಾಸ್ತ್ರೀಯ ಕ್ರಮಗಳನ್ನು ತೆಗೆದುಕೊಂಡಿಲ್ಲಹೋದ 
ಸಾರಿ ಬಹಳಷ್ಟು ಬರಗಾಲ ಪೀಡಿತ ಪ್ರದೇಶ ನಮ್ಮಬಾಗದಲ್ಲಿದ್ದರೂ ಕೂಡ ಅಲ್ಲಿ ಶಾಸ್ತ್ರೀಯವಾದ 
ರೀತಿ ಕೆಲಸ ನಡೆದಿಲ್ಲ. ಮೈಮೇಲೆ ಬಂದಾಗ ಕೆಲಸ ಕಾರ್ಯಗಳನ್ನು ಮಾಡಬೇಕೆಂದು 
ಬೇಕಾದಷ್ಟು ಹಣ ಖರ್ಚು ಮಾಡಿದರೂ ಅದು ಸದುಪಯೋಗ ಆಗಿಲ್ಲ. ಆದುದರಿಂದ 
ಮಲೆನಾಡು ಡೆವೆಲಪ್‌ ಮೆಂಟ್‌ ಬೋರ್ಡ ಮಾಡಿದ ಹಾಗೆ ಬೋರ್ಡ್‌ ಪಾರ್‌ ದಿ 


ಪ್ರತಿಭಾವಂತ ಸಂಸದೀಯ ಪಟು 271 


ಡೆವಲಪ್‌ ಮೆಂಟ್‌ ಆಫ್‌ ಪೌಲ್‌ ವಏಿರಿಯಾ ಎಂದು ಮಾಡಿ ಅದರೊಳಗೆ 
ರಾಜಕಾರಣೆಗಳನ್ನು ಹಾಕದೆ ನುರಿತಂಥ ಎಕ್ಸ್‌ ಪರ್ಟ್‌ಗಳನ್ನು ಯೂನಿವರ್ಸಿಟಿಗಳಿಂದ 
ಅಥವಾ ಅದರಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿದಂಥ ಅಧಿಕಾರಿಗಳನ್ನು ಹಾಕಿ ಒಂದು 
ಶಾಸ್ತ್ರೀಯವಾದ ಪ್ರಾಜೆಕ್ಟ್ಸ್‌ ತಯಾರು ಮಾಡಿ ಕಾರ್ಯಗತ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. 
ಇಷ್ಟು ಮಾತನಾಡಲು ಅವಕಾಶ ಮಾಡಿಕೊಟ್ಟ ಅಧ್ಯಕ್ಷರಿಗೆ ವಂದನೆ ಸಲ್ಲಿಸಿ ನನ್ನ ಮಾತನ್ನು 
ಮುಗಿಸುತ್ತೇನೆ. 

Irrigation Bill -1974 

ಶ್ರೀ ಪಿ.ಎಂ. ನಾಡಗೌಡ (ನ್ನಾನೀಯ ಪ್ರಾಧಿಕಾರಿ ಕ್ಷೇತ್ರ).- 

ಈ ಮಸೂದೆ ಮೇಲೆ ನಿನ್ನೆ ಮತ್ತು ಇವೊತ್ತು ಸಾಕಷ್ಟು ಚರ್ಚೆಯಾಗಿದೆ. ಮಾನ್ಯ 
ಸದಸ್ಯರನೇಕರು ಸಾಕಷ್ಟು ಅವರ ಅಭಿಪ್ರಾಯಗಳನ್ನು ಹೇಳಿದ್ದಾರೆ. ನಾನು ಕೂಡ ನನ್ನ ಒಂದೆರಡು 
ಅಭಿಪ್ರಾಯಗಳನ್ನು ಹೇಳಬೇಕೆಂದು ಮಾನ್ಯ ಸಭಾಪತಿಗಳಲ್ಲಿ ವಿನಂತಿ ಮಾಡಿಕೊಂಡಿದ್ದೆ, 
ಅದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಆದರೆ ಒಂದು ದುರ್‌ ದೈವದ ಸಂಗತಿ ಏನು ಎಂದರೆ 


ಯಾವುದೇ ಕಾನೂನು ಬರಲಿ ಯಾವುದೇ ಟ್ವಾಕ್ಸ್‌ ಹಾಕಲಿ ಅದು ರೈತನ ಮೇಲೆ ವಿವ ಇನ್ನು 
ಯಾರ ಮೇಲೂ ಬರುವುದಿಲ್ಲ. ಅದು ಸರ್ಕಾರದ ಧೋರಣೆಯಾಗಿದೆ. ಯಾವುದೇ ಸರ್ಕಾರ 


ಬರಲಿ ರೈತರ ಮೇಲೆ ಅವರ ಕಣ್ಣು ಬೀಳುತ್ತದೆ, ಇನ್ನು ಲ್ಯಾಂಡ್‌ ಸೀಲಿಂಗ್‌ ತರತ್ತೇವೆಂದು 
ಹೊರಟರು. ಎರಡು ಮೂರು ಸಾರಿ ಈ ಸೀಲಿಂಗ್‌ ತಂದರು ಹಿಂದಿನ ಸರ್ಕಾರ ಲ್ಯಾಂಡ್‌ 
ಸೀಲಿಂಗ್‌ 54 ಎಕರೆಗೆ ತಂದಿತು ಮುಂದೆ ಯಾವ ಸರ್ಕಾರ ಬರುತ್ತದೋ ಇದಕ್ಕೊ ಕಡಿಮೆ 
ಮಾಡಬಹುದು. ಯಾವ ರೀತಿ ಒಂದು ಕಾನೂನು ತಂದರೂ ಕೂಡ ಬಡ ರೈತನ ಬೆನ್ನೆಲುಬು 
ಮುರಿಯುವುದಕ್ಕೆ ಪ್ರಯತ್ನ ಮಾಡುತ್ತದೆಯೇ ಹೊರತು ಅವನು ಬದುಕುವುದಕ್ಕೆ ಅವನಿಗೆ 
ಸಹಾಯ ಮಾಡುವುದಕ್ಕೆ ಪ್ರಯತ್ನ ಮಾಡದಿರುವುದೇ ದುರ್‌ದೈವದ ಮಾತು. 


ಇದು ಒಂದೇ ವಿಷಯದಲ್ಲಿ ಎಂದು ಹೇಳುವುದಿಲ್ಲ, ಸಾಮಾನ್ಯ ಮನುಷ್ಯನ 
ದೃಷ್ಟಿಯಿಂದ ಮೊದಲಿನಿಂದಲೂ ಹೇಳುತ್ತಿದ್ದೇನೆ. ಈ ಬೆಟರ್‌ ಮೆಂಟ್‌ ಲೆವಿ ವಚಾರ 
ಮಾಡುವಾಗ ಕೇವಲ ರೂರಲ್‌ ಸೆಕ್ಟಾರ್‌ ಒಂದನ್ನೇ ಏತಕ್ಕೆ ವಿಚಾರಮಾಡುತ್ತೀರಿ ಇದೇ 
ಬೆಟರ್‌ ಮೆಂಟ್‌ ಲೆಲ್ದಿಯನ್ನು ಅದ್ದನ್‌ ಸೆಕ್ಟಾರ್‌ ಮೇಲೆಯೂ ಏತಕ್ಕೆ ವಿಧಿಸಬಾರದು? 
ಅರ್ಸನ್‌ಗೆ ಟ್ಯಾಕ್ಸ್‌ ಇಲ್ಲ ಎಂದು ಹೇಳಿದರೆ ಹೇಗೆ? ಇದನ್ನು ಕೂಡ ವಿಚಾರ ಮಾಡಲಿ 
ಅರ್ಬನ್‌ ಪ್ರಾಪರ್ಟಿ ಟ್ಯಾಕ್ಸ್‌ ವಿಚಾರ ಮಾಡಲಿ ಎಂದು ಹೇಳುತ್ತೇನೆ. 

ಇಲ್ಲದಿದ್ದರೆ ಇದು ಉಗ್ರವಾದ ಅನ್ಯಾಯವಾಗುತಿದೆ. ಇದರಿಂದ ರೈತ ನಾಳೆ 


ಯಾವ ರೀತಿ ಪ್ರತಿಭಟನೆ ಮಾಡುತಾನೆ ಎಂಬುದನ್ನು ಹೇಳಲು ಬಹಳ ಕಷ್ಟವಾಗುತ್ತದೆ. 
ಸಣ್ಣ ಥೈತ, ಯಾವ ಬಡ ರೈತ ಇರುತ್ತಾನೆ ಅವನಿಗೆ ಯಾವ ರೀತಿ ಸಹಾಯ ಮಾಡಿದ್ದೀರಿ? 


272 ಪಿ.ಎಂ. ನಾಡಗೌಡ 


ಎಲ್ಲರಿಗೂ ಒಂದೇ ರೀತಿ ಮಾಡಿದರೆ ಕಷ್ಟವಾಗುತ್ತದೆ. ಆದ್ದರಿಂದ 5-10 ಎಕರೆ ಭೂಮಿಉಳ್ಳ 
ಸೆಣ್ಣ ಹಿಡುವಳಿದಾರನಿಗೆ ಇದರಿಂದ ವಿನಾಯಿತಿ ಏತಕ್ಕೆ ಕೊಡಲಿಲ್ಲ? ಅವರಿಗೆ ವಿನಾಯಿತಿ 
ಕೊಡುವುದು ಅವಶ್ಯಕವಾದುದು. ಬೆಟರ್‌ ಮೆಂಟ್‌ ಲೆವಿ ಹಾಕುವಾಗ ನೀರು ಯಾರಿಗೆ 
ಸಿಕ್ಕುತ್ತದೆ ಅವರಿಗೆ ಹಾಕಿ ಆದರೆ ಒಂದೆರಡು ಏಕರೆ ಇರುವವನಿಗೆ ಹಾಕಿದರೆ ಬಹಳ ದುರ್‌ 
ದೈವದ ಪ್ರಸಂಗವಾಗುತ್ತದೆಂದು ಹೇಳುತ್ತೇನೆ. 

ಇದನ್ನು ತಾವು ದಯವಿಟ್ಟು ವಿಚಾರ ಮಾಡಿ, ನಾಲ್ಕೈದು ಎಕರೆಯನ್ನು 
ಇಟ್ಟುಕೊಂಡಿರತಕ್ಕ ಸಣ್ಣ ಹಿಡುವಳಿದಾರರು ಯಾರಿದ್ದಾರೆ, ಅವರು ಹರಿಜನರು ಇರಬಹುದು 
ಮತ್ತು ಹಿಂದುಳಿದವರು ಇರಬಹುದು. ಅವರಿಗೆ ಯಾವ ಒಂದು ಅವಕಾಶವನ್ನು ಕೊಟ್ಟಿಲ್ಲ; 
ಎಂದು ನನಗೆ ಆಶ್ಚರ್ಯವಾಗಿದೆ. ಸಣ್ಣ ಹಿಡುವಳಿದಾರರಿಗೆ ಬೇಕಾದಷ್ಟು ಸಹಾಯ ಮಾಡುತ್ತೇವೆ 
ಎಂದು ಹೇಳಿ ಅವರೂ ಎಕರೆಗೆ 1500 ರೂಪಾಯಿಗಳನ್ನು ಬೆಟರ್‌ ಮೆಂಟ್‌ ಲೆವಿಯಾಗಿ 
ಕೊಡುವಂತೆ ಮಾಡಿದ್ದೀರಿ. 


ಇದರಿಂದ ರೈತ ತಾನು ಹೊಲವನ್ನು ಮಾಡಿಕೊಂಡು ಹೋಗಬೇಕಾಗುತ್ತದೆ, ಈ 
ಎರಡು ಮಾತನ್ನು ಹೇಳಬೇಕೆಂದು ನಿಂತಿದ್ದೇನೆಯೇ ಹೊರತು ಮತ್ತೇನೂ ಇಲ್ಲ. ರೈತನ 
ಬೆನ್ನಲುಬನ್ನ ಮುರಿಯುತ್ತಿದ್ದೀರಿ. ಇದು ದುರ್ದೈವದ ಪ್ರಸಂಗ, ಇದನ್ನು ನೀವು ಯಾವ 
ರೀತಿ ತಪ್ಪಿಸುವುದಕ್ಕೆ ಪ್ರಯತ್ನ ಮಾಡುತ್ತೀರಿ ತಿಳಿಸಿರಿ. ಯಾರಾದರೂ ದೊಡ್ಡ ರೈತುದ್ಧರೆ 
ಅವನ ಮೇಲೆ ಎಷ್ಟು ಲೆವಿ ಹಾಕಿದರೂ ಅಡ್ಡಿಯಿಲ್ಲ. ಆದರೆ ಸಣ್ಣ ರೈತನ ಮೇಲೆ ಏನು 
ಲೆವಿಯನ್ನು ಹಾಕುತೀರಿ ಅದು ಸರಿಯಲ್ಲ. ಇದನ್ನು ದಯವಿಟ್ಟು ಪುನರ್‌ ವಿಮರ್ಶೆ ಮಾಡಿ 
ಎಂದು ಹೇಳಿಕೊಂಡು ನನ್ನ ಮಾತನ್ನು ಮುಗಿಸುತ್ತೇನೆ. 

Annual Financial statement of the KSEB - Bill 

ಶ್ರೀ ಪಿ.ಎಂ. ನಾಡಗೌಡ (ನ್ನಾನೀಯ ಪ್ರಾಧಿಕಾರಿ ಕ್ಷೇತ್ರ.- 

ಸಚೆಯ ಮುಂದೆ ಮಂಡಿಸಿರತಕ್ಕೆ ವಿದ್ಯುಚ್ಛಕ್ತಿ ಮಂಡಲಿಯ 1973 74 ಮತ್ತು 
1974 75ನೆಯ ಸಾಲುಗಳ ಈ ಬಡ್ಜೆಟುಗಳ ಬಗ್ಗೆ ಒಂಡೆರಡು ಮಾತುಗಳನ್ನು ಆಡಬೇಕೆಂದು 
ಇಚ್ಛಿಸಿದ್ದೇನೆ. 

ಇದರ ಬಗ್ಗೆ ಮಾನ್ಯ ರಾಮಕೃಷ್ಣ ಹೆಗಡೆಯವರು ಹೇಳಿದ್ದಾರೋ ಅದೆಲ್ಲವನ್ನು 
ನಾಮು ಸಂಪೂರ್ಣವಾಗಿ ಅನುಮೋದಿಸುತ್ತೇನೆ, ಮತ್ತು ಬೆಂಬಲಿಸುತ್ತೇನೆ. ಈಗ ನಾಮ 
ಮುಖ್ಯವಾಗಿ ಒಂದು ವಿಚಾರವನ್ನು ಸರ್ಕಾರದವರು ತೀವ್ರವಾಗಿ ಗಮನಿಸಬೇಕೆಂದು 
ಇಚ್ಛೆಯಿಂದ ಮಾತನಾಡಲು ನಿಂತಿದ್ದೇನೆ. ಇತ್ತೀಚೆಗೆ ಈ ಕರ್ನಾಟಕ ವಿದ್ಯುಚ್ಛಕ್ತಿ ಮಂಡಳಿ 
ಬಹೆಳ ದೊಡ್ಡದಾಗಿದೆ. ಇದರ ಕಾರ್ಯಕಲಾಪಗಳು ಬಹಳ ಚೆನ್ನಾಗಿ ನಡೆಯಬೇಕು. 


ಪ್ರತಿಭಾವಂತ ಸಂಸದೀಯ ಪಟು 273 


ಇದರ ಆಡಳಿತ ಚೆನ್ನಾಗಿ ನಡೆಯಬೇಕು. ಇದರ ಆಡಳಿತ ದಕ್ಷತೆಯಿಂದ ನಡೆಯಬೇಕಾದರೆ 
ಹಾಲಿ ಇರತಕ್ಕ ಮಂಡಳಿಯನ್ನು ಅಂದರೆ ಈ ವಿದ್ಭುಚ್ಛಿಕ್ತಿ ಬೋರ್ಡನ್ನು ಡಿವೈಡ್‌ ಮಾಡಬೇಕೆಂದು 
ನಾನು ಸಲಹೆ ಮಾಡವುದಕ್ಕಾಗೇ ಇದನ್ನು ಹೇಳುತ್ತಿದ್ದೇನೆ. ' 


ಈಗ ಇರತಕ್ಕ ಸಿಸ್ಟಂ ಪ್ರಕಾರ ಒಬ್ಬ ಚೀಫ್‌ ಇಂಜಿನಿಯರ್‌ ಬೆಂಗಳೂರಿನಲ್ಲಿ 
ಕುಳಿತು ಇದರ ಕೆಲಸ ಕಾರ್ಯಗಳನ್ನು ಚೆನ್ನಾಗಿ ನಡೆಸಬೇಕೆಂದರೆ ಬಹಳ ಕಷ್ಟವಾಗುತ್ತದೆ. 
ಆದುದರಿಂದ ಇಡೀ ರಾಜ್ಯಕ್ಕೆ ಬಂದು ಮಂಡಳಿ ಇದ್ದರೆ ಆಗುವುದಿಲ್ಲ. ಅದಕ್ಕಾಗಿ ಇದರ 
ಒಂದು ಉಪ ಶಾಖೆಯನ್ನು ಹುಬ್ಬಳ್ಳಿಯಲ್ಲಿ ತೆರೆಯುವುದು ಉತ್ತಮವಾದುದೆಂದು 
ಹೇಳುತ್ತೇನೆ. ನಾನು ಏತಕ್ಕಾಗಿ ಈ ಮಾತುಗಳನ್ನು ಹೇಳುತಿದ್ದೇಸೆಂದರೆ ನನಗೆ ಗೊತ್ತಿರುವ 
ಒಂದು ಉದಾಹರಣೆಯನ್ನು ಹೇಳಬೇಕೆಂದರೆ ರಾಣಿ ಬೆನ್ನೂರು ತಾಲ್ಲೂಕಿನಲ್ಲಿ ಗುಡುಪನಹಳ್ಳಿ 
ಎಂಬ ಒಂದು ಗ್ರಾಮವಿದೆ, ನನಗೆ ಗೊತಿದ್ದಂತೆ ಕಳೆದ ಒಂದೂವರೆ ಎರಡು ವರ್ಷಗಳಿಂದ 
ಅಲ್ಲಿ ಗ್ರಾಮಕ್ಕೆ ವಿದ್ಯುಚ್ಛಕ್ತಿಯನ್ನು ಕೊಟ್ಟಿದ್ದರೂ ಅಲ್ಲಿ ಪಂಪ್‌ ಸೆಟ್ಟುಗಳಿಗೆ ಇಲ್ಲಿಯ ತನಕ 
ಕೊಟ್ಟಿಲ್ಲ. ಕಡೆಗೆ ನಾನು ಈ ವಿಚಾರದಲ್ಲಿ ಅಲ್ಲಿನ ಎಗ್ಗಿಕ್ಕೂಟೀವ್‌ ಮತ್ತು ಸೂಪರಿಂಡೆಂಟಿಂಗ್‌ 
ಇಂಜಿನಿಯರುಗಳಿಗೆ ಬರೆದು ಬರೆದು ಸಾಕಾಗಿ ಕಡೆಗೆ ಪಿ.ಡಬ್ಲ್ಯೂ.ಡಿ. ಸೆಕ್ರೆಟೆರಿಗಳಿಗೆ 
ಒಂದು ಪತ್ರ ಬರೆದೆ. ಅದಕ್ಕೆ ಅವರು ಕೂಡಲೆ ಪಂಪ್‌ ಸೆಟ್ಟಗಳಿಗೂ ಪವರನ್ನು ಕೊಡುವಂತೆ 
ಬರೆದಿರುವುದರಿಂದ ಕೊಟ್ಟರು. 

ಆದರೆ ಅಲ್ಲಿ 7-8 ಜನರು ಪಂಪ್‌ ಸೆಟ್ಟಿಗೆ ಕರೆಂಟನ್ನು ಕೇಳುತ್ತಿದ್ದಾಗ್ಯೂ ಅಲ್ಲಿ 
ಕೇವಲ ಇಬ್ಬರು ಮೂವರಿಗೆ ಮಾತ್ರ ಕೊಟ್ಟಿದ್ದಾರೆ. ಅಲ್ಲಿನಲ್ಲೋಕಲ್‌ ಅಧಿಕಾರಿಗಳಿಗೆ 
ಜನರ ಕಷ್ಟಗಳೇನೆಂಬುದು ಗೊತ್ತಿಲ್ಲ. ಏನಾದರೂ ನೆಪ ಹೇಳಿ ಕೆಲಸವನ್ನು ಹಿಂದಕ್ಕೆ ತಳ್ಳುತಿದ್ದಾರೆ. 
ಅಲ್ಲಿ ಈ ಕೆಲಸ ಕಾರ್ಯಗಳು ಎಷ್ಟು ತ್ವರಿತವಾಗಿ ನಡೆಯಬೇಕೋ ಅಷ್ಟು ತ್ವರಿತವಾಗಿ 
ನಡೆಯುತ್ತಿಲ್ಲ. ಆದುದರಿಂದ ಹಿಂದುಳಿದ ಪ್ರದೇಶಗಳ ಅಭಿವೃದ್ಧಿಯ ದೃಷ್ಟಿಯಿಂದ ಮತ್ತು 
ಬೋರ್ಡಿನ ಕೆಲಸ ಕಾರ್ಯಗಳು ದಕ್ಷತೆಯಿಂದ ನಡೆಯತಕ್ಕ ದೃಷ್ಟಿಯಿಂದ ಈ ಬೋರ್ಡಿಗೆ 
ಇಬ್ಬರು ಚೀಫ್‌ ಇಂಜನಿಯರುಗಳು ಇರಬೇಕಾದದ್ದು ಆಗತ್ಕವೆಂದು ನಾನು ಹೇಳುತ್ತಿದ್ದೇನೆ. 

ನನ್ನ ದೃಷ್ಟಿಯಲ್ಲಿ ರೂರಲ್‌ ಎಲೆಕ್ಟಿಫಿಕೇಷನ್‌ ಕೆಲಸ ಕಾರ್ಯಗಳು ಸುಗಮವಾಗಿ 
ನಡೆಯಬೇಕಾಗಿದ್ದರೆ ಇಬ್ಬರು ಚೀಫ್‌ ಇಂಜನಿಯರ ಇರಬೇಕಾದದ್ದು ಅತ್ಯಗತ್ಯ ಇಲ್ಲದಿದ್ದರೆ 
ಗ್ರಾಮೀಣ ಭಾಗದಲ್ಲಿ ರೈತರಿಗೆ ಹೆಚ್ಚಿನ ಅನುಕೂಲವಾಗುವುದಿಲ್ಲ. ಇಲ್ಲಿಯವರೆಗೂ ನಡೆದಿರತಕ್ಕ 
ಕೆಲಸ ಕಾರ್ಯಗಳಲ್ಲಿ ಈ ಎಲೆಕ್ಟಿಫಿಕೇಷನ್‌ ಏರ್ಕ ಕೆಲವು ಜಿಲ್ಲೆಗಳಲ್ಲಿ ಹೆಚ್ಚಾಗಿ ನಡೆದಿದೆ. 
ಇನ್ನೂ ಕೆಲವು ಜಿಲ್ಲೆಗಳಲ್ಲಿ ಕಡಿಮೆ ನಡೆದಿದೆ. ಕೆಲವು ಕಡೆ ಮೈನ್‌ ಲೈನ್‌ ಹೋಗಿರತಕ್ಕ 
ಅಕ್ಕ ಪಕ್ಕದಲ್ಲಿರುವ ಬಾವಿಗಳಿಗೆ ಪಂಪ್‌ಸೆಟ್ಟಿಗೆ ವಿದ್ಯುಚ್ಛಕ್ತಿಯನ್ನು ಕೊಟ್ಟಿಲ್ಲ ಆದುದರಿಂದ 
ಒಂದು ಬೋರ್ಡಿಗೆ ಬದಲಾಗಿ ಎರಡು ಬೋರ್ಡುಗಳಿರುವುದು ಉತ್ತಮವೆಂದು ನಾನು 
ಸಲಹೆ ಮಾಡುತ್ತೇನೆ. 


274 ಪಿ.ಎಂ. ನಾಡಗೌಡ 


ಇನ್ನು ಮಾನ್ಯ ಕೆ.ಎಚ್‌. ಪಾಟೀಲರು ಈ ವಿದ್ಯುಚ್ಛಕ್ತಿಯ ಪ್ರೈವೇಟ್‌ ಅಂಡರ್‌ 
ಟೇಕಿಂಗ್ಸ್‌ ಇರುವಲ್ಲಿ ಏನು ಅವುಗಳನ್ನು ತೆಗೆದುಕೊಂಡಿದ್ದರೆ ಅಲ್ಲಿ ವ್ಯವಹಾರ ಸರಿಯಾಗಿ 
ನಡೆದಿಲ್ಲ. ವೆಂಕಟೇಶ್ವರ ಪವರ್‌ 'ವಕ್ಸ್‌ ವಿಚಾರದಲ್ಲಿ ಹೇಳಬೇಕಾದ್ದು ಬಹಳ ಇದೆ. ಆದರೆ 
ಆ ಮಸೂದೆ ಬಂದಾಗ ಅದನ್ನು ಹೇಳುತ್ತೇನೆ. ಅಂತೂ ಅಲ್ಲಿ ವ್ಯವಹಾರಗಳು ಸರಿಯಾಗಿ 


ನಡೆದಿಲ್ಲ, ಇಷ್ಟನ್ನು ಹೇಳಿ ನಾನು ನನ್ನ ಮಾತುಗಳನ್ನು ಮುಗಿಸುತ್ತೇನೆ. 


Mysore village panchayats and Local Boards 
(Amendment) Bill -1969 Motion to consider. 

Sri P.M. Nadagouda (minister for Development).- Sir, 
|[move.... 

Sri K.H. patil.- On a paint of order. 

Mr. Speaker.- | understand it, | will read the order: 


"In pursuance of clause |and3 of Art. 207 of the 
constitution of India, |, A.R. Somanath Iver, Governor of mysore, 
do recommend that the mysore village panchayats and local 
Boards (Amendment) Bill, 1969, be introduced and considered 
by the mysore Legislative Assembly". 


Sri P.M Nadagouda.- | move: 


"That the mysore village panchayats and Local Boards 
(Amendment) Bill, 1969, be taken into consideration". 


Mr. Speaker.- Motion moved; 


"That the Mysore village panchayats and local Boards 
(Amendment) Bill, 1969, be taken into consideration". 


Sri D.B. Kalmankar.- We have given amendments. 


Mr. Speaker.- All the amendments will be circulated and 
they may be moved in course of time. 


Sri K.H. Patil.- Sir, if you will remember we all opposed 
this land revenue and we sat here. The Bill empowers the local 
bodies to increase the tax by hundred percent. | for one would 
say that we should not pass this BIll in such a hurey. Let us have 
reasonable opportunity to have our say. 


ಪ್ರತಿಭಾವಂತ ಸಂಸದೀಯ ಪಟು 275 


Mr. Speaker.- It was introduced and sufficient notice was 
there. Hon. member have given amendment today, they will be 
circulated and the hon. members will be at liberty to talk on them. 
their right is not taken away. 


Sri K.H. Patil.- What | say is, to move Amendment and 
to understand Amendments there must be sufficient time. 


Mr. Speaker.- Let tne consideration stage be over. we 
shall see. 


Sri S. Sivappa.- This is an important measure amounting 
to taxation, oppointment of Administrator, ect. | suggested at one 
stage that this Bill should go to the joint select committee so that 
we can consider this calmly, and also the Amendments intended 
to be given by the members may be considered by the Joint 
committee. | want to know whether the Hon, minister is agreeable 
to send this Bill to a joint select committee or he wants this to be 
passed straightaway here? If his intention is that this should be 
passed here without reference to joint select committee, | say 
great injustice will be done to the tax payers in the state. 


Mr. Speaker.- The Business Advisory committee has 
allotted two hours for this Bill and this report has been accepted 
by the House. On the last occasion some hon. Members 
suggested that it should go to the select committee and that the 
committee should report within a couple of days. 

ಶ್ರೀ ಎಚ್‌.ಬಿ. ಜ್ಞಾಲನಯ್ಧ .- ಮೊದಲನೆಯ ಬಿಸಿನೆಸ್‌ ಅಡ್ಜೆಸರಿ ಕಮಿಟಿಯಲ್ಲಿ 
ಇದನ್ನು ಸೆಲೆಕ್ಟ್‌ ಕಮಿಟಿಗೆ ಹಾಕಬೇಕೆಂದು ತೀರ್ಮಾನವಾದ ಮೇಲೆ ಒಪ್ಪಿಕೊಂಡೆವು. 
ಶಿವಪ್ಪನವರು, ಹುಚ್ಚಮಾಸ್ಪಿಗೌಡರು ಎಲ್ಲರೂ ಈ ವಿಚಾರ ಹೇಳಿದ್ದಾರೆ. ಎರಡನೇ ಬಿಸಿನೆಸ್‌ 
ಅಡ್ಡೆಸರಿ ಕಮಿಟಿಯಲ್ಲಿ 2 ಗಂಟೆ ಅಲಾಟ್‌ ಮಾಡಿದ್ದಾರೆ. ಇದು ಇಡೀ ಮೈಸೂರು 
ಪ್ರದೇಶದ ಗ್ರಾಮಾಂತರದ ಬಹುಭಾಗದ ಜನರ ಜೀವನವನ್ನು ಮುಟ್ಟುವಂತಹ ವಿಷಯ, 
ಸಣ್ಣ ವಿಷಯವಲ್ಲ, ಇಷ್ಟು ಕಡಿಮೆ ಕಾಲ ನಿಗದಿ ಮಾಡಿರುವುದು ಸರಿಯಲ್ಲ. 

Mr. Speaker.- The hon. member Sri Nanjegowda has 


tabled a motion for referring this Bill to a select committee but 
that will arise after the consideration stage is over. 


Sri S. Sivappa.- There is a difference between a motion 
by Sri Nanjegowda and a motion by the Government. The Chair 
knows the fate of our motions and amendments. 


2710 ಪಿ.ಎಂ. ನಾಡಗೌಡ 


Sri K.H. Patil.- Why should we hurry through like this 
and where is the urgency’? By passing this legislation, money will 
not come tomorrow. It will be undernucratic to hustle is throughts. 
We have no objection to refer it to a select committee or 
circulating if for eliciting public opinion. 


Sri P.M. Nadagouda.- Sir, this a small measure. Hon. 
members have expressed views that cent percent revenue should 
be transferred to the panchayat units, Accordingly, Government 
has accepted that decision and we have given power to the local 
people. | do not know how Sri Paril has argued that it is 
undemocratic. If the people want to take up more development 
activities let them do. 


ಶ್ರೀ ಬ. ಭಾಸ್ಕರಶೆಟ್ಟ.- ಈ ವಿಷಯವನ್ನು ಅಷ್ಟು ಹಗುರವಾಗಿ ಎರಡು 
ಗಂಟೆಯಲ್ಲಿ ಚರ್ಚೆ ಮಾಡಿ ಮುಗಿಸುವಂತಹದು ಅಲ್ಲ, ಇದರ ಚರ್ಚೆಗೆ ಎರಡು ಗಂಟೆಗಳ 
ಕಾಲಾವಕಾಶ ಕೊಟ್ಟಿರುವುದು ಸರಿಯಲ್ಲ ಎಂದು ಹೇಳುತ್ತೇನೆ. 

Sri P.M. Nadagouda.- If the hon. members hear my 
introductory speech, | will convince them. 

ಮಾನ್ಯ ಸಭಾಷಪತಿಗಳೇ, ಈ ಒಂದು ಮಹತ್ವದ ಮಸೂದೆಯನ್ನು ಸರ್ಕಾರದವರು 
ತಂದಿದ್ದಾರೆ. ಇದರಲ್ಲಿ ಎರಡು ಮೂರು ಮುಖ್ಯವಾದ ಅಂಶಗಳು ಇವೆ. ಮೊದಲನೆಯದು 
ಎಂದರೆ ಮಾನ್ಯ ಸದಸ್ಯರು ಮೇಲಿಂದ ಮೇಲೆ ಹೇಳುತ್ತಿರುವ ವಿಷಯ: ಭೂಕಂದಾಯ, 
ಇವತ್ತಿನ ದಿವಸ ಭೂಕಂದಾಯವನ್ನು ಪೂರ್ಣವಾಗಿ ತಾಲ್ಲೂಕು ಬೋರ್ಡುಗಳಿಗೆ, 
ಪಂಚಾಯಿಗಳಿಗೆ ಕೊಟ್ಟಿದ್ದಾರೆ. ಮಾನ್ಯ ಶಿವಪ್ಪನವರು ಯಾವ ಅಭಿಪ್ರಾಯವನ್ನು ಮೇಲಿಂದ 
ಮೇಲೆ ಹೇಳುತ್ತಾ ಇದ್ದರೋ ಅದನ್ನು ಸರ್ಕಾರದವರು ಒಪ್ಪಿಕೊಂಡಿದ್ದಾರೆ, ಹಾಗಿರುವಾಗ 
ಏಕೆ ಇದಕ್ಕೆ ವಿರೋಧ ಮಾಡುತ್ತಾ ಇದ್ದಾರೋ ತಿಳಿಯದಾಗಿದೆ. ಈ ಒಂದು ಬಿಲ್‌ನ 
ಪ್ರಕಾರ ಯಾವ ಪಂಚಾಯಿಗಳಿಗೆ 30 ಪಠ್ಲೆಂಟ್‌ ಕೊಡುತ್ತಾ ಇದ್ದೆವು ಅವಕ್ಕೆ 5 ಪಠ್ಗೆಂಟ್‌ 
ಡಿಸ್‌ಕ್ರೀಷನರಿ ಗ್ರಾಂಟ್‌ ಕೊಡುತ್ತಾ ಇದ್ದುದನ್ನು ಈಗ 10 ಪಠ್ಲೆಂಟ್‌ ಮಾಡಿ ಒಟ್ಟು 40 
ಪೆರ್ಗೆಂಟ್‌ ಕೊಡುತ್ತೇವೆ. ತಾಲ್ಲೂಕು ಬೋರ್ಡು ಅಭಿವೃದ್ಧಿ ಮಂಡಲಿಯವರು ಅಭಿವೃದ್ಧಿ 
ಕಾರ್ಯಗಳನ್ನು ಚೆನ್ನಾಗಿ ಮಾಡಲಿ ಎಂದು ಹೇಳಿ 5 ಪಠ್ನೆಂಟ್‌ ಡಿಸ್ಟ್ರೀಷಿವರಿ ಗ್ರಾಂಟ್‌ 
ಕೊಡುತ್ತಾ ಇದ್ದುದನ್ನು 10 ಪಠ್ಲೆಂಟ್‌ ಮಾಡಿದ್ದೇವೆ. ಎಲ್ಲ ಅಧಿಕಾರವನ್ನೂ ತಾಲ್ಲೂಕು 
ಬೋರ್ಡ್‌ ಮಂಡಲಿಯವರಿಗೆ ಕೊಟ್ಟಿದ್ದೇವೆ. ಸರ್ಕಾರದವರು ಹಸಕ್ಷೇಪ ಮಾಡಲಿಕ್ಕೆ 
ಬರುವುದಿಲ್ಲ, ಮಿನಿಮಂ 12 ಪೈನೆ ಇಟ್ಟುಕೊಂಡು ಟ್ಯಾಕ್ಸ್‌ ಎಷ್ಟು ಬೇಕಾದರೂ ಹಾಕಬಹುದು 


ಪ್ರತಿಭಾವಂತ ಸಂಸದೀಯ ಪಟು 277 


ಎಂದರೂ ಕೂಡ ತಾಲ್ಲೂಕು ಬೋರ್ಡ್‌ ರೆಸಲ್ಯೂಷನ್‌ ಮಾಡಬೇಕು ಮತ್ತು ಅದಕ್ಕಿಂತ 
ಮುಂಚೆ ಜನತೆಯನ್ನು ಕೇಳಬೇಕು, ಜನತೆಯ ಅಭಿಪ್ರಾಯ ಬೇಡ ಅಂತ ಇದ್ದರೆ ಏನೂ 
ಮಾಡುವುದಕ್ಕಾಗುವುದಿಲ್ಲ, ತಾಲ್ಲೂಕು ಬೋರ್ಡ್‌ ಮಂಡಲಿಯಲ್ಲಿ ಜನತೆಯ ಪ್ರತಿನಿಧಿಗಳು 
ಇರುತ್ತಾರೆ. ಹೀಗಿರುವಾಗ ಏಕೆ, ಮಾನ್ಯ ಸದಸ್ಯರು ಅಂಜಿಕೆ ಪಡುತ್ತಾರೋ ತಿಳಿಯದಾಗಿದೆ. 
ಅವರು ಯಾವ ರೀತಿ ಒಂದು ಮಾರ್ಗದರ್ಶನ ಮಾಡಬೇಕೋ ಅದನ್ನು ಅವರು ಬೇರೆನೂ 
ಮಾಡುವುದಕ್ಕಾಗುವುದಿಲ್ಲ. ಸರಕಾರಕ್ಕೆ ಅವರೇನು ಶಿಫಾರಸ್ಸುಗಳನ್ನು ಕಳುಹಿಸುತಾರೋ 
ಅವುಗಳನ್ನು ಸರ್ಕಾರದವರು ಮಂಜೂರು ಮಾಡಬೇಕು. ಅವರು ಯಾವ ಒಂದು 
ತೀರ್ಮಾನವನ್ನೇ ತೆಗೆದುಕೊಳ್ಳಲಿ ಅದನ್ನು ಅವರು ಅಲ್ಲಿರತಕ್ಕೆ ಜನರ ಅಭಿಪ್ರಾಯದ ಮೇಲೆ 
ತೆಗೆದುಕೊಳ್ಳಬೇಕಾಗಿರುತ್ತದೆ. ಹಾಗೆ ಅವರಿಂದ ಅಭಿಪ್ರಾಯ ಪಡೆದು ಅವರು ತೀರ್ಮಾನ 
ಮಾಡಿದ ನಂತರ ಅದನ್ನು ಅನುಮತಿಗಾಗಿ ಸರ್ಕಾರಕ್ಕೆ ಕಳುಹಿಸಿಕೊಡುತ್ತಾರೆ. ಆಗ ನಾವು 
ಅದನ್ನು ಅಂಗೀಕಾರ ಮಾಡುತ್ತೇವೆ ಎಂಬ ಈ ಮಾತುಗಳನ್ನು ನಾನು ಬಹಳ ವಿಶ್ಲಾಸದಿಂದ 
ತಮಗೆ ಹೇಳುತಿದ್ದೇನೆ. ಅವರು ಇಷ್ಟಪಟ್ಟರೆ 12 ಪೈಸೆಗಳು ಇರತಕ್ಕ ಕಂದಾಯವನ್ನು 100 
ಪೈಸೆಗಳಿಗೆ ಬೇಕಾದರೂ ವಏರಿಸಬಹುದು. ಅದು ಅವರ ಮರ್ಜಿಗೆ ಬಿಟ್ಟಿದ್ದು. ಅದರಲ್ಲಿ 
ನಾವು ಪ್ರವೇಶ ಮಾಡುವುದಿಲ್ಲ, 

ಇನ್ನು ಎಲೆಕ್ಟನ್‌ ವಿಚಾರದಲ್ಲಿ ಹೇಳುವದಾದರೆ ಈವರೆಗೆ 12 ರಿಟ್‌ ಪೆಟಿಷನ್‌ಗಳು 
ಅಡಿಟ್ಸಾಗಿವೆ. ಈ ವಿಚಾರದಲ್ಲಿಯೂ ಒಂದು ಅಮೆಂಡ್‌ಮೆಂಟಿನ್ನು ಸರ್ಕಾರದವರು ಇದರಲ್ಲಿ 
ಸೇರಿಸಿದ್ದಾರೆ. ಒಂದು ವರ್ಷ ಕಾಲ ಮಾತ್ರ ನಾಮಕರಣ ಮಾಡಿದ ಸದಸ್ಯರು ಯಾವ 
ಒಂದು ಒಳ್ಳೆಯ ಕೆಲಸವನ್ನು ಮಾಡುವುದಕ್ಕೂ ಅವರಿಗೆ ಮನಸ್ಸಿರುವುದಿಲ್ಲ. ಕಾರಣ ಅವರ 
ಅವಧಿ ಅಷ್ಟು ಚಿಕ್ಕದಾಗಿರುತ್ತದೆ. ಆದ್ದರಿಂದ ಅವರಲ್ಲಿ ಒಂದು ಕೆಲನದ ಬಗ್ಗೆ ಮುತುವರ್ಜಿ 
ವಹಿಸುವಂತೆ ಮಾಡತಕ್ಕ ಒಂದು ತಿದ್ದುಪಡಿಯನ್ನು ಇಲ್ಲಿ ಸೇರಿಸಿದೆ. 

ಇನ್ನು ಗ್ರಾಮ ಪಂಚಾಯಿತಿ ಮತ್ತು ತಾಲ್ಲೂಕ್‌ ಬೋರ್ಡುಗಳಿಗೆ ಸಾಕಷ್ಟು ಹಣದ 
ವರಮಾನವಿರುವಂತೆ ಮಾಡತಕ್ಕೆ ಉದ್ದೇಶದಿಂದ ಇದರಲ್ಲಿ ಮತ್ತೊಂದು ಅಮೆಂಡ್‌ಮೆಂಟನ್ನು 
ಸೇರಿಸಿದೆ ಅದೇನಂದರೆ-ಆಯಾಯ ತಾಲ್ಲೂಕುಗಳ ಸರಹದ್ದಿನಲ್ಲಿ ನಡೆಯತಕ್ಕ ರಿಲಿಜಿಯಸ್‌ 
ಫೇರ್‌'ಗಳಿಗೆ ಬರತಕ್ಕ 12 ವರ್ಷಗಳಿಗೆ ಮೇಲ್ಪಟ್ಟ ಎಲ್ಲರ ಮೇಲೂ ಒಂದು ತೆರಿಗೆಯನ್ನು 
ವಿಧಿಸುವುದಕ್ಕೆ ಹೇಳದೆ. ಹಾಕತಕ್ಕ ತೆರಿಗೆ 50 ಪೈಸೆಗಳೆಂದು ಹೇಳಿದ್ದೇವೆ, ಪಂಚಾಯಿತಿಯವರು 
ಇದರ ಬಗ್ಗೆ ಅವರು ಎಷ್ಟು ಬೇಕಾದರೂ ನಿಗದಿ ಮಾಡಬಹುದು. ಅಂದರೆ ಅದು ಐವತ್ತು 
ಪೈಸೆಗಳಿಗೆ ಹೆಚ್ಚಿರಬಾರದು. 


ಇನ್ನು ಇಲ್ಲಿಯವರೆಗೂ ಗ್ರಾಮಾಂತರ ಪ್ರದೇಶಗಳಲ್ಲಿ ಜನರಿಗೆ ಕುಡಿಯುವ ನೀರನ್ನು 
ನ್ಯಾಷನಲ್‌ ವಾಟರ್‌ ಸೆಪ್ಟೈ ಸ್ಕೀಮಿನ ಮೂಲಕ ವಿದ್ಭುಚ್ಛಕ್ತಿ ಇಲಾಖೆಯವರು ಒದಗಿಸುತ್ತಿದ್ದರು. 


278 ಪಿ.ಎಂ. ನಾಡಗೌಡ 


ಆಗ ಯಾರಾದರೂ ಒಬ್ಬ ವ್ಯಕ್ತಿ ಸಕಾಲಕ್ಕೆ ಹಣವನ್ನು ಕಟ್ಟದೆ ನಿಧಾನ ಮಾಡಿದರೆ ಆ 
ಬೋರ್ಡಿನವರು ಕೂಡಲೇ ಆ ನೀರು ಸರಬರಾಯಿಯನ್ನು ನಿಲ್ಲಿಸುತ್ತಿದ್ದರು. ಈಗ ಅದನ್ನು 
ತಪ್ಪಿಸಿ ಆ ಹಣವನ್ನು ಕಟ್ಟತಕ್ಕ ಹೊಣೆಯನ್ನು ಸಂಪೂರ್ಣವಾಗಿ ಪಂಚಾಯಿತಿಗಳ ಮೇಲೆ 
ಹಾಕಲಾಗಿದೆ. ಇನ್ನು ಮುಂದೆ ಇದು ಆ ಪಂಚಾಯಿತಿಗಳ ಮೇಲೆ ಫೆಸ್ಟ್‌ ಭಾರ್ಜ ಆಗಿರುತ್ತದೆ. 
ಅದಕ್ಕಾಗಿ ಒಂದು ತಿದ್ದುಪಡಿಯನ್ನು ಇದರಲ್ಲಿ ಸೇರಿಸಲಾಗಿದೆ. ಈಗ ಸಬೆಯ ಮುಂದೆ 
ಮಂಡಿಸಿರತಕ್ಕ ತಿದ್ದುಪಡಿಗಳಿಂದ ಪ್ರಜಾಸತಾತಕ್ರವಾದ ತತ್ವಗಳಿಗೆ ಯಾವ ಬಾಧಕವೂ 
ಬರುವುದಿಲ್ಲ. ಆದ್ದರಿಂದ ಸರ್ನರೂ ಈ ತಿದ್ದುಪಡಿ ಮಸೂದೆಗೆ ತಮ್ಮೆಲ್ಲರ ಬೆಂಬಲವನ್ನು 
ನೀಡಬೇಕೆಂದು ಕೇಳಿಕೊಳ್ಳುತ್ತೇನೆ. 
Mysore Agricultural Produce Marketing (Regulation) 
(Amendment) Bill - 1969 

ಶ್ರೀ ಪಿ.ಎಂ. ನಾಡಗೌಡ (ಅಭಿವೃದ್ಧಿ ಶಾಖೆಯ ಮಂತಿಗಳು).- ಮಾನ್ಯ 
ಅಧ್ಯಕ್ಷರೇ, ಇದು ಒಂದು ಮಹತ್ವದ ಮಸೂದೆ ಎಂದು ಸರಕಾರ ಪರಿಗಣನೆ ಮಾಡಿದೆ. ಈ 
ಕಾಯಿದೆಯನ್ನು 1966ನೇ ಇಸವಿಯಲ್ಲಿ ಈ ಸದನ ಪಾಸು ಮಾಡಿತು. ಆದರೆ ಸರಕಾರ 
ಇದನ್ನು ಕಾರ್ಯಗತ ಮಾಡಿದ್ದು 1968ರಲ್ಲಿ ಈ ಒಂದು ಕಾಯಿದೆ ಮೂಲಭೂತವಾಗಿ 
ರೈತರ ಹಕ್ಕುಬಾಧ್ಯತೆಗಳಿಗೆ ಸಂಪೂರ್ಣವಾಗಿ ರಕ್ಷಣೆ ಕೊಡುವುದರ ಸಲುವಾಗಿ ತಂದಿದೆ. 
ರೈತರಿಗೆ ಹೆಚ್ಚು ಸವಲತ್ತುಗಳು ಸಿಗಬೇಕು ಎಂದು ಇಂತಹ ಒಂದು ಕಾಯಿದೆ ಮಾಡಿ 
ಇದನ್ನು ಕಾರ್ಯಗತ ಮಾಡುತ್ತಿದೆ. ಇದರಲ್ಲಿ ಇನ್ನೊಂದು ಮಹತ್ವದ ವಿಚಾರ ಎಂದರೆ ಈ 
ಕಾಯಿದೆಯ ತತ್ವ ಪ್ರಣಾಳಿಗಳನ್ನು ಚರ್ಚೆ ಮಾಡುವಾಗ ಈ ರಾಜ್ಯದ ಮಾನ್ಯ ಹೈಕೋರ್ಟಿನಲ್ಲಿ 
ಒಂದು ಪ್ರಸಂಗ ಬಂದು ನೂರಾರು ರಿಟ್‌ ಪಿಟಿಷನ್‌ಗಳು ಬಂದವು. ಇಂತಹ ರಿಟ್‌ 
ಪಿಟಿಷನ್‌ಗಳನ್ನು ತೀರ್ಮಾನ ಮಾಡುವಾಗ ಹೈಕೋರ್ಟ್‌ ಒಂದು ಸೂಚನೆ ಮಾಡಿ ಹಿಂದೆ 
ಇದ್ದಂತಹ ಕಮಿಟಿಗಳನ್ನು ಈ ಹೊಸ ಕಾಯಿದೆಯಂತೆ ಅವುಗಳನ್ನು ಮುಂದೂಡುವುದಕ್ಕೆ 
ಬರುವುದಿಲ್ಲ. ರೆಗ್ಯುಲೇಟೆಡ್‌ ಮಾರ್ಕಿಟಿನ ಕಾಯಿದೆಯಲ್ಲಿರುವ ಸೆಕ್ಷನ್‌ 10ರ ಪ್ರಕಾರ 
ಇದನ್ನು ಎರಡು ವರ್ಷಗಳು ಮುಂದೂಡುವುದಕ್ಕೆ ಅವಕಾಶವಿಲ್ಲ ಆ ಕಾರಣದಿಂದ ಎಲೆಕ್ಷನ್‌ 
ಮಾಡಬೇಕೆದು ಸೂಚನೆ ಮಾಡಿದರು. ಮೊದಲಿಗೆ ಸರಕಾರವೇ ಇಲ್ಲಿನ ಕಮಿಟಿಗೆ ನಾಮಕರಣ 
ಮಾಡಬಹುದಾಗಿತ್ತು. ಹಾಗೆ ಸರಕಾರ ನಾಮಕರಣ ಮಾಡಿದರೆ ತಮಗೆ ಬೇಕಾದವರನ್ನು 
ಸದಸ್ಯರನ್ನಾಗಿ ಹಾಕಿ ಅವರ ಮೂಲಕ ಅಮಲು ಬಜಾವಣಿ ಮಾಡಲಿಕ್ಕೆ ಬರತಿತ್ತು. ಆದರೆ 
ಪ್ರಜಾಸತ್ತಾತಕ್ರವಾದ ರೀತಿಯಲ್ಲಿ ಮಾಡಬೇಕು. ಎಂದು ಸರಕಾರ ಯೋಚಿಸಿ ಹೀಗೆ ನಾಮಕರಣ 
ಮಾಡುವುದು ಯೋಗ್ಯವಲ್ಲ ಮತ್ತು ಇದು ಕಾಯಿದೆಗೆ ತದ್ವಿರುದ್ಧವಾಗುತ್ತದೆ ಎಂದು 
ಹೈೆಕೋರ್ಟಿನವರು ಹೇಳಿದ ಮೇಲೆ ಒಂದು ಅರ್ಡಿನೆನ್ಸ್‌ ತರಲಾಯಿತು. ಅರ್ಡನೆನ್ಸ್‌ನಲ್ಲಿ 


ಪ್ರತಿಭಾವಂತ ಸಂಸದೀಯ ಪಟು 279 


ಮೂರು ಮುಖ್ಯವಾದ ಉದ್ದೇಶಗಳಿವೆ ಎನ್ನುವುದನ್ನು ತಾವು ನೆನಪಿನಲ್ಲಿಡಬೇಕು. ಹಿಂದೆ 
ಇಲ್ಲಿ ಸುಮಾರು 87-88 ಕಮಿಟಿಗಳಿದ್ದವು ಮತ್ತು ಈ ಕಮಿಟಿಗಳಿಗೆ ಸುಮಾರು 8-10-12 
ವರ್ಷಗಳಿಂದಲೂ ಚುನಾವಣೆಗಳೇ ಆಗಿರಲಿಲ್ಲ ಮತ್ತು ಇವು ಇಲ್ಲಿಯವರೆಗೂ ಕೆಲಸಗಳನ್ನು 
ನಡೆಸಿಕೊಂಡು ಬರುತ್ತಿದ್ದುವು. ಇದರ ಪ್ಯಾಟರ್ನ್‌ ಕೂಡ ಬದಲು ಮಾಡಲಾಗಿದೆ. ಮೊದಲಿಗೆ 
ಕಮಿಟಿಗಳ ಸದಸ್ಯರು ಟ್ರೆಡರ್ಸ್‌ಗಳು ಇದ್ದರು ಮತ್ತು ರೈತರಿಗೆ ಪ್ರಾಧಾನ್ಮತೆಯನ್ನು ಇವರೇ 
ಕೊಡುತ್ತಿದ್ದರು. ಮತ್ತು ಹಿಂದಿನ ಆಕ್ಸ್‌ ಪ್ರಕಾರ ಟ್ರೆಡರುಗಳೇ ಅಧ್ಯಕ್ಷರು ಹಾಗೂ 
ಉಪಾಧ್ಯಕ್ಷರುಗಳಾಗಿ ಮುಂದೆ ಹೊಸ ಕಮಿಟಿಯಾದಗಲೂ ಇರುತ್ತಿದ್ದರು. ಹಿಂದೆ 
ಘಟನಾತಕ್ರವಾಗಿದ್ದ ಕಮಿಟಿಗಳಿಗೂ ಈಗ ಇರುವ ಕಮಿಟಿಗಳಿಗೂ ಏನೂ ಸಂಬಂಧ 
ಇರುವುದಿಲ್ಲ. ಇವನೆಲ್ಲಾ ವಿಚಾರ ಮಾಡಿಕೊಂಡು ಇಂತಹ ಒಂದು ಸರಿಯಾದ ಕಾಯಿದೆಯನ್ನು 
ಲೆಜಿಸ್ಟೇಚರು ಮುಂದೆ ತರದೇ ಇದು ಪೂರ್ತಿಯಾಗುವುದಿಲ್ಲ ಎಂದು ಮತ್ತು ಸರಕಾರದವರು 
ಇನ್ನು ಒಂದು ವರ್ಷದಲ್ಲಿ ಎಲ್ಲ ಕಮಿಟಿಗಳ ಚುನಾವಣೆಗಳನ್ನು ಮಾಡಬೇಕು ಎಂದು 
ನಿರ್ಧಾರ ಮಾಡಿದರು. ಇದನ್ನು ಮಾಡಲು ಕಾರಣವೇನು ಎನ್ನುವುದನ್ನು ನಾವು ಇಲ್ಲಿ 
ಮುಖ್ಯವಾಗಿ ನೆನಪಿನಲ್ಲಿಡಬೇಕು. ಹಿಂದೆ ಇದ್ದಂತಹ 83 ಕಮಿಟಿಗಳನ್ನು ಕಾನ್ಸ್‌ಟಿಟ್ಕೂಟು 
ಮಾಡಿದಾಗ ಇದರ ಚೀರ್ಮನ್ನರವರೇ ಇದರ ಆಡಳಿತವನ್ನು ಮಾಡಿಕೊಂಡು ಹೋಗುತಿದ್ದರು 
ಮತ್ತು ಕೆಲವ ಕಡೆಗಳಲ್ಲಿ ಇದ್ದ ಕಮಿಟಿಗಳಲ್ಲಿ ಆಯಾ ಜಿಲ್ಲಾಧಿಕಾರಿಗಳೇ ಆಡಳಿತ ನಡೆಸಿಕೊಂಡು 
ಬರುತ್ತಿದ್ದರು. ಸುಮಾರು ಹತ್ತು ಹನ್ನೆರಡು ವರ್ಷಗಳಿಂದಲೂ ಇದೇ ಪ್ರಾಟರ್ನ್‌ 
ಮುಂದುವರಿದುಕೊಂಡು ಬರುತ್ತಿದೆ. ಇದನ್ನು ದೂರ ಮಾಡಲು ರೈತರ ಹಿತವನ್ನು ರಕ್ಷಣೆ 
ಮಾಡಬೇಕು ಎನ್ನುವ ಉದ್ದೇಶದಿಂದ ಇಲ್ಲಿ ಅಡಿನಿಸ್ಟೆಟ್‌ಗಳನ್ನು ನೇಮಿಸಿ ಹೊಸ 
ಕಾಯಿದೆಯಂತೆ ಎಲೆಕ್ಟನ್‌ಗಳನ್ನು ಮಾಡಬೇಕು ಎಂದು ಈ ಬಿಲ್‌ ತಂದಿದೆ. ಈ ಬಿಲ್ಲಿನಲ್ಲಿರುವ 
ಸೆಕ್ಷನ್‌ 10 ರಂತೆ ಸರಕಾರವೇ ಹಿಂದೆ ನಾಮಕರಣ ಮಾಡಿದ್ದರೆ ಆ ಕಮಿಟಿಗಳನ್ನು ಇನ್ನೂ 
ಎರಡು ವರ್ಷಗಳೆ ಕಾಲ ಇಲ್ಲವೇ ಮೂರು ವರ್ಷಗಳ ಕಾಲ ಮುಂದೂಡುವಂತೆ 
ಮಾಡಬಹುದಾಗಿತ್ತು. ಆದರೆ ಹೀಗೆ ಮಾಡಿದರೆ ಪ್ರಜಾಸತ್ತಾತಕ್ರವಾಗುವುದಿಲ್ಲ ಎಂದು 
ಸರಕಾರ ತಿಳಿದುಕೊಂಡು ಇದಕ್ಕಾಗಿ ಒಂದು ಅರ್ಡನೆನ್ಸ್‌ ಮಾಡಿ ಆ ನಂತರ ಅದನ್ನು ಸರಿ 
ಮಾಡಲು ಇಂತಹ ಒಂದು ಬಿಲ್‌ನ್ನು ತರಲಾಗಿದೆ. ಮತ್ತು ಇದನ್ನು ಮಾನ್ಯ ಸಭೆಯವರು 
ಒಪ್ಪಬೇಕೆಂದು ಕೇಳುತ್ತಿದ್ದೇನೆ. ಕೆಲವು ಸದಸ್ಯರು ಇದರ ಬಗ್ಗೆ ಬಹಳ ತೀಕ್ಷಣವಾದ ಟೀಕೆಗಳನ್ನು 
ಕೂಡ ಮಾಡಿದರು. ಸರಕಾರದವರು ಇದಕ್ಕಾಗಿ ಅಡಿನಿಸ್ಟೇಟರುಗಳನ್ನು ನೇಮಕ ಮಾಡಿ 
ಅವರೇ ಮುಂದೆ ಚುನಾವಣೆಗಳನ್ನು ಮಾಡಬೇಕೆಂದು ಇದರಲ್ಲಿ ಮಾಡಲಾಗಿದೆ. ಇಂತಹ 
ಒಂದು ಹೊಸ ಕಾಯಿದೆಯನ್ನು ಮಾಡುತ್ತಿರುವುದು ಇದರಲ್ಲಿರುವ ಎರಡು ಮುಖ್ಯ 
ಕಲಮುಗಳಿಗಾಗಿ ಎರಡು ಕಲಮುಗಳು ಎಂದರೆ ಕಲಮು 10 ಮತ್ತು 11 ಕಲಮುಗಳು. 


280 ಪಿ.ಎಂ. ನಾಡಗೌಡ 


10ನೇ ಕಲಮಿನ ಪ್ರಕಾರ ನಾಮಕರಣ ಮಾಡುವುದು. 11 ನೇ ಕಲಮಿನ ಪ್ರಕಾರ ಎಲೆಕ್ಷನ್‌ಗಳನ್ನು 
ನಡೆಸುವುದು. 10ನೇ ಕಲಮಿನಂತೆ ಮಾರ್ಕಿಟ್ಟು ಕಮಿಟಿಗಳಲ್ಲಿ ಅಡಿನಿಸ್ಟೇಟರುಗಳು ಎಂದು 
ನೇಮಕ ಮಾಡಿ ಅವರ ಮೂಲಕ ಆಡಳಿತ ನಡೆಸಬೇಕೆಂದು ಮಾಡಲಾಗಿದೆ. 

ಇದರಲ್ಲಿ ಇನ್ನೂ ಒಂದು ವಿಚಾರ ಇದೆ, ಅದು ಸೆಕ್ಷನ್‌ 4 ಮತ್ತು 6ರಲ್ಲಿ ಹೇಳಿರುವಂತೆ 
ಇದರಲ್ಲಿರುವ ಚೀಫ್‌ ಮಾರ್ಕಿಟಿಂಗು ಆಫೀಸರು ಮಾರ್ಕಿಟ್‌ ಏರಿಯಾ ಯಾವುದು ಮತ್ತು 
ಯಾರ್ಡ್‌ ಯಾವುದು ಎನ್ನುವುದನ್ನು ನೋಟಿಫಿಕೇಷನ್‌ ಮೂಲಕ ತಿಳಿಸಬೇಕೆಂದು ಇದರಲ್ಲಿ 
ಮಾಡಲಾಗಿದೆ ಮತ್ತು ಹೈಕೋರ್ಟಿನವರು ಇದರ ಬಗ್ಗೆ ಸಂಶಯ ಬಂತ್ತು ಎಂದು ಸೂಚನೆ 
ಕೊಟ್ಟಾಗ ಇದರಲ್ಲಿ ವ್ಯಾಲಿಡೇಷನ್‌ ಕೊಡುವುದರ ಸಲುವಾಗಿ ಸೆಕ್ಸನ್‌ 154ಎ) ಎಂದು 
ಇದರಲ್ಲಿ ಮಾಡಲಾಗಿದೆ. ಇದರಂತೆ ಕಾನ್‌ಸ್ಪಿಟ್ಯೂಷನರ್‌ ಆಗಿ ಕಮಿಟಿಗಳಿಗೆ ಯಾವ ರೀತಿ 
ಅಧಿಕಾರಗಳು ಇರಬೇಕೆಂದು ಹೇಳಲಾಗಿದೆ. ಮತ್ತು ಇಲ್ಲಿರುವ ಅಧಿಕಾರಿಗಳೇ ಮಾರ್ಕೆಟ್‌ 
ಕಮಿಟಿ ಏರಿಯಾ ಯಾವುದು ಮತ್ತು ಯಾರ್ಡ್‌ ಯಾವುದು ಎನ್ನುವುದನ್ನು ಹೊಸದಾಗಿ 
ಕಮಿಟಿಗಳನ್ನು ಮಾಡಿ ಅದರಲ್ಲಿರುವ ಬೈಲಾಗಳ ಪ್ರಕಾರ ವಿವರಗಳನ್ನು ಕೊಡಲಾಗುತ್ತಿದೆ 
ಮತ್ತು ಸರಕಾರದವರ ಜುರಿಸ್‌ಡಿಕ್ಸನ್‌ ಹೇಗೆ ಇರಬೇಕು ಎನ್ನುವುದಕ್ಕೆ ಮುಖ್ಯವಾಗಿ ಇದರಲ್ಲಿ 
ಎರಡು ಮಾತುಗಳನ್ನು ಹೇಳಲಾಗಿದೆ. ಇದರಲ್ಲಿ ಅಡಿನಿಸ್ಟೇಟರ್ಸ್‌ಗಳು ಎಂದು ಇರಬೇಕು 
ಅವರೇ ಮುಂದೆ ಎಲೆಕ್ಷನ್‌ ಮಾಡಬೇಕು ಎಂದು ಮಾಡಿದೆ. ಮುಂದೆ ಸೆಕ್ಸನ್‌ 4 ರಲ್ಲಿ 
ಹೇಳಿರುವಂತೆ ನೋಟಿಫಿಕೇಷನ್‌ ಹೊರಡಿಸಿ ಅದರಂತೆ ವ್ಯಾಲಿಡೇಷನ್‌ ಮಾಡಬೇಕೆಂದು 
ಇಲ್ಲಿ ಬಿಲ್‌ ತರಲಾಗಿದೆ. ಈ ಬಿಲ್ಲಿನಲ್ಲಿ ಮೂರು ಮುಖ್ಯವಾದ ಅಂಶಗಳಿವೆ. ಒಂದನೇದು 
ಸಿಟಿ ಮುನಿಸಿಪಲ್‌ ಏರಿಯಾ ಹಾಗೂ ಪಂಚಾಯತಿಗಳ ಏರಿಯಾ. ಮಾರ್ಕೆಟಿಂಗ್‌ ಯಾರ್ಡ್‌ 
ಯಾವದನ್ನು ಮಾಡಬೇಕು ಎಂದು ಹೇಳಿದೆ. ಎರಡನೇದು ಇದರಲ್ಲಿಯಾವ ರೀತಿ ಬದಲಾವಣೆ 
ಮಾಡಬೇಕು ಅದು ಹೇಗಿರಬೇಕು. ಎಂದು ಹೇಳಿದೆ. ಮೂರನೆಯದಾಗಿ ಡೆಪ್ಕೂಟಿ 
ಕಮೀಷನರ್ಸ್‌ ತಮ್ಮ ಹೆಡ್‌ಕ್ಟಾರ್ಟರ್ನ್‌ನಲ್ಲಿ ಅಡಿನಿಸ್ಟೇಟರಾಗಿ ಇರಬೇಕು. ಇದೇ ರೀತಿ 
ಅಸಿಸ್ಟೆಂಟ್‌ ಕಮೀಷನರ್‌ ತಾಸೀಲ್ದಾರ್ಸ್‌ ಇವರುಗಳೂ ತಮ್ಮತಮ್ಮಹೆಡ್‌ ಕ್ಲಾರ್ಟರ್ದ್‌ನಲ್ಲಿ 
ಅಡಿಫಿಸ್ಟೇಟರಾಗಿರಬೇಕು ಎಂದು ಮಾಡಿದ್ದೇವೆ. ಅವರಿಗೆ ಹೆಚ್ಚು ಕೆಲಸ ಇದ್ದ ಕಡೆ ಇನ್ನೊಬ್ಬ 
ಸೆಷಲ್‌ ಆಫೀಸರ್ನ್‌ನ್ನು ಅಪಾಯಿಂಟ್‌ ಮಾಡುವ ಅಧಿಕಾರ ಇಟ್ಟುಕೊಂಡಿದ್ದೇವೆ. ಈ 
ರೀತಿಯಾಗಿ ಅರ್ಡಿನೆನ್ಸ್‌ ಮಾಡಿದ್ದೇವೆ. ಆದುದರಿಂದ ಮಾನ್ಯ ಸದಸ್ಯರಿಗೆ ಒಂದು ಮಾತನ್ನು 
ಹೇಳುತ್ತೇನೆ. ಇದರಲ್ಲಿಯಾವ ತರಹ ಹಕ್ಕನ್ನೂ ಮೊಟಕು ಮಾಡಬೇಕು ಎನ್ನುವ ಉದ್ದೇಶ 
ಇಟ್ಟುಕೊಂಡಿಲ್ಲ. ನಾವ ಏನು ಅಡಿನಿಸ್ಟೇಟರನ್ನು ಅಪಾಯಿಂಟ್‌ ಮಾಡುತ್ತೇವೋ ಅವರು 
ಅಲ್ಲಿ ಒಂದು ವರ್ಷ ಕಮಿಟಿ ಮಾಡಿದ ಮೇಲೆ ಬಿಟ್ಟು ಬರುತ್ತಾರೆ. ಆದುದರಿಂದ ಶೀಘ್ರದಲ್ಲೇ 
ಎಲೆಕ್ಟನ್‌ ಮಾಡಬೇಕೆಂದು ಈ ಬಿಲ್ಲನ್ನು ತಂದಿರುವುದರಿಂದ ಮಾನ್ಯ ಸದಸ್ಯರು ಇದನ್ನು . 


ವ ಮ 
ಒಪ್ಪಿಕೊಳ್ಳಬೇಕೆಂದು ಕಳಕಳಿಯಿಂದ ಪ್ರಾರ್ಥಿಸುತ್ತೇನೆ. 


ಪ್ರತಿಭಾವಂತ ಸಂಸದೀಯ ಪಟು 281 


ಶ್ರೀ ಕೆ.ಎಚ್‌. ಪಾಟೀಲ್‌ : ಈ ಅಮೆಂಡ್‌ಮೆಂಟ್‌ (6) ಮತ್ತು 
ಅಮೆಂಡ್‌ಮೆಂಟ್‌ (10) ಇದರ ಕ್ಲಾರಿಫಿಕೇಷನ್‌ ಕೊಟ್ಟನಂತರ ತಮ್ಮ ಅಭಿಪ್ರಾಯ 
ನೋಡಿಕೊಂಡು ಈ ಸಭೆಯ ಅಭಿಪ್ರಾಯ ಕೂಡಲು ಸಾಧ್ಯವಾಗುತ್ತದೆ. ಅಮೆಂಡ್‌ಮೆಂಟ್‌ 
6ರಲ್ಲಿ ವಿನು ಇದೆಯೋ ಅಮೆಂಡ್‌ಮೆಂಟ್‌ 10ರಲ್ಲೂ ಅದೇ ಇದೆ. ಆದುದರಿಂದ 
ಅಮೆಂಡ್‌ಮೆಂಟ್‌ 10 ಅದೇ ಸಾಕಾಗಿತ್ತು. ಅಮೆಂಡ್‌ಮೆಂಟ್‌ 6 ಅನಾವಶ್ಯಕ. ಈ 
ಅಮೆಂಡ್‌ಮೆಂಟ್‌ 10 ಹೈಕೋರ್ಟಿನವರು ಜಡ್ಜ್‌ಮೆಂಟ್‌ ಕೊಟ್ಟಿದ್ದಾರೆ. ಅದನ್ನು 
ನೋಡಬೇಕು. 


ಶ್ರೀ ಪಿ.ಎಂ. ನಾಡಗೌಡ. Marulasiddaiah and others vs State 
of Mysore. ಈ ಜಡ್ಜ್‌ಮೆಂಟ್‌ ನೋಡಿದರೆ ಈ ಅಮೆಂಡ್‌ಮೆಂಟ್‌ ತರುವುದು. ಈ 
ಒಂದು ಸೆಕ್ಸನ್‌ ಸಾಕಾಗುವುದಿಲ್ಲ. ಆದ್ದರಿಂದ ಎರಡು ಸೆಕ್ಷನ್‌ಗಳಿಗೂ ಅಮೆಂಡ್‌ಮೆಂಟ್‌ 
ತಂದಿದ್ದೇವೆ. 

Papers laid on the table-1962. 

ಪಿ.ಎಂ. ನಾಡಗೌಡ (ನ್ನಾನೀಯ ಪ್ರಾಧಿಕಾರಿ ಕ್ಷೇತ).- ಈ ಸಭೆಯ ಮುಂದೆ 
ಏನು ಪುರವಣೆ ಅಂದಾಜು ಇಟ್ಟಿದ್ದಾರೋ ಅದನ್ನು ಪೂರ್ಣವಾಗಿ ಸ್ವಾಗತಿಸುತ್ತಾ ಎರಡು, 
ಮೂರು ಡಿಮ್ಯಾಂಡುಗಳ ಮೇಲೆ ಕೆಲವಾರು ಸೂಚನೆಗಳನ್ನು ಮಾತ್ರ ಹೇಳಬಯಸುತ್ತೇನೆ. 

ಡಿಮ್ಯಾಂಡ್‌ 31ರ ಬಗ್ಗೆ special ore Roads circle ಗಾಗಿ ಎಂದು ಕೆಲವು 
ಡಿವಿಜನ್‌ಗಳನ್ನು ಮಾಡಿದ್ದಾರೆ. ಇದರೊಳಗೆ ಬಿಜಾಪುರದಲ್ಲಿ ಅಮೀನ್‌ ಗಡದ ಕಡೆಯಿಂದ 
ron ore ಸಾಗಿಸಲು $:7.C. ಕಡೆಗೆ ಕೊಟ್ಟಿದುದು ಸರಕಾರಕ್ಕೆ ಗೊತ್ತಿದೆ. ಸರಕಾರಕ್ಕೆ ಈ 
ರೋಡನ್ನು ಡಬ್ಬಲ್‌ ರೋಡಾಗಿ ಮಾಡಬೇಕೆಂದು ಹೇಳುತ್ತಲೇ ಇದ್ದೇನೆ. ನಮ್ಮ 
ಬಾಗಲಕೋಟೆಯಿಂದ ಅಮೀನ್‌ ಗಡದವರೆಗೆ !೧೦೧ ೦೯೭ ಸಾಗಿಸಲು ಮೂರು, ನಾಲ್ಕು 
ಏಜನ್ನಿಗಳಿಗೆ ಕೊಟ್ಟಿತ್ತು. ಇಲ್ಲಿ ಮಳೆಗಾಲದಲ್ಲಿ ಮಲ್ಲಪ್ರಭಾ ನದಿಯಿಂದ ನೀರು ಹೆಚ್ಚಾಗಿ 
ಬರುತ್ತದೆ. ಇದರಿಂದ ಇಲ್ಲಿ ಹೈೆಲೆವಲ್‌ ಕಾಸ್‌ ವೇ ಮತ್ತು ಲೋಲೆವಲ್‌ ಜನ್‌ವೇ ಬಳಿ 
ಒಂದು ಹಳ್ಳವಿದೆ. ಇದರಿಂದ ಒಡಾಟಕ್ಕೆ ತೊಂದರೆಯಾಗುತಿದೆ. ಇದಕ್ಕೆ ಒಂದು ಸೇತುವೆಯನ್ನು 
ಕಟ್ಟುವುದು ಅವಶ್ಯ. ಇದು ಬಹಳ ಮಹತ್ವದ್ದು. ಇದರ ಕಡೆಗೆ ಸರಕಾರ ಗಮನ ಕೊಡಬೇಕು. 


ಇನ್ನು ಡಿಮ್ಯಾಂಡು 39ರಲ್ಲಿ Training Recruits to state 
Administration Service ಎಂದು ಇದೆ. ಇದರೊಳಗೆ ಸರಕಾರದವರು ಡೆರೆಕ್ಟ್‌ 
ರಿಕ್ರೂಟ್‌ ಮಾಡಿ ಕೊಳ್ಳುವುದರ ಕಡೆಗೆ ಯೋಚನೆ ಮಾಡಿದ್ದಾರೆಂದು ತೋರುತ್ತೆ. ಡೈರೆಕ್ಟ್‌ 
ರಿಕ್ರೂಟ್‌ಮೆಂಟ್‌ ಮಾಡಿಕೊಳ್ಳುವುದರ ಜೊತೆಯಲ್ಲಿ ಸರ್ಮಿಸ್ಸಿನಲ್ಲಿರುವವರನ್ನೂ ಪ್ರಮೋಶನ್‌ 
ಕೊಡುವ ವಿರ್ಪಾಡು ಮಾಡಬೇಕು. ಏಕೆಂದರೆ ಎಷ್ಟೋ ಜನರು ಡಿಪಾರ್ಟಮೆಂಟಿನಲ್ಲಿ 


282 ಪಿ.ಎಂ. ನಾಡಗೌಡ 


ಚೆನ್ನಾಗಿ ಕೆಲಸ ಮಾಡಿರುವವರು ಇರುತ್ತಾರೆ. ಸಾಕಾದಷ್ಟು ಕ್ಷಾಲಿಫಿಕೇಷನ್ನು ಇರುತ್ತದೆ. 
ಇದರ ಬಗ್ಗೆ ನೇಮಿಸುವಾಗ ಶೇಕಡಾ 50ರಷ್ಟು ಪ್ರಮೋಷನ್ನಿನ ಮೂಲಕ ಶೇಕಡಾ 50ರಷ್ಟು 
ಡೆರೆಕ್ಸ್‌ ರಿಕ್ರೂಟ್‌ ಮೆಂಟಿನ ಮೂಲಕ ಮಾಡಿದರೆ ಸರಿಯಾಗುತ್ತದೆ ಎನ್ನುವ ಒಂದು 
ಸೂಚನೆಯನ್ನು ನಾನು ಮಾಡುತ್ತೇನೆ. ಈಚೆಗೆ ಅಸಿಸ್ಟೆಂಟ್‌ ಕಮೀಷನರುಗಳು, 
ತಹಶೀಲದಾರರುಗಳು ಎಂದು ನೇಮಕ ಮಾಡಿದರು. ಇದನ್ನು ಯಾವ ಪ್ರಷೋಷನ್ನಿನಲ್ಲಿ 
ಮಾಡಿದರೋ ಅದೇ ರೀತಿಯಾಗಿ ಇಲ್ಲಿಯೂ ಮಾಡಬಹುದು ಎಂದು ನನ್ನ ಒಂದು 
ಸೂಚೆನೆ. 

ಡಿಮ್ಯಾಂಡು 46 ರ ರೊಳಗೆ schemes in the third Five-year plan 
ಎಂದಿದೆ. ಇದರ ಬಗ್ಗೆ ಮಾತನಾಡುತ್ತಾ ಮಾನ್ಯ ಸದಸ್ಯರಾದ ಶ್ರೀಮಾನ್‌ ಶ್ರೀನಿವಾಸ 
ಶೆಟ್ಟಿಯವರು ಮೈನರ್‌ ಇರಿಗೇಷನ್ನಿಗಾಗಿ ಬರೀ ನಮ್ಮ ಬಿಜಾಪೂರ ಜಿಲ್ಲೆಗೇಕೆ ಹೆಚ್ಚು ಹಣ 
ಕೊಟ್ಟೆದ್ದಾರೆಂದು ಹೇಳಿದರು. ಇದರಿಂದ Budoet-in-balance ಆಗಿದೆ ಎಂದರು. 
ಶ್ರೀಮಾನ್‌ ಶ್ರೀನಿವಾಸ್‌ ಶೆಟ್ಟಿಯವರು ಇಲ್ಲಿ ಕೊಟ್ಟಿರುವ ಸಪ್ಲಿಮೆಂಟರಿ ಪುರವಣೆಯ 
ಅಂದಾಜನ್ನು ನೋಡಿದರೆ ಮಂಗಳೂರಿಗೆ ಎಷ್ಟು ಕೊಟ್ಟಿದ್ದಾರೆಂದರೆ, ನೂರಕ್ಕೆ ಎಪ್ಪತ್ವೆದರಷ್ಟು 
ರೊಕ್ಕ ಕೊಟ್ಟಿರುವುದು ಅವರಿಗೇ ಕಾಣುತ್ತದೆ. 

ನಾವೇನು ಆಗಾಗ್ಗೆ ಬರಗಾಲಕ್ಕೆ ಸಿಗಬೇಕೆಂದು ಈ ಭಾಗದಲ್ಲಿ ಸರಕಾರ ಸಣ್ಣಸಣ್ಣ 
ನೀರಾವರಿ ಯೋಜನೆಗಳನ್ನು ಕೊಟ್ಟಿದ್ದರೆ, ಇದನ್ನು ಜಾಸ್ತಿ ಎಂದು ಶ್ರೀಮಾನ್‌ ಶ್ರೀನಿವಾಸ 
ಶೆಟ್ಟರು ಹೇಳಿ ಮಾತಾಡಿದ್ದಾರೆ. ಸರಕಾರದ ಮುಂದೆ ಯಾವ ಯಾವ ಸಣ್ಣ ನೀರಾವರಿ 
ಯೋಜನೆಗಳಿದ್ದವೋ ಅವನ್ನೆಲ್ಲಾ ಸ್ಯಾಂಕ್ಷನ್ನು ಮಾಡಿದ್ದಾರೆ. 

ಪ್ರಾಯಶಃ ಮಂಗಳೂರಿನಲ್ಲಿ ಆ ಕಾಲಕ್ಕೆ ಸಣ್ಣ ನೀರಾವರಿ ಯೋಜನೆಗಳಿರಲಿಲ್ಲವೆಂದು 
ತೋರುತ್ತೇ. ಇದ್ದಿದ್ದರೆ ಅವಕ್ಕೂ ಸ್ಯಾಂಕ್ಷನ್ನು ಕೊಡುತಿದ್ದರು. ಈಗ ಎಷ್ಟೇ ಸಣ್ಣ ಸಣ್ಣ 
ನೀರಾವರಿ ಯೋಜನೆಗಳು ಬರಲಿ ಅಷ್ಟನ್ನು ಪೂರ್ತಿ ಮಾಡಬೇಕೆಂದು ಸರಕಾರ 
ಯೋಚಿಸುತ್ತಿದ್ದಾರೆ. ಅವರ ಕಡೆಯಲ್ಲಿ ಸಣ್ಣ ನೀರಾವರಿ ಯೋಜನೆಗಳಿಲ್ಲದಿದ್ದರೇನು 
ಮಾಡಬೇಕೋ ನನಗೆ ಗೊತ್ತಿಲ್ಲ. 


ಈ ಡಿಮ್ಮಾಂಡು 46ರಲ್ಲೇ ವಿವರಗಳನ್ನೆಲ್ಲಾ ಕೊಟ್ಟಿದ್ದಾರೆ. ಧಾರವಾಡದ ಡಿವಿಜನ್ನು, 
ಹಾಸನ ಡಿವಿಜನ್ನು, ಹೀಗೆ ಎಲ್ಲಾ ಡಿವಿಜನ್ನುಗಳಲ್ಲಿನ ಸಣ್ಣ ನೀರಾವರಿ ಯೋಜನೆಗಳ 
ವಿವರವನ್ನೆಲ್ಲಾ ಕೊಟ್ಟಿದ್ದಾರೆ. ಇದರಿಂದ ಮೈಸೂರು ಇರಿಗೇಷನ್ನಿಗಾಗಿ ಸರಕಾರ ಪ್ರಾಶಸ್ವ್ಯ 
ಹೆಚ್ಚಿಗೆ ಕೊಟ್ಟರೆ ಎನ್ನುವದು ಹೊತಾಗುತದೆ. ಇದರಲ್ಲಿ ನಮ್ಮಪೈೆನಾನ್ಸ್‌ ಮಿನಿಸ್ಟರು ಬಿಜಾಪುರ 
ಜಿಲ್ಲೆಯಲ್ಲಿ ಎಷ್ಟು ಮೈನರು ಇರಿಗೇಷನ್‌ ಟ್ಯಾಂಕುಗಳಿವೆಯೋ ಅವನ್ನೆಲ್ಲಾ ಬಿಜಾಪುರದ 
ಜಿಲ್ಲೆ ಬರಗಾಲಕ್ಕೆ ಸಿಗುತಿರುವುದರಿಂದ ಅವಶ್ಯವಾಗಿ ಮಾಡಬೇಕೆಂದು ಇದರೊಳಗೆ ಸುಮಾರು 
ಐವತ್ತು ಅರವತ್ತು ಲಕ್ಷ ರೂಪಾಯಿಗಳಷ್ಟು ಖರ್ಚು ಮಾಡಿರುವುದು ಹೆಚ್ಚೀನಿಲ್ಲ, 


ಪ್ರತಿಭಾವಂತ ಸಂಸದೀಯ ಪಟು 283 


ಹೊಸದಾಗಿ ಪರ್ಮನೆಂಟ್‌ ರಿಲೀಫ್‌ ಮೆಷರ್ಸ್‌ನ್ನು ಈ ಬರಗಾಲಕ್ಕೆ 
ಮಾಡುವವರೆಗೂ ಈ ಯೋಜನೆಗಳನ್ನು ಒಪ್ಪಿಕೊಂಡು ಸರಕಾರ ಮಾಡಿದೆ. ಶ್ರೀಮಾನ್‌ 
ಶ್ರೀನಿವಾಸಶೆಟ್ಟರು ಏಕೆ ಹೀಗೆ ಸೂಚನೆ ಮಾಡಿದರೋ ಗೊತ್ತಾಗಲಿಲ್ಲ. ॥ron-o೦re 
ಸಾಗಾಣೆಗಾಗಿ ಎಂದು ಮಂಗಳೂರಿಗೆ ಶೇಕಡಾ 75ರಷ್ಟು ರೊಕ್ಕ ವೆಚ್ಚ ಮಾಡಿದ್ದಾರೆ. ಇಲ್ಲಿ 
ಹೇಗೆ iಗ- b೩laಗಂe ಎಂದು ಹೇಳಿದರೆಂಬುದು ಶೋಚನೀಯವಾದ ಮಾತು. ಇಲ್ಲಿ 
ಕೊಟ್ಟಿರುವ ಪುರವಣೆಯಲ್ಲಿ ಮಂಗಳೂರನ್ನು ತೆಗೆದು ನೋಡಿದರೆ, ಇಲ್ಲಿ ಹೇಗೆ n- 
balance ಆಗುತ್ತದೆ ಎನ್ನುವದನ್ನು ಅವರೇ ನೋಡಬಹುದು. ನಮ್ಮಬರಗಾಲದ ಪ್ರದೇಶದ 
ಕಡೆಗೆ ಲಕ್ಷವಿಟ್ಟು ಸರಕಾರ ಮಾಡಿರುವುದಕ್ಕಾಗಿ ಅವರನ್ನು ಅಭಿನಂದಿಸುತ್ತೇನೆ. 

ಡಿಮ್ಯಾಂಡು 47ರಲ್ಲಿ ಹೈಡ್ರೋ ಎಲೆಕ್ಟಿಕ್‌ ಸ್ಕೀಮ್ಸ್‌ ಗಾಗಿ ಎಂದು ಕೆಲವು 
ಸ್ಕೀಮುಗಳನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಹುಬ್ಬಳ್ಳಿ ಬೆಳಗಾವಿ, ಬಾಗಲಕೋಟೆಯಿಂದ ಜಮಖಂಡಿ 
ಎನ್ನುವ ಒಂದು ಲೈನಿದೆ. ಇದನ್ನು ಅವಶ್ಯ ತೆಗೆದುಕೊಂಡು ಪೂರ್ತಿಮಾಡಬೇಕು. ಅಲ್ಲದೆ 
ಇದು ಬರಗಾಲಕ್ಕೆ ಸಿಗುವ ಭಾಗಗಳಾದುದರಿಂದ ಇಲ್ಲಿರುವ ಬಾವಿಗಳಿಗೆ ಎಲೆಕ್ಟಿಸಿಟಿ ಕೊಟ್ಟು 
ಪಂಪುಗಳ ಮೂಲಕ ನೀರನ್ನು ತೆಗೆದುಕೊಳ್ಳಲು ಅವಕಾಶ ಕೊಡದಿದ್ದರೆ, ಇಲ್ಲಿನ ಬರಗಾಲವನ್ನು 
ತಡೆಗಟ್ಟಲು ಶಖ್ಯವಿಲ್ಲ. ಈ ಕಾರ್ಯಕ್ರಮವನ್ನು ಅವಶ್ಯ ಮಾಡಬೇಕೆಂದು ನನ್ನ ಸೂಚನೆ. 


ಶ್ರೀ ಬಿ.ಡಿ. ಜತ್ತಿ.- ನಿಮಗೆ ಸುಮಾರು 14 ಕೆರೆಗಳಿಗೆಂದು 53 ಲಕ್ಷದಷ್ಟು ಹಣ 
ಆಗಲೇ ಕೊಟ್ಟಿದ್ದೇವೆ. 


ಶ್ರೀ ಪಿ.ಎಂ. ನಾಡಗೌಡ.- ನಾನು ಡಿಮ್ಯಾಂಡು 47ರಲ್ಲಿರುವ Hydro- 
Electric-Scheme ನ ಬಗ್ಗೆ ಹೇಳುತ್ತಿದ್ದೇನೆ. ಕೆರೆಗಳ ಬಗ್ಗೆ ಅಲ್ಲ, ಒಂದು ವಿಷಯವನ್ನು 
ಮಾನ್ಯ ಸದಸ್ಯರಾದ ಶ್ರೀಮಾನ್‌ ಚಂಪಾರವರು ಪ್ರೊಹಿಬಿಷನ್ನಿನ ಬಗ್ಗೆ ಹೇಳಿದರು. ಇದನ್ನು 
ವಿಸರಣೆ ಮಾಡಬೇಕು ಎಂದು ಮಾಡಿದಾಗ ಅನುಕೂಲವಾಗುತ್ತದೆ ಎಂದು ಭಾವಿಸಲಾಗಿತ್ತು. 
ಈಗ ತೆಗೆಯಬೇಕು ಎಂದು ಹೇಳಿದರೆ, ಇವೆರಡನ್ನೂ ಬೇಗನೇ ಮಾಡುವುದಕ್ಕೆ ಆಗುವುದಿಲ್ಲ. 
ಯಾವಾಗಲೂ ಒಂದು ಕಾರ್ಯ ಮಾಡಿದರೆ, ಪ್ರೊಹಿಬಿಷನ್ನನ್ನು ಜಾರಿಗೆ ತರುವ 
ಅಡಿನಿಸ್ಟೇಷನ್ನಿನಲ್ಲಿ ಏನಾದರೂ ತಪ್ಪಿದ್ದರೆ, ಅದನ್ನು ಬದಲಾವಣೆ ಮಾಡಿಕೊಳ್ಳಬಹುದೇ 
ಹೊರತು, ಒಂದೇ ಸಾರಿಗೆ ಈ ಪ್ರೊಹಿಬಿಷನ್ನನ್ನು crap ಮಾಡಿ ಎಂದು ಹೇಳುವುದು 
ಅಷ್ಟುಸರಿಯಾಗಿಲ್ಲ ಎಂದು ನನಗನಿಸುತ್ತದೆ. 

ಮೂರಾರು ವರ್ಷಗಳಿಂದ ಬಂದಿರುವ ಈ ಪದ್ಧತಿಯನ್ನು ಮುಂಬಯಿಯಲ್ಲಿ 
ವಿಚಾರ ಮಾಡಿ ಅಲ್ಲಿರಬೇಕು ಎಂದು ಮಾಡಿದ್ದಾರೆ. ಮದರಾಸಿನಲ್ಲೂ ಇರಬಹುದು ಎಂದು 
ಹೇಳಿದ್ದಾರೆ. ಕಾರಣವೇನು ಎನ್ನುವುದನ್ನು ಯೋಚನೆ ಮಾಡಿ ಬದಲಾವಣೆ ಮಾಡಬೇಕು. 
ಹಠಾತ್ತನೆ ಇದನ್ನು ತೆಗೆಯುವುದು ಒಳ್ಳೆಯದಲ್ಲ ಎಂದು ನನಗನಿಸುತ್ತದೆ. ಹೀಗಿರುವಾಗ 


284 ಪಿ.ಎಂ. ನಾಡಗೌಡ 


ಇದರ ಬಗ್ಗೆ ಮಾನ್ಯ ಸದಸ್ಯರಾದ ಡಾ. ಚಂಪಾರವರು ಹೇಳಿದುದು ನೋಡಿ ನನಗೆ ಬಹಳ 
ಆಶ್ಚರ್ಯವಾಗುತ್ತದೆ. ಏಕೆಂದರೆ ಚಂಪಾರವರು ಫಿಶರ್‌ ಮೆನ್‌ ಸಲುವಾಗಿ ಬಡವರ 
ಸಲುವಾಗಿ, ಬಡಿದಾಡುವ ವ್ಯಕ್ತಿಗಳು, ಅಂಥವರಿಗೇ ಈ ಪ್ರೊಹಿಬಿಷನ್‌ 
ಉಪಯೋಗವಾಗಿದೆ. 


ನಾನು ಹೇಳುವ ಪ್ರೊಹಿಬಿಷನ್‌ನಿಂದ ಬಡವರಿಗೆ ಹೆಚ್ಚಾಗಿ ಕಲ್ಮಾಣವಾಗಿದೆ. 
ಅದರಲ್ಲಿಯೂ ಹೆಣ್ಣು ಮಕ್ಕಳಿಗೆ ಹೆಚ್ಚು ಕಲ್ಮಾಣವಾಗಿದೆ. ಅದು ಮೇಡಮ್‌'ಗೆ ಗೊತ್ತಿದೆ. 
ಪೊಹಿಬಿಷನ್‌ ಬಂದ ಮೇಲೆ ಬಡವರು ನೆಮ್ಮದಿಯಿಂದ ಸಂಸಾರ ಮಾಡುತ್ತಾ ಇರುವರು. 
ಇದನ್ನು ತೆಗೆಯುವಾಗ ಮಾನ್ಯ ಸದಸ್ಯರು ಸರ್ಕಾರ ಬಹಳ ವಿಚಾರ ಮಾಡಬೇಕಾಗುತ್ತದೆ. 
ರೀಫಿಂಶಿಂಗ್‌ ಮಾಡುತ್ತೇವೆಂದು ಹೇಳಿದ ಮಾತ್ರಕ್ಕೆ ಸರ್ಕಾರದವರು ತೆಗೆದುಬಿಡುತ್ತಾರೆಂಬ 
ಭಾವನೆ ಬಂದ ಹಾಗೆ ಇದೆ. ರೀಧಿಕಿಂಗ್‌ ಎಂದರೆ ಸ್ಯಾಪ್‌ ಮಾಡುತ್ತಾರೆಂಬ ಅರ್ಥವನ್ನು 
ನಮ್ಮಮಾನ್ಯ ಸದಸ್ಯರು ಕೊಡುತ್ತಾ ಇರುವುದು ಬಹಳ ತಪ್ಪು. ನಾನು ಏಕಿ ಹೇಳುತ್ತಿದ್ದೇನೆಂದರೆ 
ಮುಂಬಯಿನಲ್ಲಿ ಈ ಬಗ್ಗೆ ಅಂಕಿ-ಅಂಶಗಳನ್ನು ತೆಗೆದುಕೊಂಡಿದ್ದಾರೆ. ಅಲ್ಲಿ ಜನರಿಗೆ 
ಪ್ರೊಹಿಬಿಷನ್ನಿನಿಂದ ಯಾವ ಯಾವ ರೀತಿ ಕಲ್ಮಾಣವಾಗಿದೆಯನ್ನುವುದು, ಅವರು 
ಶೇಖರಿಸಿರುವ F೩೦೬ ೩೧ರ Fue ನೋಡಿದರೆ ಗೊತ್ತಾಗುತ್ತದೆ. 


ಲೇಬರ್‌ ಜನಾಂಗಕ್ಕೆ ಕೆಳದರ್ಜೆ ನೌಕರರಿಗೆ ಇದರಿಂದ ಬಹಳ 
ಉಪಯೋಗವಾಗಿದೆ. ಆದ್ದರಿಂದ ಸರ್ಕಾರದವರು ಒಂದು ತೀರ್ಮಾನ ತೆಗೆದುಕೊಳ್ಳುವಾಗ, 
ಒಂದು ದೊಡ್ಡ ಠರಾವು ಮಾಡುವಾಗ, ಬಹಳ ಸೂಕ್ಷ್ಮ ರೀತಿಯಿಂದ ವಿಚಾರ ಮಾಡಬೇಕು. 
ಕುಲಂಕುಷವಾಗಿ ಪರೀಕ್ಷೆ ಮಾಡಿ ಒಂದು ಅಭಿಪ್ರಾಯಕ್ಕೆ ಬರಬೇಕು. ಪ್ರೊಹಿಬಿಷನ್‌ ತೆಗೆದರೆ 
10-12 ಕೋಟಿ ರೂಪಾಯಿ ವರಮಾನ ಬರುತ್ತದೆನ್ನುವುದು ಒಂದೇ ವಾದವಲ್ಲ. ॥ 
ಆmpಃed money ಎಂದು ಮಹಾತ್ಸಾಜಿ ಹೇಳಿದ್ದಾರೆ. ಕೆಟ್ಟ ಕೆಲಸ ಮಾಡಿ ರೊಕ್ಕ 
ತೆಗೆದುಕೊಳ್ಳಲಿಕ್ಕೆ ಬರುವುದಿಲ್ಲ. ಹಣ ಬೇಕಾದರೆ ಸರ್‌ ಚಾರ್ಜ್‌ ಹಾಕಿ, ಬೇಕಾದಂಥ 
ಟ್ಯಾಕ್ಸ್‌ ಹಾಕಿ ಚಲೋ ಕೆಲಸ ಮಾಡಿರುವುದನ್ನು ಕೆಡಿಸಬಾರದು. 

ಇಷ್ಟು ಭಾಷಣ ಮಾಡಲು ಕಾಲಾವಕಾಶ ಕೊಟ್ಟ ಅಧ್ಯಕ್ಷಿಣೆಯರನ್ನೂ ವಂದಿಸಿ, 
ತಮ್ಮ ಅಪ್ಪಣೆಯನ್ನು ತೆಗೆದುಕೊಂಡಿದ್ದೇನೆ. 

[5] 
Papers laid on the table-1962. 

ಶ್ರೀ ಪಿ.ಎಂ. ನಾಡಗೌಡ (ನ್ಥಾನೀಯ ಪ್ರಾಧಿಕಾರಿ ಕ್ಷೇತ್ರ.- 

ಮಾನ್ಯ ಸಭಾಪತಿಗಳೇ, 

ಮೋಟಾರು ವೆಹಿಕಲ್‌ ಟ್ಯಾಕ್ಷೇಷನ್ನಿನ ಮಸೂದೆಯನ್ನು ಸ್ತಾಗತ ಮಾಡಿ ಮೂರು 


ನಾಲ್ಕು ಸೂಚನೆಗಳನ್ನು ಸರಕಾರದ ಮುಂದೆ ಇಡಬಯಸುತ್ತೇನೆ. 


ಪ್ರತಿಭಾವಂತ ಸಂಸದೀಯ ಪಟು 285 


ಈಗಾಗಲೇ ನಮ್ಮಮಾನ್ಯ ಸದಸ್ಯರಾದ ಶ್ರೀಮಾನ್‌ ಶಾಮೇಗೌಡರು ಡ್ರೈವರುಗಳ 
ವಿಷಯವಾಗಿ ಎಷ್ಟು ಕಾಂಪಿಟಿಷನ್ನು ಮಾಡುತಿದ್ದಾರೆನ್ನುವುದನ್ನು ಹೇಳಿದರು. ಇದರಿಂದ 
ನನಗನಿಸುವುದು. ಈಗ ನಮ್ಮ ಮಾನ್ಯ ಮಂತ್ರಿಗಳಾದ ಶ್ರೀಮಾನ್‌ ಪಾಟೀಲ್‌ ರವರು 
ಈಗಾಗಲೇ ಇದಕ್ಕಾಗಿ ಒಂದು ಯೋಜನಾ ಮಾಡಿದ್ದಾರೆಂದು ಕೇಳಿದ್ದೇನೆ. ಡ್ರೆವರುಗಳಲ್ಲಿ 
ಮಾನವೀಯತೆ ಇರಬೇಕೋ ಅದಕ್ಕೆ ತಕ್ಕಂತೆ ಒಂದು ರಿಪ್ರೆಷನ್‌ ಕೋರ್ಸ್ನನ್ನು ಮಾಡಿದ್ದಾರೆ. 
ಇದಕ್ಕಾಗಿ ಅವರಿಗೆ ನನ್ನ ಅಭಿನಂದನೆಗಳನ್ನರ್ಪಿಸುತ್ತೇನೆ. 


ಇಂತಹ ಯೋಜನೆಯಿಂದ ಇಪೊಶಿನ ದಿವಸ ಮುಂಬಾಯಿ ರಸೆಗಳ ಮೇಲೆ 
ಬರುತ್ತಿರುವ ಪಂಜಾಬಿ ಡ್ರೆವರುಗಳು ಬೇರೆ ವಾಹನಕ್ಕೆ ದಾರಿಯನ್ನೇ ಬಿಡುತ್ತಿರಲಿಲ್ಲ. ಅದನ್ನು 
ನೋಡಿದವರಿಗೆ ಗೊತ್ತು. ಎಷ್ಟೋ ವೇಳ ಕಾರಿನಿಂದ ಇಳಿದು ರಸ್ತೆ ಮಗ್ಗಲಿಗೆ ಹೋಗಿ 
ನಿಲ್ಲಬೇಕಾಗುತ್ತಿತ್ತು. ಪಂಜಾಬೀ ಡೈವರುಗಳು ಡ್ರೈವ್‌ ಮಾಡುವುದನ್ನು ತನಿಖೆ ಮಾಡಲು 
ಅಧಿಕಾರಿಗಳು ಎಲ್ಲಿದ್ದರೋ ಅವರು ಇದನ್ನೆಲ್ಲಾ ಸರಿಯಾಗಿ ನೋಡಲಾಗುತ್ತಿಲ್ಲ ಎಂದು 
ಸರಕಾರದವರು ಈ ಕೂಡಲೇ ನಮ್ಮಮಾನ್ಯ ಪಾಟೀಲರವರು ತಂದಿರುವ ಯೋಜನೆಯನ್ನು 
ಬೇಗನೆ ತಯಾರುಮಾಡಿ ಈ ಕಳೆಂಕವನ್ನು ದೂರ ಮಾಡಬೇಕು. 


ಇನ್ನೊಂದು ಲಾರಿ ಟ್ರಕ್‌ಗಳ ಡ್ರೆವರುಗಳು ಏನಿದ್ದಾರೆ, ಒಂದು ಜಾಗಕ್ಕೆ ಎಂದು 
ಪರ್ಮಿಟ್ಟು ತೆಗೆದುಕೊಂಡಿದ್ದರೂ ಎಲ್ಲ ಕಡೆಗೂ ಹಾಗೆ ಓಡಾಡುತ್ತಾರೆ. ಇದರಲ್ಲೇನೋ 
ಸಂಶಯವಿರುವಂತೆ ಕಾಣುತದೆ. ಮುನಿಸಿಪಾಲಿಟಿಯ, ಜಿಲ್ಲೆಯ ಗಡಿಗೆ ಬಂದು ಹೋಗುವಾಗ 
ಇದನ್ನು ಚೆಕ್‌ ಮಾಡಲು ಡಿಪಾರ್ಟ್‌ಮೆಂಟಿನಿಂದ ಹೆಚ್ಚು ಸ್ಪಿಕ್ಟಾಗಿ ಕೆಲಸ ಮಾಡಬೇಕು. 
ಶ್ರೀಮಾನ್‌ ಪಾಟೀಲ್‌ರವರು ೦೯ರಆ ಆxಆಂಟtiಳe ಆಗಿ ಬಹಳ ಜೋರದಾಗಿ ಕೆಲಸ 
ಮಾಡುವವರಿದ್ದಾರೆ. ಇದರ ಕಡೆ ಹೆಚ್ಚಿನ ಗಮನಕೊಟ್ಟು ಈ ಆರ್ಡರು ಲೈನ್ಸುಗಳಲ್ಲಿ ಎಂದರೆ 
ಬಿಜಾಪುರ, ಬೀದರ್‌ ಆಗಲಿ, ಬೆಳಗಾವಿ ಬಾರ್ಡರಿನಲ್ಲಿ ಬಹಳ ಲಾರಿಗಳು ಓಡಾಡುತ್ತವೆ. 
ಇದರಲ್ಲಿ ax ೪೩sion ಆಗುತ್ತದೆ. ಇದನ್ನು ಇನ್ಸ್‌ ಪೆಕ್ಟರುಗಳು ಸರಿಯಾಗಿ ತನಿಖೆ 
ಮಾಡುವುದು ಅವಶ್ಯ ಕರ್ತವ್ಯ. ಇಲ್ಲಿ ಸ್ಟಾಫ್‌ ಕಡಿಮೆಯಿದೆ ಎಂದು ಕೇಳುತ್ತೇವೆ. ಹೆಚ್ಚು 
ಅವಶ್ಯವಿದ್ದರೆ ಇನ್ಸ್‌ ಪೆಕ್ಷರುಗಳನ್ನು ಇಲ್ಲಿ ಹೆಚ್ಚು ಮಾಡಿ ಇಲ್ಲಿ ತನಿಖೆ ಮಾಡಿದರೆ ಸರಕಾರಕ್ಕೆ 


ಇನ್ನೂ ಹೆಚ್ಚಿನ ರೊಕ್ಕೆ ಬರುತ್ತದೆ ಎಂದು ನನ್ನ ಸೂಚನೆಯಿದೆ. 
ಇನ್ನೊಂದು ಏನೆಂದರೆ ಟ್ರಕ್ಕಿನಲ್ಲಿ ಡ್ರೆವರುಗಳು ಇಟ್ಟರೆ wight ಇಲ್ಲದ 


ಸಾಮಾನುಗಳನ್ನು ಮಾತ್ರ ಹಾಕಬೇಕೆಂದಿದೆ. ಇದನ್ನು ಯಾರು ಸರಿಯಾಗಿ ನೋಡುತ್ತಿಲ್ಲ. 
ಅದರಿಂದ ನಿಗದಿಯಾಗಿರುವ ತೂಕಕ್ಕಿಂತ ಒಂದೂವರೆ ಪಟ್ಟು, ಎರಡೂವರೆಪಟ್ಟಿನಷ್ಟು 
ಹೆಚ್ಚು ಹಾಕಿಕೊಂಡು ಹೋಗುತ್ತಾರೆ. ಅಧಿಕಾರಿಗಳು ನೋಡಿಯೂ ಹಾಗೆ: ಬಿಡುತಾರೆ. 
ಇದು ಆಕ್ಷಿಡೆಂಟುಗಳಾಗುವುದಕ್ಕೆ ಮುಖ್ಯ ಕಾರಣ. ಒಂದು ಟ್ರಕ್ಕಿನಲ್ಲಿ ಇಷ್ಟೇ wight 
ಎಂದು ಹಾಕಿದ್ದರೂ ಅದಕ್ಕಿಂತ ಹೆಚ್ಚಾಗಿ ಎರಡೂವರೆ ಪಟ್ಟಿನಷ್ಟು ಡ್ರೈವರುಗಳ ಹಾಕಿಕೊಂಡು 
ಹೋಗುತ್ತಾರೆ, ಅಕ್ತಿಡೆಂಟುಗಳು ಇದರಿಂದ ಹೆಚ್ಚಾಗುತ್ತದೆ. ಎನ್ನುವ ಪ್ರಶ್ನೆ ಇದೆ. ಇದು 
ಮಹತ್ವದ ಸೂಚನೆ. ಇದರ ಕಡೆಗೆ ಸರಕಾರ ಗಮನ ಕೊಡಬೇಕು. 


286 ಪಿ.ಎಂ. ನಾಡಗೌಡ 


ಈ ಟ್ಯಾಕ್ಷೇಷನ್ನಿನಿಂದ ಇನ್ನೂ 75 ಲಕ್ಷ ರೂಪಾಯಿ ಹೆಚ್ಚಾಗಿ ಬರುತ್ತದೆ. ಈ ಹಣ 
ರೋಡ್‌ ಡೆವಲಪ್‌ಮೆಂಟ್‌ ಮಾಡುವುದಕ್ಕೆ ಮತ್ತು ಮೂರನೆ ಪಂಚವಾರ್ಷಿಕ ಯೋಜನೆಗೆ 
ಉಪಯೋಗವಾಗುತ್ತದೆ. ಸರ್ಕಾರಕ್ಕೆ ಈಗ ರೊಕ್ಕ ಬೇಕಾಗಿದೆ. 75 ಲಕ್ಷ ರೂಪಾಯಿ ಹೆಚ್ಚಾಗಿ 
ಸಿಗುವುದರಿಂದ, ಮೂರನೇ ಯೋಜನೆಯನ್ನು ಹೆಚ್ಚು ಯಶಸ್ವಿಯಾಗಿ ಮಾಡುತ್ತಾರೆ. 


ಶ್ರೀ ಆರ್‌. ಎಂ. ಪಾಟೀಲರು ಹೋಂ ಮಂತ್ರಿಗಳಾದ ಮೇಲೆ ಮೋಟಾರ್‌ 
ವೆಹಿಕಲ್ಡ್‌ಗಳಿಂದ ಆಗುತ್ತಿದ್ದ ಟ್ಯಾಕ್ಸ್‌ ಲವೇಷನ್‌ ತಪ್ಪಿಸಲು ಬಹಳ ಪ್ರಯತ್ನಪಟ್ಟು, 
ಬಹಳಮಟ್ಟಿಗೆ ತಪ್ಪಿಸಿಯೂ ಇದ್ದಾರೆ. ದೊಡ್ಡ ದೊಡ್ಡ ಕೇಸುಗಳನ್ನು ಹಾಕಿಸಿದ್ದಾರೆ. 
ಬೆಂಗಳೂರಿನಲ್ಲಿ ಈ ಕೇಸುಗಳನ್ನು ನಡೆಸಲು ಸೈಷಲ್‌ ಕೋರ್ಟನ್ನು ಏರ್ಪಡಿಸಿದ್ದಾರೆ. 


ಸರ್ಕಾರಕ್ಕೆ ಈ ಟ್ರಾನ್ಸ್‌ ಪೋರ್ಟ್‌ ಡಿಪಾರ್ಟ್‌ಮೆಂಟಿನಿಂದ ಉಪಲಬ್ದವಾದ 
ಹಣ ಬರುತ್ತಿರುವುದರಿಂದ, ಅಲ್ಲಿರುವ ನ್ಯೂನತೆಗಳನ್ನು ಸರಿಪಡಿಸಲು ಇನ್ನೂ ಹೆಚ್ಚು ಗಮನ 
ಕೊಡಬೇಕಾದ ಅಗತ್ಯವಿದೆ. ದೊಡ್ಡ ದೊಡ್ಡ ಜಿಲ್ಲೆಗಳಲ್ಲಿ 2 ರಿಂದ 3 ಇನ್ಸ್‌ಪೆಕ್ಟರುಗಳು 
ಇದ್ದಾರೆ. ಭೂಸಾಗುವರಮಾನಕ್ಕೆ ಅನುಗುಣವಾಗಿ ದೊಡ್ಡ ದೊಡ್ಡ ಜಿಲ್ಲೆಗಳಲ್ಲಿ 
ಇನವ್ಸ್‌ಪೆಕ್ಷರುಗಳನ್ನು ಹೆಚ್ಚು ಮಾಡಬೇಕು. ಅಪರೇಟರುಗಳ ಪರಿಷತ್ತಿನಲ್ಲಿ ಮೋಟಾರ್‌ 
ಟ್ರಿಕ್ಸ್‌ ಜನರುಗಳನ್ನು ಹೆರಾಸ್‌ ಮಾಡುತ್ತಿದ್ದಾರೆಂದು ಹೆಚ್ಚು ಹೆಚ್ಚು ದೂರುಗಳು 
ಬರುತ್ತಿವೆಯೆಂದು ಹೇಳಿದ್ದಾರೆ. 


ಲ್ಲೆಸೆನ್ಸ್‌ ರಿನ್ಕೂವಲ್‌ ಮುಂತಾದುವನ್ನು ಮಾಡುವಾಗ ರೀಜನಲ್‌ ಟ್ರಾನ್ಸ್‌ಪೋರ್ಟ್‌ 
ಅಥಾರಿಟಿಗಳು ಕಿರುಕುಳ ಕೊಡುತ್ತಾರೆಂದು ದೂರು ಬಂದಿವೆ. ಈ ದೂರುಗಳ ಕಡೆಗೆ 
ಗಮನ ಕೊಟ್ಟು, ಆಡಳಿತ ಸರಿಪಡಿಸಬೇಕು ಎಂದು ವಿನಂತಿ ಮಾಡಿಕೊಳ್ಳುತ್ತಿದ್ದೇನೆ. 10 
12 ಲಕ್ಷ ರೂಪಾಯಿ ನಮ್ಮಟ್ಕಾಕ್ಸ್‌ ಆಗುತಿರುವುದನ್ನು ತಪ್ಪಿಸಬೇಕು. 


ಶ್ರೀ ಆರ್‌. ಎಂ. ಪಾಟೀಲರು ಈ ವಿಚಾರವಾಗಿ ಎನ್‌ ಕರಿ ಮಾಡಿದ್ದಾರೆ. 
ಕೇಸನ್ನು ಹಾಕಿಸಿದ್ದಾರೆ. ಆದರೆ ಇನ್ನು ಬೇಕಾದಷ್ಟು ಅಂಥ ಕೇಸುಗಳನ್ನು ಇರಬಹುದು. ಒಬ್ಬ 
strong officer ನ್ನು Transport commissioner ಆಗಿ ಹಾಕಬೇಕೆಂದು ಸೂಚಿನೆ 
ಮಾಡಿ, ನನಗೆ ಇಷ್ಟು ಹೇಳಲಿಕ್ಕೆ ಅವಕಾಶ ಕೊಟ್ಟ ಅಧ್ಯಕ್ಷೆಯವರಿಗೆ ವಂದನೆ ಅರ್ಪಿಸಿ 
ಅಪ್ಪಣೆ ತೆಗೆದುಕೊಳ್ಳುತ್ತೇನೆ. 


ಪ್ರತಿಭಾವಂತ ಸಂಸದೀಯ ಪಟು 287 


Scheduled Castes and Scheduled Tribes Housing 
Societies - 20th July 1967 


Q.-450. SriA. Muniyappa (Bagepally) ,- 


Will the minister for development and Co-operation be 
pleased to state:- 


(a) The number of Scheduled Castes and Scheduled Tribes 
housing co-operative societies registered in the state 
(Districtwise information may please be furnished); 


{b) Out of the above societies, the number of socieites 
wherein the taluk board president is the president of the 
society and also where the president of the society is a 
Harijan; 

{c) The Amount sanctioned during the last two years and the 

amount spent (Districtwise figures may please by furnished)? 

A.- Sri P.M. Nadagowda (minister for development and 

co-operation).- 


(a) District No. of societies regd. 
Bangalore 30 
Tumkur 11 
Kolar 12 
Shimoga 09 
Chitradurga 09 
Belgaum 26 
Dharwar 50 
Bijapur 41 
Karwar 10 
Gulbarga 15 
Bellary 07 
Raichur 09 


Bidar 05 


288 ಪಿ.ಎಂ. ನಾಡಗೌಡ 


Mysore 16 
Mandya 08 
Hassan 08 
Chickmagalur 07 
Coorg 03 
South Kanara 08 

284 


{b) 84 and 200 respectively. 
{c) vide statement appended. 
STATEMENT 
Year 1965-66 Year 1966-67 
Name of District Amount Amount Amount Amount 
Sanctioned Spent Sanctioned Spent 


Rs. Rs. Rs. Rs. 
Bangalore --—- -- 16,65,500 4,10,250 
Tumkur 1,20,000 60,000 8,51,500 1,87,300 
Kolar 1,03,000 51,500 9,26,000 277,000 
Shimoga 1,00,000 69,400 4,63,000 1,48,500 
Chitradurga Ee --- 7,20,000 1,98,400 
Belgaum ಈ --- 10,13,000 1,52,200 
Dharwar --- -—- 451,000 31,575 
Bijapur ಖ --- 9,19,500 1,63,300 
Karwar --- --- 78,500 18,340 
Gulbarga 3,76,000 1,88,000 2,70,000 54,000 
Bellary ಸ -.- 3.30000 66,000 
Raichur ಸ --- 192500 45,750 
Bidar ಖಃ -- 242000 48,400 


Mysore --- --- 957,000 2,60,900 


ಪ್ರತಿಭಾವಂತ ಸಂಸದೀಯ ಪಟು 289 


Mandya -—- --- 5,17,500 1,33,100 
Hassan -—- --- 7,74,000 2,29,500 
Chikkamagalur --—- 2,19,000 43,800 
Coorg -—- -- 1,62,000 32,400 
South Kanara --- 84,000 17,700 
Total 6,99,000 3,68,900 1,08,36,000 25,18,415 


ಶ್ರೀ ಎ. ಮುನಿಯಪ್ಪ,- 1963ನೇ ಇಸವಿಯಲ್ಲಿ ಒಂದು ಸರ್ಕ್ಯುಲರ್‌ 
ಹೊರಡಿಸಿದ್ದರೂ ಈ 84 ಸೊಸೈೆಟಿಗಳಲ್ಲಿ ತಾಲ್ಲೂಕು ಬೋರ್ಡ್‌ ಅಧ್ಯಕ್ಷರನ್ನೇ ಸಂಘದ 
ಅಧ್ಯಕ್ಷರಾಗಿ ಇಟ್ಟುಕೊಂಡಿರುವುದಕ್ಕೆ ಕಾರಣವೇನು? 

ಶ್ರೀ ಪಿ.ಎಂ. ನಾಡಗೌಡ.- ತಾಲ್ಲೂಕು ಬೋರ್ಡ್‌ ಅಧ್ಯಕ್ಷರೇ ಇರಬೇಕೆಂದು 
ಒಂದು ಆದೇಶವಿದ್ದ ಮೂಲಕ ಮಾಡಿರುವಂತೆ ಕಾಣುತ್ತದೆ. 

ಶ್ರೀ ಎಸ್‌.ಎಸ್‌. ಅರಕೇರಿ.- ಬಿಜಾಪುರ ಜಿಲ್ಲೆಯಲ್ಲಿ 4} ಸೊಸ್ಯೆಟಿಗಳಿವೆ 
ಎಂದು ಹೇಳಿದ್ದಾರೆ. ಲದರೆ ಕೇವಬ 9,19,500 ರೂಪಾಯಿ ಮಂಜೂರಾಗಿದ್ದು ಅದರಲ್ಲಿ 
1,63,300 ರೂಪಾಯಿ ಖರ್ಚು ಮಾಡಿದ್ದೀರಿ. ಸರಿಯಾಗಿ ಅಷ್ಟು ಹಣವನ್ನು ಖರ್ಚು 
ಮಾಡದೆ ಇರಲು ಕಾರಣವೇನು? 


ಶ್ರೀ ಪಿ.ಎಂ. ನಾಡಗೌಡ.- ಸರ್ಕಾರದವರು ಬೇಕಾದಷ್ಟು ರೊಕ್ಕವನ್ನು 
ಕೊಟ್ಟಿರುತ್ತಾರೆ. ಅದನ್ನು ಸಹಕಾರ ಸಂಘದವರು ವಿನಿಯೋಗ ಮಾಡುತ್ತಾರೆ. ತಮ್ಮನ್ನು 
ತಾವೇ ಕೇಳಿಕೊಳ್ಳಬೇಕೇ ಹೊರತು ಸರ್ಕಾರದವರನ್ನು ಕೇಳುವ ಪ್ರಶ್ನೆಯಲ್ಲ. 

ಶ್ರೀ ಟ. ಚನ್ನಯ್ಯ.- 284 ಸೊಸ್ಸೆಟಿಗಳನ್ನು ರಿಜಿಸ್ಟರ್‌ ಮಾಡಿದ್ದೇವೆಂದು 
ಹೇಳಿದ್ದಾರೆ. ಬೆಂಗಳೂರು, ಬೆಳಗಾಂ, ಧಾರವಾಡ ಮತ್ತು ಬಿಜಾಪುರ ಜಿಲ್ಲೆಗಳಲ್ಲಿ ತಾಲ್ಲೂಕಿಗೆ 
ಒಂದು ಸೊಸ್ಸೆಟಿಯನ್ನು ರಿಜಿಸ್ಟರ್‌ ಮಾಡಿಕೊಡದೆ ಒಂದೊಂದು ತಾಲ್ಲೂಕಿಗೆ ಎರಡು 
ಮೂರು ಸೊಸ್ಸೆಟಿಗಳನ್ನು ರಿಜಿಸ್ಟರ್‌ ಮಾಡಿರುವುದಕ್ಕೆ ಕಾರಣವೇನು? 

ಶ್ರೀ ಪಿ.ಎಂ. ನಾಡಗೌಡ.- 1966ರೊಳಗೆ ಕಾರ್ಪೊರೇಷನ್‌ ಆಯಿತು. 
ಅದಕ್ಕಿಂತ ಮೊದಲು ರಿಜಿಸ್ಟರಾಗಿದ್ದ ಸೊಸೈೆಟಿಗಳನ್ನು ಮುಂದುವರಿಸಬೇಕಾಗಿ ಬಂತು. 


ಶ್ರೀ ಎಸ್‌.ಎಸ್‌. ಅರಕೇರಿ.- ತಾಲ್ಲೂಕಿಗೆ ಒಂದು ಸೊಸೈಟಿಯನ್ನು ರಿಜಿಸ್ಟರ್‌ 
ಮಾಡುತೇವೆಂದು ನಿರ್ಧಾರ ಮಾಡಿರುವುದರಿಂದ ಎಷ್ಟು ತೊಂದರೆಯಾಗುತ್ತದೆ ಎನ್ನುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ? 


ಶ್ರೀ ಪಿ.ಎಂ. ನಾಡಗೌಡ.- ತೊಂದರೆಯಾಗುವುದಿಲ್ಲ. ತಾಲ್ಲೂಕಿಗೆ ಒಂದು 
ಸೊಸ್ಸೆಟಿ ಇದ್ದಾಗ ಹೆಚ್ಚು ಕೆಲಸ ಕಾರ್ಯಗಳು ನಡೆದಿವೆ. 1965 66ರಲ್ಲಿ 6,99,000 


290 ಪಿ.ಎಂ. ನಾಡಗೌಡ 


ಕೊಟ್ಟಿದ್ದೇವೆ. ಕಾರ್ಪೋರೇಷನ್‌ ಆದ ಮೇಲೆ 1966-67 ರಲ್ಲಿ 1,08,36,000 
ರೂಪಾಯಿಗಳನ್ನು ಕೊಟ್ಟಿದ್ದಾರೆ. ಇದರಿಂದ ಯಾವಾಗ ಚಿನ್ನಾಗಿ ಕೆಲಸ ನಡೆದಿದೆ ಎನ್ನುವದನ್ನು 


ಲ""ದ 


1.30 ಪಿ.ಎಂ. 


ಶ್ರೀ ಟ. ಚನ್ನಯ್ಯ.- ಸಾಲವನ್ನು ಕಂತಿನ ಪ್ರಕಾರ ಕೊಡುವಾಗ ಯಾವ 
ಗ್ಯಾರಂಟಿಯೂ ಇಲ್ಲದೆ ಕೊಡುವುದು ಸರಿಯೇ? ಹೇಗೆ ಅದನ್ನು ವಸೂಲು ಮಾಡಲು 
ಸಾಧ್ಯವೆ? ಹಂಚುವಾಗ ಒಂದು ಸಲಕ್ಕೆ 200-300 ರೂಪಾಯಿಗಳ ಪ್ರಕಾರ ಕೊಡುವುದನ್ನು 
ತಪ್ಪಿಸಿ ಒಂದೇ ಕಂತಿನಲ್ಲಿ ಸಾಲವನ್ನು ಕೊಡುವಂತೆ ಏರ್ಪಾಡು ಮಾಡುತ್ತೀರಾ? 


ಶ್ರೀ ಪಿ.ಎಂ. ನಾಡಗೌಡ.- ಮಾನ್ಯ ಸದಸ್ಯರು ಹೇಳಿದಂತೆ ಕೊಡುವುದು 
ಸರಕಾರದ ವ್ಯವಸ್ಥೆಯಲ್ಲ ಸರಕಾರ 3 ಕಂತುಗಳಲ್ಲಿ ಕೊಡುತ್ತಿದ್ದಾರೆ. ಮೊದಲು ಒಂದು 
ಸಾವಿರ ರೂಪಾಯಿ ಕೊಟ್ಟು ಕೆಲಸ ಕಾರ್ಯವಾದ ಮೇಲೆ ಎರಡನೆಯ ಕಂತು, ಆಮೇಲೆ 
ಮೂರನೇ ಕಂತು ಕೊಡುತ್ತಾರೆ. ಮಾನ್ಯ ಸದಸ್ಯರು ಹೇಳುವುದು ಗಮನಕ್ಕೆ ಬಂದಿಲ್ಲ. ಬಂದರೆ 
ವಿಚಾರ ಮಾಡಬಹುದು. 


ಶ್ರೀ ಟ. ಚನ್ನಯ್ಯ.- ಸಾಲ ಕೊಡುವುದಕ್ಕೆ ಬದಲಾಗಿ ಗ್ರಾಂಟು ರೂಪವಾಗಿ 
ಏಕೆ ಕೊಡಬಾರದು? ಕೊಡುವ 3 ಸಾವಿರ ರೂಪಾಯಿಗಳಲ್ಲಿ ಮನೆ ಕಟ್ಟಿಕೊಂಡು ಹಣವನ್ನು 
ವಾಪಸು ಕೊಡಲು ಸಾಧ್ಯವಾಗುವುದಿಲ್ಲ. 

ಶ್ರೀ ಪಿ.ಎಂ. ನಾಡಗೌಡ.- ಒಂದು ಯೋಜನೆ ಪ್ರಕಾರ ಸಾಲದ ರೂಪವಾಗಿ 
ಕೊಡುತಾರೆ. ಅದನ್ನು ಗ್ರಾಂಟು ರೂಪವಾಗಿ ಕೊಡಲು ಸಾಧ್ಯವಿಲ್ಲ, ಗ್ರಾಂಟು ಕೊಡಬೇಕಾದರೆ 
ಬೇರೆ ವಿಚಾರ ಮಾಡಬೇಕಾಗುತ್ತದೆ. ಸಾಲದ ಮೇಲೆ ಬರುವ ಬಡ್ಡಿಯನ್ನು ಗ್ರಾಂಟು 
ರೂಪವಾಗಿ ಕೊಡಬೇಕಾಗುತ್ತದೆ. 

ಶ್ರೀ ಬಾಪೂಗೌಡ.- ಸೊಸ್ಸೆಟಿಗಳ ಮೂಲಕ ಸಾಲ ಪಡೆಯಬೇಕಾದರೆ 
ಪಂಚಾಯತಿ ಸರ್ಟಿಫಿಕೇಟ್‌ ಕೊಡಬೇಕಾದ್ದರಿಂದ ತೊಂದರೆಯಾಗುವುದನ್ನು ತಪ್ಪಿಸಲು 
ಸಾಧ್ಯವಿಲ್ಲವೇ? 

ಶ್ರೀ ಪಿ.ಎಂ. ನಾಡಗೇಡ.- ತೊಂದರೆ ಬಂದರೆ ಸರಕಾರ ವಿಚಾರಮಾಡಿ 
ಗ್ರಾಮಠಾಣೆ ಅಥವಾ ಸರಕಾರಿ ಸೈಟನ್ನು ಕೊಡುವುದು. 

ಶ್ರೀ ಪಿ. ಅಂಜನಷ್ಪ್ಟ.- ಆಂದ್ರ ಸರಕಾರ ಹರಿಜನರಿಗೆ 750 ರೂಪಾಯಿ 
ಗ್ರಾಂಟನ್ನು ಉಚಿತವಾಗಿ ಕೊಡುವುದು, ಹಿಂದೆ 400 ರೂಪಾಯಿ ಕೊಡುತ್ತಿದ್ದರು. ಈಗ 
1,000 ರೂಪಾಯಿ ಕೊಡುತ್ತಿದ್ದಾರೆ. ಒಂದು ಸಾವಿರ ರೂಪಾಯಿ ಉಚಿತವಾಗಿ ಕೊಟ್ಟು 


ಎರಡು ಸಾವಿರ ರೂಪಾಯಿ ಸಾಲವಾಗಿ ಕೊಟ್ಟರೆ ಒಳ್ಳೆಯದು. ಇಲ್ಲದಿದ್ದರೆ ವಸೂಲು 
ಮಾಡುವುದು ಕಷ್ಟವಾಗಿ ಮನೆಯೇ ಉಳಿಯುವುದಿಲ್ಲ. ಅಲ್ಲವೇ? 


ಪ್ರತಿಭಾವಂತ ಸಂಸದೀಯ ಪಟು 291 


ಶ್ರೀ ಎಂ.ಐಸ್‌. ನೀಲಕಂಠಸ್ವಾಮಿ.- ತುಮಕೂರು ಜಿಲ್ಲೆಯಲ್ಲಿ ಎಷ್ಟು ಡಿಫಾಲ್ಫ್‌ 
ಆಗಿದೆ? ಎಷ್ಟು ದುರುಪಯೋಗವಾಗಿದೆ? 


ಅಧಕ್ಷರು.- ಆ ವಿವರವನ್ನು ಟೇಬಲ್‌ ಮೇಲೆ ಇಡಬಹುದು. 


ಶ್ರೀ ಎನ್‌. ಚಿಕೇಗೌಡ.- ಸ್ಟೇಟ್‌ ಹೌಸಿಂಗ್‌ ಕಾರ್ಪೊರೇಷನ್‌ ಅಧಿಕಾರವನ್ನು 
ವಿಕೇಂದ್ರೀಕರಣ ಮಾಡಿ ಅದನ್ನು ಅಸಿಸ್ಸೆಂಟ್‌ ರಿಜಿಸ್ಟಾರರಿಗೆ ಅಥವಾ ಸೊಸ್ಸೆಟಿಗಳಿಗೇಕೆ 
ಕೊಡಬಾರದು? 


ಶ್ರೀ ಪಿ.ಎಂ. ನಾಡಗೌಡ.- ಅದನ್ನು ಮಾಡಿ ತಾಲ್ಲೂಕುಗಳಲ್ಲಿ ಕಾರ್ಪೊರೇಷನ್‌ 
ಸೊನ್ಸೆಟಿಗಳಿರಬೇಕೆಂದು ಮಾಡಿದೆ. ಸ್ಟೇಟ್‌ ಲೆವಲ್‌ನಲ್ಲಿ ಒಂದು ಕಾರ್ಪೊರೇಷನ್‌ ಇದೆ. 
ಅಲ್ಲಿ ತಾಲ್ಲೂಕು ಬೋರ್ಡು ಅಧ್ಯಕ್ಷರು ಮತ್ತು ಸಂಸ್ಥೆ ಪ್ರತಿನಿಧಿ ಕೂಡ ಕೆಲಸ ಮಾಡಬೇಕು. 


ಶ್ರೀ ಎನ್‌. ಚಿಕ್ಸೇಗೌಡ.- ಮೂರು ಸಾವಿರ ರೊಪಾಯಿ ಮಂಜೂರು ಮಾಡಿದರೆ 
ಮೊದಲನೆ ಕಂತು ಬಿಡುಗಡೆ ಮಾಡುತ್ತೀರಿ. ಈಗ ಬಾವಿ ಮತ್ತು ಇತರ ಸಾಲಗಳಿಗೆ ಕೊಟ್ಟ 
ಹಾಗೆ, ಕೆಲಸ ಪ್ರೊಕ್ರೆಸ್‌ ಆದ ಹಾಗೆ ಇದಕ್ಕೂ ಕೊಡುವುದಕ್ಕೆ ಏನು ತೊಂದರೆ? 

ಶ್ರೀ ಏ.ಎಂ. ನಾಡಗೌಡ.- ಈ ಯೋಜನೆ ಪ್ರಕಾರ ಮನೆಗಳು ಮಂಜೂರು 
ಆದ ಮೇಲೆ ನೂರಕ್ಕೆ ಇಪ್ಪತ್ತರಷ್ಟು ರೊಕ್ಕ ಕೊಡುತ್ತಿದ್ದೇವೆ. ಮುಂದೆ ಕೆಲಸ ಕಾರ್ಯಗಳು 
ಮಾಡಿದ ಮೇಲೆ ತಾಂತ್ರಿಕ ಅಧಿಕಾರಿಗಳು ನೋಡಿದ ಮೇಲೆ ಮುಂದೆ ಕೊಡುತ್ತೇವೆ. 
ಬೇಕಾದಷ್ಟು ಯೋಜನೆಗಳು ಸರ್ಕಾರ ಮಂಜೂರು ಮಾಡಲಿಕ್ಕೆ ತಯಾರು ಇದೆ 
ಎನ್ನುವುದಕ್ಕೋಸ್ಕರ ಈ ಮಾತು ಬರುವುದಿಲ್ಲ. 

ಶ್ರೀಮತಿ ಬಸವರಾಜೇಶ್ವರಿ.- ರಾಯಚೂರು ಮತ್ತು ಬಳ್ಳಾರಿ ಮತ್ತು ಬೀದರ್‌ 
ಜಿಲ್ಲೆಗಳಿಗೆ ಒಂದು ಲಕ್ಷದಿಂದ ಮೂರು ಲಕ್ಷದವರೆಗೆ ದುಡ್ಡು ಕೊಟ್ಟರೂ ಕೇವಲ 50,54,56 
ಹೀಗೆ ದುಡ್ಡು ಖರ್ಚಾಗಿದೆ. ಸೈಟುಗಳ ಅಭಾವದಿಂದ ದುಡ್ಡು ಖರ್ಚಾಗಿಲ್ಲವೇ, ಅಥವಾ 
ಸೊಸೈಟಿಗಳು ಮುಂದೆ ಬಂದು ದುಡ್ಡು ಕೇಳುವುದಿಲ್ಲವೇ, ಅಥವಾ ಯಾವ ಕಾರಣದಿಂದ 
ಹೀಗೆ ಲ್ಯಾಪ್ಸ್‌ ಆಗಿದೆ? 


ಶ್ರೀ ಪಿಎಂ. ನಾಡಗೌಡ.- ಸರ್ಕಾರದವರು ಆಯಾಯ ಜಿಲ್ಲೆಯವರು ಕೇಳಿದಷ್ಟು 
ರೊಕ್ಕ ಕೊಟ್ಟಿದ್ದಾರೆ. ಸೆಟುಗಳು ಇವೆ. ಆದರೆ ಕೆಲಸಗಳು ಸಾವಾಧಾನದಿಂದ ನಡೆಸಿರಬಹುದೇ 
ಹೊರತಾಗಿ ಇನ್ನು ಯಾವ ಅಡ್ಡಿಯೂ ಆಗಿಲ್ಲ. 


ಶ್ರೀ ಎಸ್‌. ಗೋಪಾಲಗೌಡ.- ಹೆರಿಜನ ಗಿರಿಜನರಿಗೆ ಸರ್ಕಾರದವರು 
ನೇರವಾಗಿ ಮನೆ ಕಟ್ಟಿ ಕೊಡುವ ಯೋಜನೆ ವಿಫಲವಾದ ಮೇಲೆ ಸೊಸೈಟಿಗಳ ಮೂಲಕ 
ಹಣ ಕೊಡಬಹುದೆಂದು ತೀರ್ಮಾನ ಮಾಡಿ, ಎಲ್‌.ಐ.ಸಿ. ಯಿಂದ ಸಾಲ ತೆಗೆದುಕೊಂಡು 
65-66ನೇ ಸಾಲಿನಲ್ಲಿ ಕೊಟ್ಟಿದ್ದಾರೆ. ಅದರಲ್ಲಿ ಚಿತ್ರದುರ್ಗ, ಬೆಳಗಾಂ, ಧಾರವಾಡ, ಬಿಜಾಪುರ, 


292 ಪಿ.ಎಂ. ನಾಡಗೌಡ 


ಕಾರವಾರ, ಬಳ್ಳಾರಿ, ರಾಯಚೂರು, ಬೀದರ್‌, ಮೈಸೂರು, ಮಂಡ್ಕ್ಮ, ಹಾಸನ, 
ಚಿಕ್ಕಮಗಳೂರು, ಕೊಡಗು, ದಕ್ಷಿಣ ಕನ್ನಡ ಎಂದರೆ, ನಾಲ್ಕು ಜಿಲ್ಲೆಗಳನ್ನು ಬಿಟ್ಟು ಉಳಿದ 
15 ಜಿಲ್ಲೆಗಳಲ್ಲಿ ಕೆಲಸ ಆರಂಭವಾಗಲಿಲ್ಲ. 1966-67ನೇ ಸಾಲಿನಲ್ಲಿ ಕೂಡ ಕೊಟ್ಟಿರತಕ್ಕಂತಹ 
ಹಣ ಒಂದು ಕೋಟಿ ಎಂಟು ಲಕ್ಷವಾದರೆ, ನೀವು ಖರ್ಚುಮಾಡಿದ್ದೀರಿ ಎಂದು ಹೇಳತಕ್ಕದ್ದು, 
25 ಲಕ್ಷ 18 ಸಾವಿರ. ಇದರಲ್ಲಿ ಪುನಃ ಸಾಲಕೊಡುತ್ತಿದ್ದೇವೆಂದು ಹೇಳುತ್ತೀರಿ, ಮತ್ತು 
ಬಜೆಟ್ಟಿನ ಗ್ರಾಂಟ್‌ ಆದ ಮೇಲೆ ಕೊಡುತ್ತೇವೆಂದು ಹೇಳುತ್ತೀರಿ. ಈ ಒಂದು ತತ್ವವನ್ನು 
ನೀವು ಬದಲಾಯಿಸುವುದಕ್ಕೆ ಏನು ಕಾರಣ ಮತ್ತು ಈ ಸೊನೈೆಟಿಗಳನ್ನು ಒಂದೊಂದು 
ಜಿಲ್ಲೆಯಲ್ಲಿ 50 ಎಂದಲ್ಲ, ಬೆಂಗಳೂರಿಗೆ 50 ಎಂದರೆ ತಾಲ್ಲೂಕಿಗೆ ಒಂದಲ್ಲ, ಯಾರು 
ಮುಂಡೆ ಬರುತ್ತಾರೋ ಅವರು ಈ ರೀತಿ ನಿಯಮ ಅನುಸರಿಸುವುದಕ್ಕೆ ಕಾರಣವೇನು? 
ಈ ಯೋಜನೆ ಸಮರ್ಪಕವಾಗಿ ನಡೆಯುತ್ತಿದೆಯೇ ಎಂದು ವಿಚಾರ ಮಾಡಿದ್ದೀರಾ ಮತ್ತು 
ಟಿಕ್ಷಿಕಲ್‌ ಅಸಿಸ್ಟೆಂಟ್‌ ಯಾರು ಮನೆ ಕಟ್ಟಿದ್ದನ್ನು ನೋಡುವುದಕ್ಕೆ ಮತ್ತು ಹೇಗೆ ನೋಡುವುದು? 

ಶ್ರೀ ಪಿ.ಎಂ. ನಾಡಗೌಡ.- ಈ ಪ್ರಶ್ನೆಯನ್ನು ಪರಿಶೀಲಿಸಿ ಸರ್ಕಾರದವರು 
ಒಂದು ಕಾರ್ಪೊರೇಷನ್‌ ಮಾಡಿದ್ದಾರೆ. ಅದು ಚೆನ್ನಾಗಿ ಕೆಲಸ ಮಾಡಿದೆ ಎಂದು ಗಮನಕ್ಕೆ 
ಬಂದಿದೆ. ತಾಂತ್ರಿಕ ಅಧಿಕಾರಿಗಳು, ಎಂದರೆ, ತಾಲ್ಲೂಕು ಬೋರ್ಡಿನೊಳಗೆ ಸೂಪರ್‌ 
ವೈಸರ್‌ ಇದ್ದಾರೆ ಅವರು ಇದನ್ನು ನೋಡಿಕೊಳ್ಳುತ್ತಿದ್ದಾರೆ. 

ಶ್ರೀ ಎನ್‌. ಹುಚ್ಚಮಾಸಿಗೌಡ.- ತುಮಕೂರು ಜಿಲ್ಲೆಯಲ್ಲಿ ಕುಣಿಗಲ್‌ ತಾಲ್ಲೂಕು 
ಅಮೃತೂರ್‌ನಲ್ಲಿ ಒಂದು ಸಹಕಾರಿ ಸಂಘ ಇದೆ. ಅದಕ್ಕೆ ಕೊಟ್ಟಿರತಕ್ಕ ಹಣ ಬಹುಮಟ್ಟಿಗೆ 
ದುರುಪಯೋಗವಾಗಿದೆ. ಮೊದಲನೆಯ ಸ್ಟೇಜ್‌ ಕೆಲಸ ಮಾಡದಿದ್ದರೂ ಎರಡನೆಯ 
ಸ್ಟೇಜ್‌ ಕೊಟ್ಟು, ಅವರಿಗೆ ಕೊಟ್ಟಿರತಕ್ಕ 200 ರೂಪಾಯಿಯ ಮರವೂ ಕೂಡ 
ದುರುಪಯೋಗವಾಗಿದೆ ಎಂಬ ವರ್ತಮಾನ ಕೇಳಿದ್ದೇನೆ. ಇದನ್ನು ಕೂಡಲೇ ವಿಚಾರ 
ಮಾಡುತ್ತೀರಾ? 


ಶ್ರೀ ಪಿ.ಎಂ. ನಾಡಗೌಡ.- ಅದು ಸರ್ಕಾರದ ಗಮನವಕ್ಕೆ ಬಂದಿಲ್ಲ. ಇದ್ದರೆ 
ವಿಚಾರ ಮಾಡಬಹುದು. 


ಶ್ರೀ ಎಂ.ಎಚ್‌. ಜಯಪುಕಾಶ ನಾರಾಯಣ್‌.- ಮೈಸೂರು ರಾಜ್ಯದಲ್ಲಿ 
ಹರಿಜನ ಗಿರಿಜನ ಗೃಹನಿರ್ಮಾಣ ಸಹಕಾರಿ ಸಂಘದಲ್ಲಿ ಕೆಲವರು ಖಾಸಗಿ ಅಧ್ಯಕ್ಷರೂ, 
ಕೆಲವು ಚುನಾಯತ ಅಧ್ಯಕ್ಷರನ್ನೂ ಮಾಡಿದ್ದಾರೆ. ಈ ರೀತಿ ತಾರತಮ್ಮ ಮಾಡುವುದಕ್ಕೆ 
ಕಾರಣವೇನು? ಸದಸ್ಕರಲ್ಲದೆ ಇರುವವರನ್ನು ಅಧ್ಯಕ್ಷರನ್ನಾಗಿ ಮಾಡಿದರೆ, ದೇಶದಲ್ಲಿರುವ 
ಕೋ-ಆಪರೇಟೀವ್‌ ಆಕ್ಟ್‌ ಮತ್ತು ರೂಲ್ಡ್‌ಗಳಿಗೆ ವಿರುದ್ಧವಲ್ಲವೇ. 


ಪ್ರೀ ಪಿ.ಎಂ. ನಾಡಗೊಡ.- ಅದು ಏನೂ ವಿರುದ್ಧವಲ್ಲ. 


ಪ್ರತಿಭಾವಂತ ಸಂಸದೀಯ ಪಟು 293 


ಶ್ರೀಮುತಿ ಚಂಪಾಬಾಯಿ ಭೋಗಳೆ.- ಈ ಮೂರುವರೆ ಕೋಟಿ 
ರೂಪಾಯಿಗಳಲ್ಲಿ ಹರಿಜನರಿಗೆ ಎಷ್ಟು ಹಣಕೊಟ್ಟಿದ್ದೀರಿ? 


ಶ್ರೀ ಪಿ.ಎಂ. ನಾಡಗೌಡ.- ಹರಿಜನರಿಗೆ 1,06,99,000 1965-66ರಲ್ಲಿ 
ಮತ್ತು 8,36,000 ರೂಪಾಯಿಗಳನ್ನು 1966-67ರಲ್ಲಿ ಕೊಟ್ಟಿದ್ದೇವೆ. ಇದರಲ್ಲಿ ಕ್ರಮವಾಗಿ 
ಖರ್ಚಾಗಿರುವುದು 6,15,000 ರೂಪಾಯಿಗಳು ಮತ್ತು 25,18,000 ರೂಪಾಯಿಗಳು. 

Sri H.C. Lingareddy.- In the 1965-66 though a sum of 
Rs. 6,99,000 has been sanctioned, may | know the reasons why 
only a sum of Rs. 3,68,900 was spent? Similarly during 1966-67, 
though a sum of Rs.1,08,36,000 has been sanctioned, only a 
sum of Rs. 25,18,415 has been spent; may | know the reason 
why the remaining amount has not been spent? May 1 also know 
the amount that has been sanctioned for 1967-68 and whether 
that will also share the fate of the previous years? 


ಶ್ರೀ ಪಿ.ಎಂ. ನಾಡಗೌಡ.- ಇನ್ನೂ ಪೂರ್ಣ ಅಂಕಿಗಳು ಬಂದಿಲ್ಲ. 

ಶ್ರೀ ಸಿದ್ದಯ್ಕ ಕಾಶೀಮಠ್‌.- ಹರಿಜನರಿಗಾಗಿ ಇರುವ ಈ ಸ್ಕೀಮ್‌ ಚೆನ್ನಾಗಿ 
ನಡೆಯಲು ಸಹಕಾರ ಸಂಘದ ಎಕ್ಸ್‌ಟೆನ್‌ಷನ್‌ ಆಫೀಸರ್‌'ಗಳನ್ನು ಸೆಕ್ರೆಟರಿಗಳನ್ನಾಗಿ ನೇಮಕ 
ಮಾಡಿದರೆ ಒಳ್ಳೆಯದಲ್ಲವೆ? 

ಶ್ರೀ ಪಿ.ಎಂ. ನಾಡಗೌಡ.- ಈ ಯೋಜನೆಯ ಪ್ರಕಾರ ಮಾಡಲಿಕ್ಕೆ ಬರುವುದಿಲ್ಲ, 

ಶ್ರೀಮತಿ ನಾಗಮ್ಮ ಶೇಷಪ್ಪ- ಸ್ಥಾಮಿ, ಈ ಮೂರುವರೆ ಕೋಟಿ 
ರೂಪಾಯಿಗಳಲ್ಲಿ ಮೂರು ನಾಲ್ಕು ವರ್ಷಗಳಿಂದ ಇದುವರೆಗೆ ಎಷ್ಟು ಹಣವನ್ನು ಕೊಟ್ಟಿದ್ದೀರಿ, 
ಎಷ್ಟು ಹಣ ಉಳಿದಿದೆ ಮತ್ತು ಆ ಹಣ ಯಾರಲ್ಲಿದೆ? 

ಶ್ರೀ ಪಿ.ಎಂ. ನಾಡಗೌಡ.- ಒಟ್ಟು 6,18,000 ರೂಪಾಯಿಗಳನ್ನು 
ಖರ್ಚುಮಾಡಿದ್ದೇವೆ. 25,18,000 ಸಾವಿರ ರೂಪಾಯಿಗಳು ಉಳಿದಿದೆ. ಉಳಿದ ಹಣ 
ಸರ್ಕಾರದಲ್ಲಿದೆ. 

ಶ್ರೀಮತಿ ನಾಗಮ್ಮ ಶೇಷಪ್ಪ- ಉಳಿದ ಹಣ ಸರ್ಕಾರದಲ್ಲಿ ಇದೆಯೆಂದು 
ಹೇಳುತ್ತೀರಿ, ಆ ಹಣವನ್ನು ಇದುವರೆಗೆ ಕೊಡದಿರುವುದಕ್ಕೆ ಕಾರಣವೇನು? ಮೂರು 
ನಾಲ್ಕು ವರ್ಷಗಳಿಂದ ಹಣ ಕೊಡದೆ ತಿರುಗಿಸುತ್ತಿರುವುದು ವಿತಕ್ಕೆ, ಕೊಡುವದಿದ್ದರೆ ಕೊಡುತ್ತೇನೆ 
ಎಂದು ಹೇಳಬೇಕು, ಇಲ್ಲದಿದ್ದರೆ ಇಲ್ಲವೆಂದು ಹೇಳಬೇಕು? 

ಶ್ರೀ ಪಿ.ಎಂ. ನಾಡಗೌಡ.- ಅವರು ಎಷ್ಟು ರೊಕ್ಕ ಕೇಳಿದರೆ ಅಷ್ಟು ಕೊಡುವುದಕ್ಕೆ 


ಸಿದರಿದೇವೆ, 
ಐ ಐ 


294 ಪಿ.ಎಂ. ನಾಡಗೌಡ 


ಶ್ರೀ ಎಚ್‌. ಸಿದ್ದವೀರಪ್ಪ.- 1966-67ನೇ ಸಾಲಿನಲ್ಲಿ ಈ ಬಾಬಿಗೆ ಮಂಜೂರಾದ 
ಹಣ 1,08,6,000 ಖರ್ಚು ಮಾಡಿರುವುದು 25,18,415 ಎಂದು ಹೇಳಿದ್ದೀರಿ. ಉಳಿದ 
ಹಣವನ್ನು ರಿ ಅಪ್ರೋಪ್ರಿಯೇಟ್‌ ಮಾಡಿ ಉಪಯೋಗಿಸಿಕೊಂಡಿದ್ದೀರಾ ಎಂಬುದನ್ನು 
ಹೇಳಬೇಕು. ಲ್ಯಾಪ್ಸ್‌ ಆದ ಹಣವನ್ನು ಟ್ರೆಜರಿಯಲ್ಲಿ ಇಟ್ಟಿದ್ದೀರಾ ಎಂಬುದನ್ನು ಸರಿಯಾಗಿ 
ತಿಳಿದು ಹೇಳಬೇಕು. 


ಶ್ರೀ ಪಿ.ಎಂ. ನಾಡಗೌಡ.- ಉಳಿದ ಹಣವನ್ನು ಯಾವುದಕ್ಕೂ ಉಪಯೋಗ 
ಮಾಡಿಲ್ಲ. ಅದು ನಿಮ್ಮಹೆಸರಿನಲ್ಲೇ ಇದೆ. 


ಶ್ರೀ ಇ. ನಾರಾಯಣಗೌಡ.- ಮನೆ ಕಟ್ಟಿಸಿಕೊಳ್ಳುವವರಿಗೆ ಮೂರು ಸಾವಿರ 
ರೂಪಾಯಿಗಳನ್ನು ನಾಲ್ಕೈದು ಕಂತುಗಳಲ್ಲಿ ಕೊಡುತಿದ್ದೀರಿ. ಶ್ರೀ ಚನ್ನಯ್ಯನವರು ಹೇಳಿದಂತೆ 
ಮನೆ ಕಟ್ಟುವವರು ಮೂರು ಸಾವಿರ ತೆಗೆದುಕೊಳ್ಳಬೇಕಾದರೆ 300-400 ರೂಪಾಯಿಗಳು 
ಖರ್ಚು ಬರುತ್ತದೆ. ಆದ್ದರಿಂದ ಸರ್ಕಾರದವರೇ ಮೂರು ಸಾವಿರ ರೂಪಾಯಿಗಳಲ್ಲಿ ಮನೆಗಳನ್ನು 
ಕಟ್ಟಿಸಿ ಕೊಡುವುದಕ್ಕೆ ಏರ್ಪಾಡು ಮಾಡುತ್ತೀರಾ? 


ಶ್ರೀ ಪಿ.ಎಂ. ನಾಡಗೌಡ.- ಮಾನ್ಯ ಸದಸ್ಯರು 5 ಕಂತುಗಳಲ್ಲಿ ಕೊಡುತ್ತಾರೆಂದು 
ಹೇಳಿದರು. ಅದು ಸರಿಯಲ್ಲ, ಶೇಕಡ 20ರಂತೆ ಮೊದಲು ಕೊಡುತ್ತೇವೆ, ಉಳಿದ ಹಣವನ್ನು 
ಎರಡು ಕಂತುಗಳಲ್ಲಿ ಕೊಡುತ್ತೇವೆ. 


Felicitations to Deputy chairman 
ಉಪಾಧಕ್ಷರಿಗೆ ಅಭಿನಂದನಾ ನುಡಿ-1960 


ಶ್ರೀ ಪಿ.ಎಂ. ನಾಡಗೌಡ (ನ್ನಾನೀಯ ಪ್ರಾಧಿಕಾರೀ ಕ್ಷೇತ): ಈ ದಿವಸ 
ಮಿತ್ರರಾದ ಶ್ರೀ ದೇಶಪಾಂಡೆಯವರು ಕೌನ್‌ಸಿಲ್‌ ಸಭೆಯ ಉಪಾಧ್ಯಕ್ಷ ಸ್ಥಾನಕ್ಕೆ ಆರಿಸಿ 
ಬಂದುದಕ್ಕಾಗಿ ಅವರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಈ ದಿವಸ ನಾವು ಶ್ರೀ 
ಬಿ.ಜಿ. ದೇಶಪಾಂಡೆಯವರಿಗೆ ಒದಗಿಸಿ ಕೊಟ್ಟಿರತಕ್ಕ ಈ ಒಂದು ಉಪಾಧ್ಯಕ್ಷ ಸ್ತಾನವೇನಿದೆ 
ಅದು ಇವರ ಘನತೆ ಗೌರವ ಮತ್ತು ಇದರಲ್ಲಿರತಕ್ಕ ಸಂಸ್ಕೃತಿ ಹಾಗೂ ಇವರ ತಂದೆಯವರಾದ 
ಶ್ರೀಮಾನ್‌ ಗಂಗಾಧರ ದೇಶಪಾಂಡೆಯವರು ಆ ಹಿಂದಿನ ಮುಂಬೈ ರಾಜ್ಯದಲ್ಲಿ ಹಾಗೂ 
ಇಡೀ ಹಿಂದೂಸ್ಥಾನದಲ್ಲೇ ಏನೊಂದು ಸ್ವರಾಜ್ಯ ಸ್ಥಾಪನೆಗಾಗಿ ಸಿಂಹ ಘರ್ಜನೆ ಮಾಡಿದರೋ 
ಅಂಥವರ ಕುಟುಂಬದವರಿಗೆ ಈ ಉಪಾಧ್ಯಕ್ಷ ಸ್ಥಾನವೇನೂ ಅಷ್ಟು ದೊಡ್ಡದಲ್ಲವೆಂಬುದಾಗಿ 
ನಾನು ಭಾವಿಸುತ್ತೇನೆ. 

ಶ್ರೀ ಬಿ.ಜಿ. ದೇಶಪಾಂಡೆಯವರ ತಂದೆಯವರು ಬೆಳಗಾವಿ ಜಿಲ್ಲೆಯಲ್ಲಿ ಕರ್ನಾಟಕ 
ರಾಜ್ಯ ಸ್ಥಾಪನೆಗೂ ಹಾಗೂ ಸ್ವರಾಗ್ಯ ಸ್ತಾಪನೆಗೂ ನಡೆಸಿದ ಚಟುವಟಿಕೆಗಳ ಬಗ್ಗೆ ಒಂದು 
ದೊಡ್ಡ ಇತಿಹಾಸವೇ ಇದೆ. ಅಂಥ ಇತಿಹಾಸ ಪುರುಷರು ಹುಟ್ಟಿದ ಇತಿಹಾಸ ವಂಶಕ್ಕೆ ನಮ್ಮ 
ಇಂದಿನ ಉಪಾಧ್ಯಕ್ಷರು ಸೇರಿದವರು. ಅಂಥ ಒಂದು ಇತಿಹಾಸ ವಂಶವಿದ್ದ ಪಕ್ಷಕ್ಕೆ ಈ 


ಪ್ರತಿಭಾವಂತ ಸಂಸದೀಯ ಪಟು 295 


ದಿವಸ ಈ ಕರ್ನಾಟಕ ರಾಜ್ಯಕ್ಕೆ ಒಂದು ಸ್ಪೂರ್ತಿ ಇಷ್ಟರ ಮಟ್ಟಿಗೆ ಬರುತ್ತಿರಲಿಲ್ಲವೇನೋ 
ಎಂದು ನನಗೆ ಅನಿಸುತ್ತದೆ. ಈ ಹಿಂದೆ ಬೆಳಗಾಂನಲ್ಲಿ ಒಬ್ಬ ಕನ್ನಡಿಗನು ನಿಲ್ಲುವುದಕ್ಕೆ 
ಅವಕಾಶವಿರಲಿಲ್ಲ. ಮರಾಠಿಯವರ ಪ್ರಾಬಲ್ಕ ಅಷ್ಟು ಜಾಸ್ತಿಯಾಗಿತ್ತು. ಅಂಥ ಕಾಲದಲ್ಲಿ 
ಬಾಲ ಗಂಗಾಧರ ದೇಶಪಾಂಡೆಯವರು ಕನ್ನಡಿಗರು ಅಲ್ಲಿ ಖಾಯಂ ಆಗಿ ನೆಲೆಸುವಂತೆ 
ಹೋರಾಟ ನಡೆಸಿ ಬೆಳಗಾಂ ಸಿಂಹವೆಂದು ಹೆಸರನ್ನು ಗಳಿಸಿದರು. 

ಅಂಥವರ ಮಕ್ಕಳನ್ನು ಈ ದಿವಸ ಈ ಸಭೆಯ ಉಪಾಧ್ಯಕ್ಷ ಸ್ತಾನಕ್ಕೇರಿಸಿದ್ದು 
ಆನಂದಕರವಾದ ಸಂಗತಿ. ಅವರಲ್ಲಿರತಕ್ಕ ಶಿಕ್ಷಣ, ವಿನಯ ಶೀಲತೆಗಳಿಂದ ಅವರು ಈ 
ಸ್ಥಾನಕ್ಕೆ ಚಿನ್ನಾಗಿ ಒಪ್ಪತ್ತಾರೆಂದು ನಾನು ಒಂದು ಒಳ್ಳೆಯ ಅಭಿಮಾನದಿಂದ ಹೇಳುತ್ತೇನೆ. 
ಇವರ ತಂದೆಯವರು ಹಿಂದೆ ಇದ್ದ ಮುಂಬೈ ರಾಜ್ಯದಲ್ಲಿ ಸಿವಿಲ್‌ ಜಡ್ಜ್‌ ಆಗಿದ್ದರು. ಆ 
ನಂತರ ಆ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ವಕೀಲ ವೃತ್ತಿಯನ್ನಾರಂಭಿಸಿ ಆನಂತರ ಸ್ವರಾಜ್ಯ 
ಸ್ಥಾಪನೆಯ ಹೋರಾಟಕ್ಕಿಳಿದು ಕರ್ನಾಟಕದಲ್ಲಿ ಒಳ್ಳೆ ಕೀರ್ತಿಗಳಿಸಿದರು. ಅಂಥವರ ಮನೆತನಕ್ಕೆ 
ಸೇರಿದವರಾದ ಈಗಿನ 'ನಮ್ಮ ಉಪಾಧ್ಯಕ್ಷರು ಈ ಸ್ಥಾನಕ್ಕೆ ತುಂಬಾ ಯೋಗ್ಯರಾಗಿದ್ದಾರೆ. 


ಇವರ ವಂಶ ಪಾರಂಪರ್ಯ ಒಳ್ಳೆಯ ಇತಿಹಾಸದ್ದಿದೆ. ಆದರೆ ಇವರು ಲಾಯರ್‌ 
ಆಗಿರುವುದರಿಂದ ಈ ಉಪಾಧ್ಯಕ್ಷ ಸ್ಥಾನಕ್ಕೆ ತುಂಬಾ ಯೋಗ್ಯರಾಗಿರದ್ದಾರೆಂದು ಶ್ರೀ 
ಬಾಲಕೃಷ್ಣರಾಯರು ಒಂದು ವಿವಾದಾಂಶವಾದ ವಿಚಾರವನ್ನೆತ್ತಿದ್ದಾರೆ. ವಕೀಲರಿಗಿಂತಲೂ 
ಒಳ್ಳೆಯ ರೀತಿಯಲ್ಲಿ ಕೆಲಸ ನಡೆಸಬಲ್ಲ ಇತರ ಸದಸ್ಯರುಗಳೂ ಇರುವಾಗ ಅವರು ಏಕೆ 
ಹಾಗೆ ಹೇಳಿದರೋ ತಿಳಿಯಲಿಲ್ಲ. ವಕೀಲರಿಗೆ ಇಂಡಿಪೆಂಡೆಂಟ್‌ ಮೈಂಡ್‌ ಇರಬಹುದು. 
ಆದರೆ ಇತರರಿಗೂ ಈ ಅವಕಾಶ ಸಿಕ್ಕಬೇಕು. 


ಈಗ ಎಲ್ಲ ಕಡೆಗಳಲ್ಲೂ ಮುಖ್ಯ ಮುಖ್ಯ ಸ್ಥಾನೆಗಳಿಗೆ ವಕೀಲರೇ 
ಬರುತ್ತಿದ್ದಾರೆಂಬುದು ಚೆನ್ನಾಗಿ ಗೊತ್ತಾಗುತ್ತದೆ. ಆ ಮೇಲೆ ಆಸ ಸ್ಥಾನಕ್ಕ ಸುಪ್ರಸಿ ಸಿದ್ದ ವಕೀಲರೇ 
ಬಂದಿರುವುದು ಶ್ಲಾಘನೀಯ ವಿಚಾರವಾಗಿದೆ. ಕನ್ನಡತನ ಅವರಲ್ಲಿ ತಂದೆ, 'ತಾತಂದಿರ 
ಕಾಲದಿಂದ ಮನೆತನದ ಆದಿಯಾಗಿ ಬೆಳೆದು ಬಂದಿದೆ. ಇಂತಹ ಹುದ್ದೆಗೆ ವಕೀಲರೇ .. 
ಚುನಾಯಿತರಾಗುವುದು ಯೋಗ್ಯವಿದೆ. ಏಕೆಂದರೆ ಅವರು ಅನೇಕ ಪುಸ್ತಕಗಳನ್ನು ಓದಿ 
ತಮ್ಮ ಜ್ಞಾನವನ್ನು ಹೆಚ್ಚಿನ ಮಟ್ಟದಲ್ಲಿ ಸಂಪಾದಿಸಿರುತ್ತಾರೆ. ಅವರಿಗೆ ಅಂತಹ ಯೋಗ್ಯತೆಯೂ 
ಇರುತ್ತದೆ. ವಕೀಲ ಶಿಕ್ಷಣ ಇಂತಹ ಸ್ಥಾನಗಳಿಗೆ ತಳಹದಿಯ ಹಾಗೆ ಇರುತ್ತದೆ. 

ಆದ್ದರಿಂದ ಈ ಸ್ತಾನಕ್ಕೆ ನನ್ನ ಮಿತ್ರರಾದ ಶ್ರೀಮಾನ್‌ ದೇಶಪಾಂಡೆಯವರು 
ಚುನಾಯಿತರಾಗಿರುವುದು ನನಗೆ ಬಹಳ ಸಂತೋಷವಾಗಿದೆ. ಇವರು ಈ ಸ್ಥಾನವನ್ನು 
ಅಲಂಕರಿಸುವುದರಿಂದ ರಾಜ್ಯದ ಆಗು ಹೋಗುಗಳು ಒಳ್ಳೆಯ ರೀತಿಯಿಂದ 
ಉಪಯೋಗವಾಗಲಿ. ಈ ಸ್ಥಾನಕ್ಕೆ ಇವತ್ತು ದೊಡ್ಡ ಘನತೆ ಇದೆ. ಆದನ್ನು ನನ್ನ ಮಿತ್ರರು 
ಹೆಚ್ಚು ಮಾಡುತ್ತಾರೆಂದು ನಾನು ತಿಲಿದ್ದನೆ. 


296 ಪಿ.ಎಂ. ನಾಡಗೌಡ 


ಶ್ರೀಮಾನ್‌ ದೇಶಪಾಂಡೆಯವರ ತಂದೆಯವರ ಕನ್ನಡ ತನವನ್ನು ದೇಶದಲ್ಲಿ 
ಬೆಳೆಸುವುದರಲ್ಲಿ ಎಷ್ಟು ಕಷ್ಟಗಳೂ ಬಂದರೂ ಅವನ್ನೆಲ್ಲಾ ಪರಿಹರಿಸಿ ಅದನ್ನು ಉಳಿಸಿ 
ಹೋಗಿದ್ದಾರೆ. ಆ ಒಂದು ಅಭಿಮಾನವನ್ನು ಇವರು ಸಹ ಇಟ್ಟುಕೊಂಡು ಕನ್ನಡ ತನವನ್ನು 
ಹೆಚ್ಚಿನ ರೀತಿಯಲ್ಲಿ ಸ್ಥಾಪನೆ ಮಾಡುವುದಕ್ಕೆ ದೇವರು ಅವರಿಗೆ ಸಕಲ ಶಕ್ತಿಯನ್ನು ಕೊಡಲಿ 
ಎಂದು ಹಾರೈಸುತ್ತೇನೆ. 


ಈ ಸಂದರ್ಭದಲ್ಲಿ ದೇವರು ಅವರಿಗೆ ದೀರ್ಧ ಆಯುರಾರೋಗ್ಯ ಐಶ್ವರ್ಯಾಧಿಗಳನ್ನು 
ಸಕಲ ಧನಕನಕ ವಸ್ತುಗಳನ್ನು ದಯಪಾಲಿಸಲಿ ಎಂದು ಮತೊಮ್ಮೆ ಹಾರ್ಯೆಸಿ, ನನಗೆ ಈ 
ಆಸ್ಪದವನ್ನು ಕಲ್ಪಿಸಿ ಕೊಟ್ಟಂಥ ಅಧ್ಯಕ್ಷರನ್ನು ವಂದಿಸಿ ನನ್ನ ಭಾಷಣವನ್ನು ಮುಗಿಸುತ್ತೇನೆ. 


Felicitation to the Deputy Chairman-1964 
ಶ್ರೀ ಪಿ.ಎಂ. ನಾಡಗೌಡ (ಸ್ಥಾನೀಯ ಪ್ರಾಧಿಕಾರಿ ಕ್ಲೇತ್ರ.- 


ಈ ದಿವಸ ಹುಚ್ಚಯ್ಯ ಫಕೀರಯ್ಕ ಕಟ್ಟೀಮನೆ ಇವರಿಗೆ ಮೇಲನೆಯ ಉಪಾಧ್ಯಕ್ಷರಾಗಿ 
ಚುನಾವಣೆಯಾದುದಕ್ಕಾಗಿ ಅವರು ಬೆಳೆಸಿರತಕ್ಕ ಶಿಷ್ಠಮಂದಿಗೆ ಬಹಳ ಆನಂದ ಉಂಟಾಗಿದೆ. 
ಆದರೆ ಅವರ ಹೆಸರು ಹುಚ್ಚಯ್ಯ ಎಂತ ಇದೆ, ಆದುದರಿಂದ ಅವರು ಹುಚ್ಚ ಎಂದೂ 
ಯಾರೂ ಭಾವನೆ ಮಾಡಬಾರದು. ಅವರು ಬಹಳ ಹಿರಿಯವೃಕ್ತಿ, ಇವರು ಶೈಕ್ರಣಿಕ ಕ್ಷೇತ್ರದಲ್ಲಿ 
ಬಹಳ ರಚನಾತಕ್ಷ ಕೆಲಸಗಳನ್ನು ಮಾಡಿದ್ದಾರೆ. ಅವರು ಇಷ್ಟರಮಟ್ಟಿಗೆ ಇನ್ನೊಂದು ಕ್ಷೇತ್ರದಲ್ಲಿ 
ಕೆಲಸ ಮಾಡಿದ್ದು ಜನರಿಗೆ ಗೊತ್ತಿರಲಿಕ್ಕಿಲ್ಲ ಎಂದು ನನಗನಿಸುತ್ತಿದೆ. 

ನಾನು ಹಿಂದೆ ಬಾಗಲಕೋಟೆಯಲ್ಲಿ ಇನ್ನೂ ವಿದ್ಯಾರ್ಥಿಯಾಗಿದ್ದ ಕಾಲಕ್ಕೇ ಇವರು 
ಅಲ್ಲಿ ವಾಸವಾಗಿದ್ದ ಬೀದಿಯನ್ನು ಜನರು ಡೌನಿಂಗ್‌ ಸ್ಟ್ರೀಟ್‌ ಟೆನ್‌ ಎಂತ ಕರೆಯುತ್ತಿದ್ದರು. 
ಇವರು ರಾಜಕೀಯದಲ್ಲೂ ಕೂಡ ಎಷ್ಟರ ಮಟ್ಟಿಗೆ ದುಡಿದಿದ್ದಾರೆಂಬುದು ನನಗೆ ಚೆನ್ನಾಗಿ 
ಗೊತ್ತಿದೆ. ಹಿಂದೆ ಕರ್ನಾಟಕದಲ್ಲಿ ಒಂದಾನೊಂದು ಕಾಲಕ್ಕೆ ಬಸವೇಶ್ವರ ಹೈಸ್ಕೂಲನ್ನು ಬಂದ್‌ 
ಮಾಡಬೇಕೆಂದಿದ್ದ ಕಾಲಕ್ಕೆ, ಅವರಲ್ಲಿ ಅದನ್ನು ನಡೆಸಲು ಹಣವಿಲ್ಲದೆ ಹೋದಾಗ ಇವರು 
ಅದಕ್ಕೆ ಪುನರ್ಜೀವನ ಕೊಟ್ಟು ಹೇಗೆ ಕೆಲಸ ಮಾಡಿದ್ದಾರೆಂಬುದನ್ನು ಈಗಾಗಲೇ ನಮ್ಮ 
ವಿದ್ಯಾಮಂತ್ರಿಗಳು ಹೇಳಿದ್ದಾರೆ. 

ಶ್ರೀಮಾನ್‌ ಕಟ್ಟಿಮನಿಯವರು ಜಿಲ್ಲಾ ಸ್ಕೂಲು ಬೋರ್ಡಗಳ ಸದಸ್ಯರಾಗಿ ಜಿಲ್ಲಾ 
ಲೋಕಲ್‌ ಬೋರ್ಡ್‌, ಹಾಗೂ ಸರ್ಕಾರದ ನಿಯೋಜಿತ ಸದಸ್ಯರಾಗಿದ್ದರು ಉತ್ತರ 

ಕರ್ನಾಟಕದಲ್ಲಿ ಎಷ್ಟು ಸಂಸ್ಥೆಗಳು ಇವೆಯೋ ಅಷ್ಟು ಸಂಸ್ಥೆಗಳಲ್ಲಿಯೂ "ರಾಜಕೀಯ 
ಪಕ್ಷದಲ್ಲಾಗಲೀ ಅಥವಾ ಸಾಂಸ್ಕ ಶಿಕ ವಿಷಯಗಳಲ್ಲಾಗಲೀ ಭಾಗವಹಿಸಿ « ೬: ಎಲ್ಲಾಸಂಸ್ಥೆಗಳ 


ಅಗಗಣ್ಯ ವ್ಯಕ್ತಿಗಳಾಗಿ ಮಹತ್ತರಮುದ ವಾದ ಪಾತ್ರಗಳನ್ನು ವಹಿಸಿದ್ದನ್ನು ನಾನು ಬಹಳ ಅಭಿಮಾನದಂದ 
ಇಲ್ಲಿ ಹೇಳಬಹುದು. 


ಪ್ರತಿಭಾವಂತ ಸಂಸದೀಯ ಪಟು 297 


ಬಾಗಲಕೋಟೆಯಲ್ಲಿ 2-3ನೇ ತರಗತಿಯನ್ನು ತೆರೆಯಲು ಬಿಜಾಪೂರ ಜಿಲ್ಲೆಯಲ್ಲಿ 
ಇವರನ್ನು ಬಾಜಾಭಜಂತ್ರಿಯೊಡನೆ ಕರೆದುಕೊಂಡು ಬಂದದು ನನಗೆ ಜ್ಞಾಪಕವಿದೆ. ಆದ್ದರಿಂದ 
ಶ್ರೀಮಾನ್‌ ಕಟ್ಟಿಮನಿಯವರು ಈ ದಿನ ಮೈಸೂರು ರಾಜ್ಯದ ಪರಿಷತ್ತಿನ ಉಪಾಧ್ಯಕ್ಷರಾಗಿ 
ಅವಿರೋಧವಾಗಿ ನನ್ನ ಹಿರಿಯ ಮಿತ್ರರೆಲ್ಲರೂ ಹಾಗೂ ಸರ್ಕಾರದವರು ಮತ್ತು ಆಧಿಕಾರ 
ವರ್ಗದವರು ಆರಿಸಿರುವುದು ಖರೆಯೆಂದು ನನಗನ್ನಿಸುತ್ತದೆ. 


ಇವತ್ತಿನ ದಿವಸ ಅಂತಹೆ ಮಹನೀಯರನ್ನು ಆರಿಸಿ ಈ ಮೇಲ್ಲೆಗೆ ಒಂದು 
ದೊಡ್ಡ ಗೌರವವನ್ನು ತಂದುಕೊಟ್ಟಿದ್ದಾರೆ. ಅವರ ಹಿಂದಿನ ಒಂದು ಕಾಲ ಬಹಳ ವಿಚಿತ್ರವಾದ 
ಕಾಲವೆಂದು ನಾನು ಹೇಳೆಬಯಸುತ್ತೇನೆ. ಉತ್ತರ ಕರ್ನಾಟಕದವರು ಮುಂಬೈ ರಾಜ್ಯದೊಳಗೆ 
ನಾಲ್ಕು ಜಿಲ್ಲೆಗಳಿಗೆ ಅನ್ವಯವಾಗುವಂತೆ ಒಂದು ಕರ್ನಾಟಕ ಕಾಲೇಜು 1981ರಲ್ಲಿ 
ಸ್ಥಾಪನೆಯಾಗಿತ್ತು. ಆಗ ಆ ರೀತಿ ಸ್ಥಾಪನೆಯಾಗಬೇಕಾಗಿದ್ದರೆ ಮುಂಬೈ ರಾಜ್ಯ ಸರ್ಕಾರ 
ಒಂದು ಕರಾರು ಮಾಡಿದರು. ಎರಡು ಲಕ್ಷ ರೂಪಾಯಿಗಳನ್ನು ಸಾರ್ವಜನಿಕರು ತಮೆದುರೆ 
ಅಲ್ಲಿ ಕಾಲೇಜನ್ನು ತೆಗೆಯುತ್ತೇವೆ, ಇಲ್ಲದಿದ್ದರೆ ಇಲ್ಲವೆಂದು ಹೇಳಿದರು. ಅಲ್ಲಿ ಕಾಲೇಜು 
ಆಗ ಬೇಕಾದರೆ ಬಹಳ ಘೋರವಾದ ರೀತಿಯಲ್ಲಿ ಪರಿಸ್ಥಿತಿ ಇತ್ತು. ಅಂಥಾ ಸಂದರ್ಬದಲ್ಲಿ 
ಶ್ರೀಮಾನ್‌ ಕಟ್ಟಿಮನಿಯವರು ಬಂದು ಆ ಸರ್ಕಾರದಲ್ಲಿ ಈ ವಿಚಾರದಲ್ಲಿ ಮಾತು ಕತೆಗಳನ್ನು 
ನಡೆಸಿ ಅಲ್ಲಿ ಬಂದಂಥ ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸಿರುವುದನ್ನು ನಾವ ನೆನಪಿನಲ್ಲಿಡಬೇಕು. 

ಆಗ ಕಾಲೇಜನ್ನು ತೆಗೆಯಬೇಕಿಂದು ಹೋದಾಗ್ಗೆ ಒಬ್ಬ ಶಿಕ್ಷ ತಜ್ಞಧಾದ ಶ್ರೀಮಾನ್‌ 
ಪಾವಟೆಯವರು ಸಹಾಯದಿಂದ ವಿಶೇಷವಾದ ಸೌಕರ್ಯಗಳನ್ನು ಕೊಡಲು ಯತ್ನಿಸಿದರು. 
ಅಲ್ಲದೆ ಡಾಕ್ಷರ್‌ ನಂದೀಮಠ್‌ ಅವರೊಡನೆ ಮಾತುಕತೆಗಳನ್ನು ನಡೆಸಿ ಕಾಲೇಜನ್ನು ಎರಡು 
ವರ್ಷಗಳಿಗೆ ಮುಂಚೆಯೇ ಮಾಡಬೇಕೆಂದು ಪ್ರಯತ್ನ ಮಾಡಿದ್ದರು. 


ಇತ್ತೀಚೆಗೆ ಶಿಕ್ಷಣ ಕ್ಷೇತ್ರಗಳಲ್ಲಿ ಚಟುವಟಿಕೆಗಳು ಬಹಳ ಕಡಿಮೆಯಾಗಿವೆ. 192 
ರಲ್ಲಿ ಇಡೀ ಉತ್ತರ ಕರ್ನಾಟಕ ಜಿಲ್ಲೆಯೊಳಗೆ ಮಾಧ್ಯಮಿಕ ಸರ್ಕಾರಿ ಶಾಲೆಗಳು ನಾಲ್ಕು 
ಇದ್ದವ. ಅವು ಈಗ ಕಡಿಮೆಯಾದವ. ಕಾಲೇಜಿಗೆ ತಕ್ಕ ಅವಕಾಶಗಳನ್ನು ಕಲ್ಪಿಸದೆ ಇದ್ದುದರಿಂದ 
ಪುನಃ ಉತ್ತರ ಕರ್ನಾಟಕದ ಮುಂಬೈಗೆ ಹಿಂದಕ್ಕೆ ವ್ಯಾಸಂಗ ಮಾಡಲು ವಿದ್ಯಾರ್ಥಿಗಳು 
ಹೋಗಬೇಕಾಗಿತ್ತು. ಸಾಮಾನ್ಯವಾಗಿ ಉಚ್ಛಶಿಕ್ಷಣ ಪಡೆಯಬೇಕಾಗಿದ್ದರೆ ಹಿಂದೆ ಅಷ್ಟು 
ಕಷ್ಟಪರಿಸ್ಸಿತಿಯಲ್ಲಿತ್ತು ಎಂಬ ಮಾತನ್ನು ಇಲ್ಲಿ ಹೇಳುತ್ತಿದ್ದೇನೆ. ಅಂಥಾದ್ದನ್ನು ಇವತ್ತಿನ ದಿವಸ 
ಸರಿಮಾಡಿಕೊಟ್ಟಂತವರು ಅಂದರೆ ಒಂದು ಅಗ್ರಗಣ್ಯ ಕೇಂದ್ರ ಸ್ಥಾನದಲ್ಲಿದ್ದು ಸಾಧಿಸಿದವರು 
ಶ್ರೀಮಾನ್‌ ಕಟ್ಟಿಮನಿಯವರು. ಅವರಿಗೆ ಅದರ ಶ್ರೇಯಸ್ಸು ಹೋಗುತ್ತದೆ. ಅವರು ಮಾಡಿರತಕ್ಕೆ 
ಆದ್ದಿಶೀಯ ಸೇವೆಯನ್ನು ಅವರ ಶಿಷ್ಯವೃಂದ ಅವರನ್ನು ನೆಣೆಸುತುದೆ. 

ಅದಕ್ಕಾಗಿ ಅವರನ್ನು ಮೈಸೂರಿನ ಸರ್ವೆ ಆಫ್‌ ಕರ್ನಾಟಕವೆಂದು ಕರೆದರೆ ಏನೂ 
. He deserves the position by dint of agility. merit and ability. 


? 
ತಪ್ಪಿಲ್ಲ, 


298 ಪಿ.ಎಂ. ನಾಡಗೌಡ 


ಅದನ್ನು ಇಲ್ಲಿ ಮನ್ನಣೆ ಕೊಟ್ಟಿದ್ದಾರೆ. ಯಾವ ಸರ್ಕಾರ ಅವರಿಗೆ ಇವತ್ತಿನ ದಿವಸ ಮನ್ನಣೆ 
ಕೊಟ್ಟಿದ್ದಾರೆ ಆ ಸರ್ಕಾರವನ್ನು ನಾನು ಅಭಿನಂದಿಸುತ್ತೇನೆ. ಈ ಸಭೆಯ ನಾಯಕರಾದ 
ಶ್ರೀಮಾನ್‌ ರಾಮರಾಯರಿಗೂ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೂ ಇಂತಹ ಮಹನೀಯರನ್ನು 
ಆರಿಸಿದುದಕ್ಕಾಗಿ ವಂದಿಸುತ್ತೇನೆ. ಶ್ರೀಮಾನ ಕಟ್ಟಿಮನಿಯವರು ವ್ಯಕ್ತಿಗತವಾಗಿ 
ಪರಿಣಮಿಸುವುದಿಲ್ಲ. ಒಂದು ಸಂಸ್ಥೆ ಇದ್ದಂತೆ ಇದ್ದಾರೆ. ಅವರು ಕೆ.ಇ.ಎಲ್‌. ಸಂಸ್ಥೆಯ 
ಡೈರಕ್ಷರಾಗಿ ಗ್ರಾಮಾಂತರ ಪ್ರದೇಶಗಳಲ್ಲಿರತಕ್ಕ ವಿದ್ಯಾರ್ಥಿಗಳಿಗೆ ಶಾಲಾ ಕಾಲೇಜುಗಳಲ್ಲಿ 
ಸೀಟುಗಳನ್ನು ಕೊಡಿಸುವ ಬಗ್ಗೆ ಬಹಳ ಕಷ್ಟ ಪಟ್ಟಿದ್ದಾರೆ. 

ಅವರ ಮನೆಯವರು ಇಂತಹ ಒಂದು ಇವರ ಮಹತ್ಕಾರ್ಯವನ್ನು ಸಾಯುವ ತನಕ 
ಮರೆಯುವ ಹಾಗೆ ಇಲ್ಲದಂತಹ ಕೆಲಸಗಳನ್ನು ಮಾಡಿ ಅನೇಕ ಶಿಷ್ಯ ವೃಂದವನ್ನು 
ಸಂಪಾದಿಸಿದ್ದಾರೆ. He has played an important role in the setting up of 
the Karnataka University. ಸುಮಾರು 76 ವರ್ಷಗಳಿಂದಲೂ ಅವರ ಶಿಷ್ಯ 
ವೃಂದದಲ್ಲಿ ಎಷ್ಟೋ ಜನ ಕೈಬಿಟ್ಟು ಹೋಗಿದ್ದಾರೆ. ಇವರು ಈ ಸಭೆಯ 
ಉಪಾದ್ಯಾಕ್ಷೆರಾಗಿಸುವುದಕ್ಕೆ ಈ ಮೇಲ್ಲನೆಯೇ ಕಾರಣ. ಸುಮಾರು 25 ವರ್ಷಗಳ ಕಾಲ 
ಆದ್ದಿಶೀಯ ಕೆಲಸಗಳನ್ನು ಹಿಂದಿನ ಮುಂಬೈ ರಾಜ್ಯದಲ್ಲಿ ಲೆಜಿಸ್ಸೆಟಿವ್‌ ಕೌನ್ನಿಲ್‌ನಲ್ಲಿ 10- 
12 ವರ್ಷಗಳವರೆಗೂ ಅವರ 60ನೆಯ ವಯಸ್ಸಿನವರೆಗೂ ಅವರ ಸರ್ವಿಸ್‌ ಆಗಿದೆ. 

ಸಾಮಾನ್ಯವಾಗಿ ಆಗಿನ ಕಾಲದಲ್ಲಿ ಉತ್ತರ ಕರ್ನಾಟಕದಿಂದ ಒಬ್ಬೊಬ್ಬರು 
ಲೆಜಿಸ್ಲೇಟಿವ್‌ ಕೌನ್ಸಿಲ್‌ ನಿಂದ ಚುನಾಯಿತರಾಗಿ ಬೇಕಾಗಿದ್ದರೆ ತಿರುಗು ಮುರುಗು 
ಆಗಬೇಕಾಗಿತ್ತು. ಅಂತಹ ಸಂದರ್ಭದಲ್ಲಿ ಮುಂಬೈ ಪ್ರದೇಶದಿಂದ ಅವರ ಲೆಜಿಸ್ಸೆಟಿವ್‌ 
ಕೌನ್ಸಿಲ್‌ ಮೆಂಬರು ಆಗಬೇಕು ಎಂಬುದಾಗಿ ರೆಕಗ್‌ ನಿಷನ್‌ ಕೊಟ್ಟ ಹಾಗೆ ಆಗಿದೆಯೆಂದು 
ನನಗನ್ನಿಸಿತು. ಯಾವ ಸರ್ಕಾರ ನೌಕರನಾಗಲೀ ಅಥವಾ ದೊಡ್ಡ ಅಫೀಸರುಗಳಾಗಲೀ 25 
ವರ್ಷಗಳ ಕಾಲ ಸರ್ಕಾರೀ ಸೇವೆ ಸಲ್ಲಿಸಿದ ಹಾಗೆ ಇವರು 25-30 ವರ್ಷಗಳ ಕಾಲ ಜಿಲ್ಲೆ 
ಯ ಕಮಿಟಿಗಳ ಸದಸ್ಯರಾಗಿ ಸೇವೆಸಲ್ಲಿಸಿರುವುದರಿಂದಲೇ ಮೈಸೂರು ಸರ್ಕಾರದವರು 
ಬಹಳ ಮನ್ನಣೆಯನ್ನು ಅವರಿಗೆ ಕೊಟ್ಟಿದ್ದಾರೆ. 

ಆದರೆ ರಾಜಕೀಯ ದೃಷ್ಟಿಯಿಂದಲೂ ತಮ್ಮಕ್ಕೆವಾಡ ನಡೆಸುವಂತಹ ಶಕ್ತಿ ಅವರಿಗೆ 
ಬೇಕಾದಷ್ಟು ಇದೆ. ಆದರೆ ಈಗಿನ ರಾಜಕೀಯದೃಷ್ಟಿ ನೋಡಿದರೆ ಅವರ ಪಾತ್ರ ಬಹಳ 
ದೊಡ್ಡದಿದೆ. 


ಇನ್ನೊಂದು ವಿಷಯ. ಕನ್ನಡ ಮಾತನಾಡುವ ಜನರನ್ನು ಕರ್ನಾಟಕ ಏಕೀಕರಣ 
ಸಂದರ್ಭದಲ್ಲಿ ಒಂದುಗೂಡಿಸಬೇಕು. ಮೈಸೂರು ರಾಜ್ಯಕ್ಕೆ ಎಲ್ಲರೂ ಕೂಡಬೇಕು ಎನ್ನುವ 
ಪಾತ್ರದಲ್ಲಿ ಹೆಚ್ಚಿನ ಜವಾಬ್ದಾರಿಯನ್ನು ವಹಿಸಿದ್ದಾರೆ. ಅಂತವರು ಇವತ್ತಿನ ದಿವಸ ಈ 
ಗೌರವವನ್ನು ಪಡೆದಿದ್ದಾರೆ. ಆದ್ದರಿಂದ ಶ್ರೀಮಾನ್‌ ಕಟ್ಟಿಮನಿಯವರನ್ನು ಬಹಳ ಆದರದಿಂದ 


ಪ್ರತಿಭಾವಂತ ಸಂಸದೀಯ ಪಟು 299 


ಮತ್ತು ಅಭಿಮಾನದಿಂದ ಸ್ವಾಗತಿಸಿ ಅವರ ಆಯಸ್ಸು ಆವರ ಶಿಷ್ಯರಿಗಿಂತಲೂ ಹೆಚ್ಚಿಗೆ 
ವೃದ್ಧಿಯಾಗಲಿ ಎಂದು ದೇವರಲ್ಲಿ ಪ್ರಾರ್ಥನೆ ಮಾಡಿ ನನಗೆ ಮಾತನಾಡಲು ಅವಕಾಶವನ್ನು 
ಕೊಟ್ಟಿದ್ದಕ್ಕಾಗಿ ಸಭಾಪತಿಯವರನ್ನು ವಂದಿಸಿ ನನ್ನ ಮಾತನ್ನು ಮುಗಿಸುತ್ತೇನೆ. 


Powers of Taluk Development Boards - 1967 
Q.-113. Sri N. Chikke gowda. (Hoskote).- 


Will the minister for development and Co-operation be 
pleased to state.- 


(a) Whether they have restricted the powers of the T.D.Bs. 
with regard to expenditure on specific items as power 
G.0. No. HPC 8 RPA 66, dated 6/8th February 1967. 


(b) If so, the reason for enforcing such a regulation? 
A.- Sri P.M. Nadagowda (Minister for development and 

Co-operation).- 

{a) No such order has been issued by Government so far. 
{b) Does not arise in view of reply to clasuse (a) above. 

SriN. Chikkegowda.- ls it not a fact that the Government 
has issued a preliminary notification? 

Sri P.M. Nadagowda.- Yes. 

Sri N. Chikkegowda.- Is it not a fact that the taluk 
development Boards have sent lot of objections and does it not 
violate the very Taluk Board and Village Panchayat Act? 

ಶ್ರೀ ಪಿ.ಎಂ. ನಾಡಗೌಡ.- ಎಲ್ಲ ತಾಲ್ಲೂಕು ಬೋರ್ಡ್‌ ಅಧ್ಯಕ್ಷರು ಸದಸ್ಯರು 
ತಕರಾರು ಕೊಟ್ಟರು ಅದಕ್ಕಾಗಿ ರೂಲ್ಸ್‌ ಮಾಡಬೇಕಾಗುವುದು. ದೊಡ್ಡ ಮುನಿಸಿಪಾಲಿಟಿಗಳಿಗೆ 
ನಿರ್ಬಂಧವಿದೆ. ಆದರೆ ತಾಲ್ಲೂಕ್‌ ಬೋರ್ಡಿಗೆ ನಿರ್ಬಂಧವಿಲ್ಲದ ಮೂಲಕ ಕಂಟ್ರೋಲರ್‌ 
ಆಫ್‌ ಸ್ಟೇಟ್‌ ಅಕೌಂಟ್ಸ್‌ ಅವರು Available wasteful expenditure ಬಗ್ಗೆ 
ತಪ್ಪಿಸುವುದಕ್ಕೆ ತಿಳಿಸಿದ್ದಾರೆ. ಎಲ್ಲ ವಿಚಾರ ಮಾಡಿ ಲಿಮಿಟ್‌ ಇಡಬೇಕೋ ಎಂಬುದನ್ನು 
ವಿಚಾರ ಮಾಡಬೇಕಾಗುತ್ತದೆ. ಕಂಟ್ರೋಲರ್‌ ಆಫ್‌ ಸ್ಟೇಟ್‌ ಅಕೌಂಟ್ಸ್‌ ಅವರು ಶಿಫಾರಸ್ಸು 
ಮಾಡಿದ್ದಾರೆ. ಸರಕಾರ ಶೀಘ್ರವಾಗಿ ಯಾವ ಕ್ರಮ ತೆಗೆದುಕೊಳ್ಳಬೇಕು ಅದನ್ನು ನಿರ್ಧರಿಸುತ್ತದೆ. 


300 ಪಿ.ಎಂ. ನಾಡಗೌಡ 


SriN. Chikkegowda.- My question was, does it not violate 
the very Act? The Hon'ble Minister was pleased to say that they 
will consider the objections received. When the Accountant 
General and the Public Accounts Committee have also pointed 
out, where is the question of issuing the circular to the Taluk board 
as per instructions of the state Accounts Department? 


ಶ್ರೀ ಪಿ.ಎಂ. ನಾಡಗೌಡ.- ಇದು ಕಾಯಿದೆ ಪ್ರಕಾರ ಉಲ್ಲಂಘನೆ ಆಗುವುದಿಲ್ಲ. 


ಶ್ರೀ ಎಸ್‌.ಎಂ. ಗುರೆಡ್ಡಿ- ಈಗ ಡೆಪ್ಕೂಟಿ ಬಿ.ಡಿ.ಒ ಗಳ ಹುದ್ದೆಯನ್ನೇ 
ತೆಗೆಯಬೇಕು ಎಂದು ಮಾಡಿದ್ದೀರಿ. ಈ ಕೆಲಸ ಬಿ.ಡಿ.ಒ. ಅವರಿಗೆ ವಹಿಸಿ ಕೊಟ್ಟಿದ್ದೀರಾ? 


ಶ್ರೀ ಪಿ.ಎಂ. ನಾಡಗೌಡ.- ಇದು ಈ ಪ್ರಶ್ನೆಗೆ ಸಂಬಂಧವಿಲ್ಲ. 


Sri S. Sivappa. - These Taluk Boards have out lived their 
existence for more that four years. Will the Government think of 
the desirability of supersending these Taluk Boards of appoint 
special officers till fresly elections are held? 

ಶ್ರೀ ಪಿ.ಎಂ. ನಾಡಗೌಡ.- ಇದು ಔಟ್‌ ಲಿವ್ಹ್‌ ಹೇಗೆ ಆಗುತ್ತದೆ? ಕಾಯಿದೇ 
ಬದ್ಧವಾಗಿ ಕ್ರಮಬದ್ಧವಾಗಿ ಅಧಿಕಾರದಿಂದ ತಾಲ್ಲೂಕ್‌ ಬೋರ್ಡ್‌ ಇರುವುದರಿಂದ ಇದು 
ಹೇಗೆ ಔಟ್‌ ಲಿವ್ನ್‌ ಆಗುತ್ತದೆ? 


Sri S. Sivappa. - May | know what was the term of these 
Taluk Boards when they were first constituted? 


ಶ್ರೀ ಪಿ.ಎಂ. ನಾಡಗೌಡ.- ಮೊದಲು 4 ವರ್ಷ ಇತ್ತು. ನಂತರ 2 ವರ್ಷ. 
ಎಮರ್ಜೆನ್ಸಿ ಮೂಲಕ ಅಮೆಂಡ್‌ಮೆಂಟ್‌ ಮಾಡಿದೆ. ಎಮರ್ಜೆನ್ಸಿ ಇರುವ ತನಕ 
ಇರಬಹುದು ಎಂದು ಇದೆ. 


Sri S. Sivappa. - Does it not mean that they have out 
lived their term by nearly four years? 

ಶ್ರೀ ಪಿ.ಎಂ. ನಾಡಗೌಡ.- ಕಾಯದೆಯಿಂದ ಇದ್ದ ಮೇಲೆ ಇದು ೦ಬ! ved 
ಎಂದು ಹೇಗೆ ಹೇಳುತ್ತೀರಿ? 

SriN. Chikkegowda. - ls it not a fact that the Government 


of India has issued institutions to the State Government to 
introduce the three-tier Panchayati Raj system? 


Sri P.M. Nadagouda.- Yes, Sir. 


ಪ್ರತಿಭಾವಂತ ಸಂಸದೀಯ ಪಟು 301 


ಮಂತಿಗಳ ಗೈರು ಹಾಜರಿ - 1972 


ಶ್ರೀ ಪಿ.ಎಂ. ನಾಡಗೌಡ (ನ್ಥಾನೀಯ ಪ್ರಾಧಿಕಾರಿ ಕ್ಷೇತು.- ಸ್ವಾಮಿ. 'ಜರಿ 
ಬೆಂಚ್‌ನಲ್ಲಿ ಮಂತ್ರಿಗಳು ಒಬ್ಬರೂ ಸಹ ಇಲ್ಲ. 


ಶ್ರೀ ಬಿ. ಚೆನ್ನಬೈರೇಗೌಡ.- ಕೆಳಮನೆಯಲ್ಲಿಯೂ ಇದೇ ಸಂದರ್ಭ ಬಂದಾಗ 
ಅಲ್ಲಿಯ ಅಧ್ಯಕ್ಷರು ಒಂದು ದೊಡ್ಡ ಸೆರ್ಕುಲರ್‌ ಇಸ್ಕೂ ಮಾಡಿ ಮಂತ್ರಿಗಳಿಗೆ ಎಚ್ಚರಿಗೆ 
ಕೊಟ್ಟಿದ್ದಾರೆ. ಇನ್ನು ಮುಂದೆ ಆ ರೀತಿ ಮಾಡುವುದಿಲ್ಲವೆಂದು ಸರ್ಕಾರದವರು 
ಒಪ್ಪಿಕೊಂಡಿದ್ದರು. ಆದರೂ ಈಗ ಇಲ್ಲಿ ಸಭೆ ಆರಂಭವಾಗಿ 15 ನಿಮಿಷವಾದರೂ ಕೂಡ 
ಒಬ್ಬರೂ ಮಂತ್ರಿಗಳೂ ಬರಲಿಲ್ಲ. ಅವರು ಈ ಸಭೆಯನ್ನು ಉದಾಸೀನವಾಗಿ ಕಾಣುತ್ತಿದ್ದಾರೆ. 
ಇದಕ್ಕಿಂತ ಅದ್ಯುತವಾದ ಕೆಲಸ ಅವರಿಗೆ ಏನಿದೆ ಎಂದು ಕೇಳುತ್ತೇನೆ. ಈ 
ರೀತಿಯಾಗುತ್ತಿರುವುದು ಇದು ಮೂರನೇ ಸಲ. ಮಂತ್ರಿಗಳು ಬರುವವರೆಗೂ ಸಭೆಯನ್ನು 
ಮುಂದಕ್ಕೆ ಹಾಕಿ. ಇಲ್ಲದಿದ್ದರೆ ನಮಗೆ ನಾಚಿಕೆಯಾಗುತ್ತದೆ. 


ಶ್ರೀ ಡಿ. ರಾಜಗೋಪಾಲ್‌.- ಕಾನೂನಿನಲ್ಲಿ ಅದಕ್ಕೆ ಅವಕಾಶವಿಲ್ಲ, ಸಭೆಯನ್ನು 
ಮುಂದಕ್ಕೆ ಹಾಕಬಾರದು. 

ಶ್ರೀ ಎ.ಕೆ. ಸುಬ್ಬಯ್ಕ.- ಈ ಸದನದ ಸದಸ್ಯರೊಬ್ಬರಿಗೆ ಮಂತ್ರಿ ಮಂಡಲದಲ್ಲಿ 
ಪ್ರಾತಿನಿಧ್ಯ ಇರಬೇಕೆಂದು ಹೇಳುತ್ತೇನೆ. 

ಶ್ರೀ ಪಿ.ಎಂ. ನಾಡಗೌಡ.- ಶ್ರೀ ರಾಚಯ್ಕನವರನ್ನು ಮಂತ್ರಿಗಳನ್ನಾಗಿ ಮಾಡಿದ್ದರೆ 
ಅವರು ಇಲ್ಲಿಯೇ ಇರುತಿದ್ದರು. 


ಭಾಗ - ನಾಲ್ಕು 
ಗಣ್ನರ ದೃಷ್ಟಿಯಲ್ಲಿ ಪಿ.ಎಂ. ನಾಡಗೌಡರು 


Papers laid on the table.-1974 
ಶ್ರೀ ಪಿ.ಎಂ. ನಾಡಗೌಡ (ನ್ನಾನೀಯ ಪ್ರಾಧಿಕಾರಿ ಕ್ಷೇತ).- 


ಈ ಬಡ್ಗೆಟ್‌ ಮೇಲೆ ಮಾತನಾಡುವಾಗ ನಾಲ್ಕಾರು ವಿಷಯಗಳ ಮೇಲೆ ನನ್ನ 
ಅಭಿಪ್ರಾಯಗಳನ್ನು ಹೇಳಬೇಕೆಂದು ತಮ್ಮ ಅಪ್ಪಣೆ ಪಡೆಯುತ್ತಿದ್ದೇನೆ. ಶ್ರೀಮಾನ್‌ 
ಘೋರ್ಪಡೆಯವರು ಬಹಳ ಕಷ್ಟ ಪಟ್ಟು ಈ ಒಂದು ಆಯವ್ಯಯ ಪತ್ರವನ್ನು ನಮ್ಮ 
ಮುಂದೆ ಇಟ್ಟಿದ್ದಾರೆ. ಈ ಸಲದ ಬಡ್ಜೆಟ್‌ ಜೊತೆಗೆ ಏನು ಒಂದು ಸಾಹಿತ್ಯವನ್ನು ಕೊಟ್ಟಿದ್ದಾರೆ 
ಅದನ್ನು ತಿರುವಿ ಹಾಕಿದರೆ ಅವರು ಇದಕ್ಕಾಗಿ ಬಹಳಷ್ಟು ಸ್ಪಗಲ್‌ ಮಾಡಿದ್ದಾರೆಂಬುದು 
ತಿಳಿಯುತ್ತದೆ. ಈ ಬಗ್ಗೆ ಅವರು ಮೇಧಾವಿ ಇದ್ದರೂ ಸಹ ಇದನ್ನು ತಯಾರು ಮಾಡುವದರಲ್ಲಿ 
ಚಡಪಡಿಸಿದ್ದಾರೆ. ಈ ರೀತಿ ಚಡಪಡಿಸಲು ಕಾರಣವೇನೆಂದರೆ ಅವರು ಕಷ್ಟದ 
ಸಿತಿಯಲ್ಲಿರುವುದು; ಶ್ರೀಮಾನ್‌ ಘೋರ್ಪಡೆಯವರು ಏನು ಚಡಪಡಿಸಿದ್ದಾರೆ , ಅದರಿಂದ 
ನಮಗೆ ಉಪಯೋಗವಾಗುವುದಿಲ್ಲವೆಂದು ನನಗನ್ನಿಸುತದೆ. 


ಏಕೆಂದರೆ ಈ ಹಿಂದೆ ನಮ್ಮರಾಜ್ಯದಲ್ಲಿಕ್ಲಾಮ ಬಂತು. ಅದಕ್ಕಾಗಿ 63 ಕೋಟಿ 
ರೂಪಾಯಿಗಳನ್ನು ಖರ್ಚು ಮಾಡಿದ್ದಾರೆ. ಈ ಹಣವನ್ನು ಖರ್ಚುಮಾಡುವಾಗ ಅದರ 
ಬಂದು ಉಪಯೋಗ ಚೆನ್ನಾಗಿ ಆಗಿಲ್ಲದಿರುವುದರಿಂದ, ಅದನ್ನು ತನಿಖೆಮಾಡಲು ಒಂದು 
ಕಮಿಷನ್‌ ನೇಮಕ ಮಾಡಬೇಕೆಂದು ಹಿಂದೆ ರಾಜ್ಯಪಾಲರ ಭಾಷಣದ ಮೇಲೆ 
ಮಾತನಾಡುವಾಗ ಮತ್ತು ಬಡ್ಜೆಟ್‌ ಮೇಲೆ ಮಾತನಾಡುವಾಗ ಕೆಳಮನೆಯಲ್ಲಿ ಮತ್ತು ಈ 
ಮನೆಯಲ್ಲಿ ಆನೇಕ ಮಾನ್ಯ ಸದಸ್ಯರು ಹೇಳಿದ್ದಾರೆ. 

ಈ ವಿಚಾರದಲ್ಲಿ ಕೇಂದ್ರ ಸರ್ಕಾರದವರು ರಾಜ್ಯ ಸರ್ಕಾರದ ಕೈಬಿಟ್ಟಿರುವುದು 
ಎಲ್ಲರಿಗೂ ಗೊತ್ತಿದೆ. ಈ ಕಾರಣದಿಂದ ಒಂದು ಕಮಿಷನ್‌ ನೇಮಕ ಮಾಡುವುದು 
ಅಗತ್ಮವಿದೆ. ಈ 63 ಕೋಟಿ ರೂಪಾಯಿಗಳ ವ್ಯವಹಾರ ಯಾವ ರೀತಿ ನಡೆದಿದೆ ಎಂಬ 
ಬಗ್ಗೆ ರ್ಥವಾಗದಿದ್ದರೆ ಜನರ ಕಾನ್ದಿಡೆನ್ಸ್‌ ಈ ಸರ್ಕಾರದ ಮೇಲೆ ಬರುವುದಿಲ್ಲ ಎಂದು 
ನನಗನ್ನಿಸುತ್ತದೆ. ಮಾನ್ಯ ದೇವೇಗೌಡರು ಈ ವಿಷಯವನ್ನು ಕೆಳಮನೆಯಲ್ಲಿ ಪ್ರಸ್ತಾಪ ಮಾಡಿದಾಗ 
ಮಾನ್ಯ ಮಂತ್ರಿಗಳು ಒಂದು ಕಮಿಷನ್‌ ನೇಮಕ ಮಾಡುವುದಾಗಿ ಹೇಳಿದ್ದು ಪೇಪರ್‌ ನಲ್ಲಿ 
ಬಂದಿತ್ತು. 

ಶ್ರೀ ಎಂ.ವೈ. ಘೋರ್ಷಡೆ.- ನಿಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಬರಗಾಲದ 
ಕೆಲಸಗಳಾಗಿವೆ. ಅಲ್ಲಿ ಏನಾದರು ಅವ್ಯವಹಾರ ನಡೆದಿದ್ದರೆ ಹೇಳಿ. 

ಶ್ರೀ ಪಿ.ಎಂ. ನಾಡಗೌಡ.- ಅಲ್ಲಿ ಅವ್ಯವಹಾರ ಸಾಕಷ್ಟು ಆಗಿದೆ. ಕುಡಿಯುವ 
ನೀರಿನ ಭಾವಿಗಳನ್ನು ತೆಗೆಯುವ ವ್ಯವಹಾರದಲ್ಲಿ ಅವ್ಯವಹಾರವಾಗಿದೆ ಎಂದು ಕೇಳಿದ್ದೇನೆ. 
ಆ ಸಮಯದಲ್ಲಿ ನಾನು ಖಾಯಿಲೆ ಇದ್ದಿದ್ದರಿಂದ ಅಲ್ಲಿಗೆ ಹೋಗಿ ನೋಡುವುದಕ್ಕಾಗಲಿಲ್ಲ! 
ಹಳ್ಳ ಮತ್ತು ಹೊಳೆಯ ಬದಿಯಲ್ಲಿ ಬಾವಿಗಳನ್ನು ತೆಗೆಯದಿದ್ದರೂ ಸಹ ಬಾವಿಗಳನ್ನು 
ತೆಗೆಯಲಾಗಿದೆ ಎಂದು ಖರ್ಚು ತೋರಿಸಿ ಹಣ ತೆಗೆದುಕೊಂಡಿದ್ದಾರೆ. 


306 ಪಿ.ಎಂ. ನಾಡಗೌಡ 


ಶ್ರೀ ಎಂ.ಜೆ KN ಹೋರ್ಷಡೆ.- ಇಂತಹ ಕಡೆ ಈ ರೀತಿ ಆಗಿದೆ ಎಂದು 
ಸ್ರೈಷೀಪಿಕ್‌ ಆಗಿ ಒಂದೆರಡು ಉದಾಹರಣೆಗಳನ್ನು ಕೊಟ್ಟರೆ ನಮಗೆ ಅನುಕೂಲವಾಗುತ್ತದೆ. 


ಶ್ರೀ ಎಂ.ಸಿ. ಬಸಹ್ನ್ಪ.- ತಾವು ಸರಿಯಾಗಿ ಖರ್ಚು ಮಾಡಿಲ್ಲವಾದ ಕಾರಣ 
ಕೇಂದ್ರ ಸರ್ಕಾರದವರು ಉಳಿದ 20 ಕೋಟ ರೂಪಾಯಿಗಳನ್ನು ನಮ್ಮಸರ್ಕಾರಕ್ಕೆ ಕೊಟ್ಟಿಲ್ಲ 
ಎಂದು ನಾವು ಕೇಳೀದ್ದೇವೆ. 


ಶ್ರೀ ಪಿ.ಎಂ. ನಾಡಗೌಡ.- ಇಂಡಿ, ಸಿಂಧಗಿ ಮುಂತಾದ ಕಡೆ ಅವ್ಯವಹಾರ 
ಆಗಿವೆ ಎಂದು ಕೇಳಿದ್ದೇನೆ. ಈ ಬಗ್ಗೆ ವಿವರಗಳನ್ನು ನಂತರ ತಮಗೆ ಕಳಿಸಿಕೊಡುತ್ತೇನೆ. 
ಮಾನ್ಯಮಂತ್ರಿಗಳು ತಮ್ಮ ಭಾಷಣದಲ್ಲಿ ಕ್ಷಾಮ ಮತ್ತು ಅಭಿವೃದ್ಧಿ ಬಗ್ಗೆ 63 ಕೋಟಿ 
ರೂಪಾಯಿಗಳನ್ನು ಖರ್ಚು ಮಾಡಲಾಯಿತು. ಎಂದು ಏನು ಹೇಳಿದ್ದಾರೆ. ಅದರ ಒಂದು 
ಸದುಪಯೋಗ ಚಿನ್ನಾಗಿ ಆಗಿದ್ದರೆ ಮಾನ್ಯ ಘೋರ್ಪಡೆಯವರ ಆಸೆ ಆಕಾಂಕ್ಷೆಗಳು 
ಪೂರ್ತಿಯಾಗಬಹುದಾಗಿತ್ತು. ಈ ಅಭಿವೃದ್ದಿ ಕಾರ್ಯಗಳ ಬಗ್ಗೆ ಇಲ್ಲಿ ಕೊಟ್ಟಿರುವ ಅಂಕಿ 
ಅಂಶಗಳನ್ನು ನೋಡಿದರೆ ಅದು ಅಷ್ಟು ಚೆನ್ನಾಗಿ ಆಗಿಲ್ಲ ಎಂಬುದು ತಿಳಿಯುತ್ತದೆ. 


ಇನ್ನು 5ನೇ ಪಂಚವಾರ್ಷಿಕ ಯೋಜನೆ ಮತ್ತು ಅದರ ಹಿನ್ನಲೆಯೊಳಗೆ ಏನು 
ಕಷ್ಟಪಡುತ್ತಿದ್ದಾರೆ. ಅಂದರೆ ರಿಸೋರ್ಸಸನ್ನೂ ಜಾಸ್ತಿ ಮಾಡಿಕೊಳ್ಳುವ ಬಗ್ಗೆ ಮತ್ತು ಪೈಯಾರಿಟಿ 
ಕೊಡುವ ಬಗ್ಗೆ ಏನು ಪ್ರಸ್ತಾಪ ಮಾಡಿದ್ದಾರೆ, ಅದು ನಿಜಕ್ಕೂ ಮೆಚ್ಚತಕ್ಕ ವಿಷಯವಾಗಿದೆ. 
ಅದಕ್ಕಾಗಿ ಶ್ರೀಮಾನ್‌ ಘೋರ್ಪಡೆಯವರನ್ನು ಅಭಿನಂದಿಸುತ್ತೇನೆ. ಆದರೆ ಅವರು 3-4 
ವಿಷಯಗಳ ಬಗ್ಗೆ ನಿರ್ಬಂಧವನ್ನು 5ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಇಡಬಾರದಾಗಿತ್ತು. 
ಏತದ ನೀರಾವರಿ ಯೋಜನೆಗಳು, ಸಣ್ಣ ಸಣ್ಣ ನೀರಾವರಿ ಯೊಜನೆಗಳು ಮತ್ತು ರೂರಲ್‌ 
ಎಲೆಕ್ರಿಷಿಕೇಷನ್‌ ಇವುಗಳ ವಿಚಾರದಲ್ಲಿ ನಿರ್ಬಂಧ ಇಡಬಾರದಾಗಿತ್ತು ಎಂದು ನನ್ನ ಸೂಚನೆ 
ಇದೆ. ರೂರಲ್‌ ಎಲೆಕ್ಟಿಫಿಕೇಷನ್‌ ವಿಚಾರದಲ್ಲಿ ಹರಿಯಾಣ ರಾಜ್ಯದವರು ಏನು ಯೋಜನೆ 
ಇಟ್ಟುಕೊಂಡಿದ್ದಾರೆ, ಅದೇ ರೀತಿ ಇಲ್ಲಿಯೂ ಯೋಜನೆ ಇಟ್ಟುಕೊಂಡು ಸಣ್ಣ ಸಣ್ಣ ಹಳ್ಳಿಗಳನ್ನು 
ಬಿಟ್ಟು ಉಳಿದಂತೆ ಎಲ್ಲ ರೆವಿನ್ಯೂ ವಿಲೇಜಗಳಿಗೆ ವಿದ್ಯುಚ್ಛಕ್ತಿ ಒದಗಿಸಲು ಪ್ರಾಶಸ್ತ್ಯ 
ಕೊಡಬೇಕೆಂದು ಸೂಚಿಸಬಯಸುತ್ತೇನೆ. 


ಇನ್ನು ದೊಡ್ಡ ನೀರಾವರಿ ಯೋಜನೆಗಳ ಬಗ್ಗೆ ಹೇಳಬೇಕೆಂದರೆ, ಕೃಷ್ಣಾ ಮೇಲ್ದಂಡೆ 
ಯೋಜನೆಗೆ 1.5 ಕೋಟಿ ರೂಪಾಯಿಗಳನ್ನು ಮಾತ್ರ ಇಟ್ಟಿರುವದನ್ನು ನೋಡಿದರೆ, ಇದರ 
ಒಂದು ಪ್ರಯೋಜನವನ್ನು ನಮ್ಮ, ಮೊಮಕ್ಷಳು ಸಹ ನೋಡುತ್ತಾರೋ ಅಥವಾ ಇಲ್ಲವೋ 
ಗೊತ್ತಿಲ್ಲ. 220 ಕೋಟಿ ರೂಪಾಯಿಗಳವರೆಗೆ ವೆಚ್ಚ ಮಾಡಬೇಕಾದಂತಹ ಈ ಯೋಜನೆಗೆ 
ಕೇವಲ 1.5 ಕೋಟಿ ರೂಪಾಯಿಗಳನ್ನು ಇಟ್ಟಿದ್ದಾರೆ. ಇದರ ಬದಲು ಇದಕ್ಕೇ ಒಂದು 
ಕಾರ್ಫೋರೇಷನನ್ನು ಮಾಡಿದರೆ ಬೇರೆ ಕಡೆಗಳಿಂದ ಹಣ ತೆಗೆದುಕೊಳ್ಳುವುದಕ್ಕೆ ಮತ್ತು ಕೆಲಸ 
ಕಾರ್ಯಗಳನ್ನು ಒತ್ತಡದಿಂದ ಮಾಡುವುದಕ್ಕೆ ಅವಕಾಶವಾಗುವುದರಿಂದ ಅದರ ಬಗ್ಗೆ ವಿಚಾರ 


ಪ್ರತಿಭಾವಂತ ಸಂಸದೀಯ ಪಟು 307 


ಮಾಡಬೇಕೆಂದು ಸೂಚನೆ ಮಾಡುತ್ತೇನೆ. ಈ ಯೋಜನೆಯ ಕೆಲಸ ಜಾಗೃತೆಯಾಗಲು ಈ 
ಒಂದು ರೀತಿಯ ಕಾರ್ಫೋರೇಷನ್‌ ರಚನೆ ಮಾಡುವುದು ಒಳ್ಳೆಯದು ಎಂದು ಸೂಚನೆ 
ಮಾಡುತಿದ್ದೇನೆ. 

ಇನ್ನು ಶಿಕ್ಷಣದ ಬಗ್ಗೆ ಒಂದು ವಿಚಾರ ಹೇಳಬೇಕೆಂದಿದ್ದೇನೆ. ಇಂದು ನಮ್ಮ 
ರಾಜ್ಯದಲ್ಲಿ ತಾಂತ್ರಿಕ ಶಾಲೆಗಳು ಬೇಕಾದಷ್ಟು ಇದೆ. ಒಂದೊಂದು ಜಿಲ್ಲೆಯಲ್ಲಿ ಎರಡೆರಡು 
ಇವೆ. ಇವುಗಳಲ್ಲಿ ಕಲಿತು ಬಂದವರಿಗೆ ಉದ್ಯೋಗ ದೊರೆಯುತಿಲ್ಲವಾದ್ದರಿಂದ ಇವುಗಳನ್ನು 
ಬಂದ್‌' ಮಾಡಿ ಎಂದು ಈ ಮೊದಲೇ ಸೂಚನೆ ಮಾಡಿದರೂ ಸಹ ಅದು ಇನ್ನು 
ಕಾರ್ಯಗತವಾಗಲಿಲ್ಲ, ಕಲಿತವರಿಗೆ ನೌಕರಿಗಳು ಸಿಗುತ್ತಿಲ್ಲ. ಆದ ಕಾರಣ ಶ್ರೀಮಾನ್‌ 
ಮಲ್ಲಿಕಾರ್ಜುನ ಸ್ವಾಮಿಯವರು ಈ ಶಾಲೆಗಳ ಬಗ್ಗೆ ಪುನರ್ವಿಮರ್ಷೆ ಮಾಡದಿದ್ದರೆ ನಮ್ಮ 
ದೇಶಕ್ಕೆ ಹಾಗೂ ನಮ್ಮರಾಜ್ಯಕ್ಕೆ ಅಗೌರವ ಬರುವ ಪರಿಸ್ತಿತಿ ಬರಬಹುದು. ಆದ ಕಾರಣ 
ಈ ಶಾಲೆಗಳನ್ನು ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ರೀತಿಯಲ್ಲಿ ಪರಿವರ್ತನೆ ಮಾಡಿದರೆ 
ಒಳ್ಳೆಯದಾಗಬಹುದು; ಇದನ್ನು ವಿಚಾರ ಮಾಡಲಿ ಎಂದು ಹೇಳಬಯಸುತ್ತೇನೆ. 


ಶಿಕ್ಷಣದಲ್ಲಿ ಇಷ್ಟು ಜನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರನ್ನು ಶಾಲಾ ಕಾಲೇಜುಗಳಿಗೆ 
ಕಳುಹಿಸುತ್ತೇವೆ ಎಂದು ಅಂಕೆ ಸಂಖ್ಯೆಗಳನ್ನು ಕೊಟ್ಟರೆ ಅದನ್ನು ಶಿಕ್ಷಣ ಎಂದು 
ಹೇಳಲಿಕ್ಕಾಗುವುದಿಲ್ಲ ಮುಖ್ಯವಾಗಿ ನಮ್ಮದೇಶದ ಸಂಸ್ಕೃತಿ ಮತ್ತು ನಮ್ಮಕರ್ನಾಟಕದ 
ಸಂಸ್ಕೃತಿಯನ್ನು ಹಿನ್ನಲೆಯಾಗಿ ಇಟ್ಟುಕೊಂಡು ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ 
ಶಿಕ್ಷಣಕೊಟ್ಟು ಏರ್ಪಾಡು ಮಾಡದಿದ್ದರೆ ಅದರಿಂದ ಹೆಚ್ಚು ಪ್ರಯೋಜನವಾಗುವುದಿಲ್ಲ, 
ಆದ್ದರಿಂದ ಇದನ್ನು ಪುನರ್‌ ವಿವರ್ಶೆ ಮಾಡಬೇಕು. 


ಸರ್ಕಾರದವರು ಇದನ್ನೆಲ್ಲಾ ವಿಮರ್ಶೆ ಮಾಡಿಕೊಂಡು ಒಂದು ಯೋಜನೆಯನ್ನು 
ತೆಯಾರು ಮಾಡಿ ನಮ್ಮ ಸಂಸ್ಕೃತಿಗೆ, ನಮ್ಮದೇಶಕ್ಕೆ ಅನುಗುಣವಾದಂತಹ ಶಿಕ್ಷಣವನ್ನು 
ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಕೊಟ್ಟರೆ ಅವರು ತಮ್ಮ ಸಂಸಾರವನ್ನು 
ನಿಭಾಯಿಸುವಂತಹ ಒಂದು ಶಕ್ತಿಯನ್ನು ಪಡೆಯುವುದಕ್ಕೆ ಅನುಕೂಲವಾಗುತ್ತದೆ. ಅಂಥಾ 
ಒಂದು ವಿಚಾರವನ್ನು ಈ ಬಡ್ಜೆಟ್ಟಿನಲ್ಲಿ ಮಾನ್ಯ ಹಣಕಾಸಿನ ಮಂತ್ರಿಗಳು ನಿರೂಪಣೆ ಮಾಡಿಲ್ಲ 
ಆದ್ದರಿಂದ ನಾನು ಸರ್ಕಾರಕ್ಕೆ ಆಗ್ರಹ ಮಾಡುತ್ತೇನೆ. 

ಇವೊತ್ತು ಭೂಸುಧಾರಣೆಯ ಬಿಲ್ಲು ಹೊರಗಡೆ ಬಂದಿದೆ. ಕೇಂದ್ರದಲ್ಲಿ ಪೋರ್ಸ್‌ 
ಮಾಡಿ ಭೂ ಕಂದಾಯ ಮಂತ್ರಿಗಳು ಭೂ ಸುಧಾರಣಾ ಕಾನೂನನ್ನು ಇಲ್ಲಿಗೆ ತಂದಿದ್ದಾರೆ 
ಶಈ ಅಧಿವೇಶನದಲ್ಲೇ ಅದರ ಒಂದು ತಿದ್ದುಪಡಿ ಈ ಸಭೆಯಲ್ಲಿ ಬರಬಹುದು. ಭೂ 
ಸುಧಾರಣೆಯಿಂದ ಏನು ಕೆಲಸಗಳು ಸಿಕ್ಕುತ್ತವೆ ಆ ಹೊಲಗಳನ್ನು ವ್ಯಕ್ತಿಗಳಿಗೆ ಕೇಳದೆ ಲ್ಯಾಂಡ್‌ 
ಕಾಲೋನಿಗಳು ಮತ್ತು ಕೋ ಆಪರೇಟಿವ್‌ ಫಾರ್ಮಿಂಗ್‌ಗಳನ್ನು ಮಾಡಿ ಈ ಹೊಲಗಳ 
ಸೆಟ್ಲ್‌ ಮೆಂಟ್‌ ಮಾಡಿದರೆ ಚಲೋ ಆಗುತ್ತದೆ. ಇಂಡಿವಿಜುವಲ್ಲ್‌ಗೆ ಹೊಲವನ್ನು ಕೊಟ್ಟರೆ 
ಅವರು ಅದನ್ನು ಮಾರಿಕೊಂಡು ಹೋಗುತ್ತಾರೆ. ಆದ್ದರಿಂದ ಇದು ಸರಿಯಲ್ಲ. 


308 ಹಿಜರಿ. ನಾಡಗೌಡ 


ಬೇಸಾಯಕ್ಕೆ ಸಂಬಂಧ ಪಟ್ಟ ಹಾಗೆ ಲ್ಯಾಂಡ್‌ ಕಾಲೋನಿಗಳನ್ನು ಸರ್ಕಾರಿ ಫಾರಮ್‌ 
ಗಳನ್ನು ಮಾಡಿ ಅದನ್ನು ಜನಗಳಿಗೆ ಸೆಟ್‌ ಟ್‌ ಮಾಡಿದರೆ ಒಳ್ಳೆಯದಾಗುತ್ತದೆ. ಈ 
ದೃಷ್ಟಿಯಿಂದ ಇದನ್ನು ವಿಚಾರ ಮಾಡಬೇಕು. ಪಂಚಾಯತ್‌ ರಾಜ್ಯ ಇನ್ಸ್‌ಟ್ಯೂಷನಗಳು 
ಅವಶ್ಯವಾಗಬೇಕು. ಸರ್ಕಾರ ಎಲ್ಲಾ ಅಧಿಕಾರವನ್ನು ತನ್ನಲ್ಲಿಯೇ ಇಟ್ಟುಕೊಂಡಿದೆ. ಅಧಿಕಾರವನ್ನು 
ವಿಕೇಂದ್ರೀಕರಣ ಮಾಡಬೇಕು. ಪಂಚಾಯತ್‌ರಾಜ್‌ ಇನ್‌ ಸ್ವಿಟ್ಕೂಷನಗಳು ಏನಿವೆ 
ಅವುಗಳನ್ನು ಸ್ಥಾಪನೆ ಮಾಡಬೇಕು. ಅವುಗಳು ಅಧಿಕಾರವನ್ನು ನಡೆಸುವುದಕ್ಕೆ ಧಭನಾಫಿನನ್ಲು 
ಕೊಡಬೇಕು, ಆಗ ಪ್ರಜಾಸತ್ಪಾತಕ ರಾಜ್ಯದ ಅವಕಾಶಗಳು 'ಸಕ್ತುತ್ತವೆ. 


ಪಂಚಾಯತ್‌ ರಾಜ್‌ ಇನ್ಸ್‌ ಟ್ಯೂಷನ್‌ ಮಾಡುವುದಕ್ಕೆ ಒಂದು ಕಾಯಿದೆಯನ್ನು 
ತೆಂದು ಅಧಿಕಾರ ವಿಕೇಂದ್ರೀಕರಣ ಮಾಡಿ ಅವುಗಳಿಗೆ ಹೆಚ್ಚಿನ ಅಧಿಕಾರವನ್ನು ಕೊಡಬೇಕು. 
ಎಂದು ವಾನು ಸೂಚನೆ ಮಾಡುತ್ತೇನೆ. ಸರ್ಕಾರವೇ ಹೊಸದಾಗಿ ಒಂದು ಕಾಯಿದೆಯನ್ನು 
ತಂದು ಜಿಲ್ಲಾ ಪರಿಷತ್ತನ್ನೂ ಮಾಡಲು ಅವರಿಗೆ ಹೆಚ್ಚು ಅಧಿಕಾರವನ್ನು ಕೊಡಬೇಕು. 
ಅಧಿಕಾರವನ್ನು ವಿಕೇಂದ್ರೀಕರಣ ಮಾಡಬೇಕು. ವಿಕೇಂದ್ರೀಕರಣ ಮಾಡಿ ಪಂಚಾಯತ್‌ 
ರಾಜ್ಯಗಳಿಗೆ ಹೆಚ್ಚಿನ ಅಧಿಕಾರಗಳನ್ನು ಕೊಟ್ಟರೆ ಜನತೆಗೆ ಎಲ್ಲೆಲ್ಲಿ ಅವಕಾಶ ಇರುತ್ತದೆ 
ಅವುಗಳನ್ನು ನೋಡಿಕೊಂಡು ಮಾರ್ಪಡು ಮಾಡಿ ಕೆಲಸ ಕಾರ್ಯಗಳನ್ನು ಮಾಡುವುದಕ್ಕೆ 
ಬರುತ್ತದೆ. ಎನ್ನುವ ದೃಷ್ಟಿಯಿಂದ ಸರ್ಕಾರದವರು ಮಾನ್ಯ ಪಂಚಾಯತ್‌ ರಾಜ್ಯ ಮಂತ್ರಿಗಳು 
ಇದನ್ನು ವಿಚಾರ ಮಾಡಬೇಕು. ಅಧಿಕಾರ ವಿಕೇಂದ್ರೀಕರಣ ಮಾಡುವ ಮಸೂದೆಯನ್ನು 
ತಯಾರು ಮಾಡಿ ಸರ್ಕಾರ ಪಾಸು ಮಾಡಬೇಕು ಎಂದು ವಾನು ಸೂಚನೆ ಮಾಡುತ್ತೇನೆ. 

ಅರಣ್ಯ ಸಂಪತ್ತು ಅಭಿವೃದ್ಧೀಯಾಗುವುದಕ್ಕೆ ಬದಲಾಗಿ ಅದು ಹಾಳಾಗಿ ಹೋಗುತಿದೆ. 
ಕೈಗಾರಿಕೆಗಳಿಗೆ ಬೇಕಾದ ಹಾಗೆ ಮಾನ್ಯ ಅರಣ್ಯ ಶಾಖೆಯ ಮಂತ್ರಿಗಳು ಸಂಪತ್ತನ್ನು 
ಕೊಡುತ್ತಿದ್ದಾರೆ. ಸ್ವಂತ ಫಾಯಿದೆಯನ್ನು ಮಾಡಿಕೊಳ್ಳುವುದಕ್ಕೆ ಇವರು ಹೊರಟಿರುವುದರಿಂದ 
ಫಾರೆಸ್ಟ್‌ ಹಾಳಾಗುತ್ತಿದೆ. ಇದನ್ನು ತಡೆಯಬೇಕು. ಹೆಚ್ಚು ಉತ್ಪಾದನೆ ಬರುವಂತೆ ಮಂತ್ರಿ 
ಮಂಡಲದವರು ವಿಚಾರ ಮಾಡಿ ನಿರ್ಣಯವನ್ನು ತೆಗೆದುಕೊಳ್ಳಬೇಕೆಂದು ನಾನು ಸೂಚನೆ 
ಮಾಡುತ್ತೇನೆ. 


ಹಿಂದೆ ಹಾರ್ಟಿಕಲ್‌ ಚರ್‌ ಮತ್ತು ಅಗ್ರಕಲ್‌ ಚರ್‌ ಬಗ್ಗೆ ಕೆಲವು ಕನ್‌ ಸೇಷನ್‌ 
ಗಳನ್ನು ರೈತರಿಗೆ ಕೊಟ್ಟಿದ್ದರು. ಈಗ ಅವುಗಳನ್ನು ಕಡಿಮೆ ಮಾಡಿದ್ದಾರೆ. ರೈತರಿಗೆ ಹಿಂದೆ 
ಕೊಡುತ್ತಿದ್ದ ಕನ್‌ ಸೇಷನ್‌'ಗಳನ್ನು ನಿಲ್ಲಿಸಿದರೆ ಈಗ ರೈತರು ಏನು ಬೆಳೆಯುತ್ತಿದ್ದಾರೆ ಅದಕ್ಕೆ 
ಧಕ್ಕೆ ಬರುತ್ತದೆ. ನಮ್ಮದೇಶ ಉಳಿಯಬೇಕಾದರೆ ಒಕ್ಕಲಿಗನೇ ಬೆನ್ನಲುಬು ಇದ್ದಂತೆ. ಈಗ 
ನಮ್ಮದೇಶಕ್ಕೆ ಬಹಳ ಸಂಕಷ್ಟಗಳು ಬಂದಿವೆ ಅವ ದೂರವಾಗಬೇಕಾದರೆ ರೈತನ ಬಗ್ಗೆ 
ಹೆಚ್ಚು ಗೌರವ ಇಟ್ಟು ರೈತ ಜೀವನಕ್ಕೆ ಸಹಾಯ ಮಾಡಬೇಕು. 


ನಾವು ಯಾವುದೇ ದೃಷ್ಟಿಯಿಂದ ಅವರಿಗೆ ಶಕ್ತಿಯನ್ನು ಕೊಡದಿದ್ದರೆ ಈಗ ಅವನು 
ಏನು ಬೆಳೆಯುತ್ತಾನೆಯೋ ಅದನ್ನು ಅವನು ಬೆಳೆಯುವುದಕ್ಕೆ ಕಷ್ಟವಾಗುತ್ತದೆ. ಆದ್ದರಿಂದ 


ಪ್ರತಿಭಾವಂತ ಸಂಸದೀಯ ಪಟು 309 


ರೈತನಿಗೆ ಹೆಚ್ಚು ಸವಲತ್ತುಗಳನ್ನು ಕೊಡಬೇಕು. ಹೆಚ್ಚು ಸವಲತ್ತುಗಳನ್ನು ಒದಗಿಸುವುದು 
ಮತ್ತು ಹೆಚ್ಚು ಉತ್ಪಾದನೆ ಮಾಡುವುದು. ಈ ಎರಡನ್ನು ದೃಷ್ಟಿಯಲ್ಲಿಟ್ಟುಕೊಂಡು ತೆರಿಗೆಯನ್ನು 
ಹಾಕಿ ಹಣ ತೆಗೆದುಕೊಂಡರೆ ಪರವಾಗಿಲ್ಲ. ರೈತರಿಗೆ ಸೌಲಭ್ಯವನ್ನು ಮಾಡಿದರೆ ರಾಜ್ಯದಲ್ಲಿ 
ಶಾಂತಿ ಬರುತ್ತದೆ. ಇಲ್ಲದಿದ್ದರೆ ಗೊಂದಲ ಉಂಟಾಗುತ್ತದೆ. ಎಂದು ಹೇಳಿ ನನಗೆ ಮಾತನಾಡಲು 
ಅವಕಾಶ ಕೊಟ್ಟಿದ್ದಕ್ಕಾಗಿ ಮಾನ್ಯ ಸಭಾಪತಿಗಳಿಗೆ ವಂದಿಸಿ ನಾನು ನನ್ನ ಮಾತನ್ನು ಮುಗಿಸುತ್ತೇನೆ. 


310 ಪಿ.ಎಂ. ನಾಡಗೌಡ 


ಜವಹರಲಾಲ್‌ ನೆಹರು 
ಪ್ರಿಯ ಶ್ರೀ ನಾಡಗೌಡ 
ರಾಷ್ಟ್ರೀಯ ರಕ್ಷಣಾ ನಿಧಿಗೆ ಬಿಜಾಪುರ ಜಿಲ್ಲೆಯಿಂದ ನಿಧಿ ಸಂಗ್ರಹಿಸುವಲ್ಲಿ ನೀವು 
ಯಶಸ್ವಿಯಾಗಿದ್ದೀರೆಂದು ತಿಳಿದೆ, ಮುಖ್ಯವಾಗಿ ಪ್ರಾಥಮಿಕ ಶಾಲಾ ಶಿಕ್ಷಕರು, ಕೊಡುಗೆ 
ಕೊಟ್ಟಿರುವದರ ಬಗ್ಗೆ ನನಗೆ ಮೆಚ್ಚುಗೆ ಇದೆ, 


4ನೇ ಮಾರ್ಚ್‌ 1963 ಜವಹರಲಾಲ್‌ ನೆಹರು. 
ಶ್ರೀಮತಿ ಇಂದಿರಾಗಾಂಧಿ 


ಪಿ.ಎಂ. ನಾಡಗೌಡರಂತಹ ನಾಲ್ಕು ಜನ ಮುಖಂಡರು ಈ ನಾಡಿನಲ್ಲಿ ಇದ್ದಾರೆ. ಅದು 
ಭಾರತದ ಭಾಗ್ಯ. ಶಕ್ತಿಯಿದ್ದ ಜನಗಳನ್ನು ತುಂಬಾ ನೋಡಿದ್ದೇನೆ. ಆದರೆ ಈ ರೀತಿಯ 
ಸಂಘಟನೆಯಿದ್ದ ಶಕ್ತಿಯ ವ್ಯಕ್ತಿಯನ್ನು ನಾನು ನೋಡಿರಲಿಲ್ಲ. ಅವರ ಹಿಂದಿರುವ ಶಿಕ್ಷರ 
ವೃಂದದ ಭಕ್ತಿಯನ್ನು ನೋಡಿ ನಾನು ಬೆರಗಾಗಿದ್ದೇನೆ, ಧನ್ಯ ಧನ್ಯ ಶ್ರೀ ನಾಡಗೌಡರೇ 
ದಿನಾಂಕ: 2.7.1963 ಶ್ರೀಮತಿ ಇಂದಿರಾಗಾಂಧಿ 
ಸಳ: ಬಿಜಾಪುರ ಅಖಿಲ ಭಾರತ ಕಾಂಗ್ರೆಸ್‌ 
| ಅಧ್ಯಕ್ಷರು, ಹೊಸ ದೆಹಲಿ. 


ನನ್ನ ಮಂತ್ರಿಮಂಡಲದ ಘನತೆವೆತ್ತ ಸಚಿವ 


ಅವರು ನಾಡಗೌಡರು. ಜನತೆಯ ಹೈದಯವನ್ನು ಗೆದ್ದವರು. ಬಡವ ಬಲ್ಲಿದರೆಲ್ಲರೂ 
ಅವರಿಗೆ ಬೇಕಾದವರು. ಕೋಮಲ ಸ್ವಭಾವದ ಸರಳ ಜೀವಿಯಾಗಿದ್ದರು. ಕೊಟ್ಟ ಮಾತಿನಂತೆ 
ನಡೆಯುವಲ್ಲಿ ಅವರೆಂದೂ ಹಿಂದೆ ಸರಿಯಲಿಲ್ಲ. 


ನಾಡಗೌಡರು ಶ್ರೀಮಂತರಾಗಿ ಕಾಣುತ್ತಿದ್ದರು. ಧಾರಾಳತನ ಎದ್ದು ಕಾಣುತ್ತಿತ್ತು. 
ಬಡವರೆಂದರೆ ಅವರಿಗೆ ಅಸಾಧ್ಯ ಕನಿಕರ. ಶಿಕ್ಷಣ ಪ್ರೇಮಿ; ಶಾಲೆಗಳ ಸ್ಥಾಪಕ. ತೆರೆದ 
ಮನಸ್ಸಿನ ನಾಡಗೌಡರು ಕೇಳಿದ್ದನ್ನು, ಹೇಳುವುದನ್ನು ಮುಖ್ಯ ಮಂತ್ರಿಯಾಗಿ ನಾನು 
ಈಡೇರಿಸುತ್ತಿದ್ದೆ. 

ಅವರ ಜನಪ್ರಿಯತೆಯ ವಿರಾಟ ರೂಪವನ್ನು ವಿಜಾಪೂರ ಜಿಲ್ಲೆಯ ಸಂಚಾರದಲ್ಲಿ 
ಅವೇಕ ಸಲ ನಾನು ನೋಡಿ ಮೆಚ್ಚಿಕೊಂಡೆ, ಅವರ ಹೃದಯ ಶ್ರೀಮಂತಿಕೆಗೆ ಮಾರು 
ಹೋದವರು ತಲೆಬಾಗಿದವರೆೇ ಹೆಚ್ಚು; ನಾನೂ ಕೂಡ. 


ಪ್ರತಿಭಾವಂತ ಸಂಸದೀಯ ಪಟು 311 


ಹಳ್ಳಿಗರೊಂದಿಗೆ ಅವರ ಅನ್ಕೋನ್ಯ ಸಂಬಂಧ ಆಗಾಧವಾಗಿತ್ತು. ಹಳ್ಳಿಗಳ ಸಮಸ್ಯೆಗಳ 
ಅರಿವು, ಪರಿಹಾರ ಉಪಾಯಗಳನ್ನು ಸೂಚಿಸಬಲ್ಲ ಚತುರತೆ ಜಾಣ್ಮೆ ಅವರಲ್ಲಿ 
ರಕ್ಷಗತವಾಗಿತ್ತೆನ್ನಬಹುದು. 

ನಾಡಗೌಡರು ತಮ್ಮರಾಜಕೀಯ ಜೀವನದುದ್ದಕ್ಕೂ ಒಮ್ಮೆಯೂ ವೈಯಕ್ತಿಕ ಲಾಭಕ್ಕಾಗಿ 
ಏನೊಂದನ್ನು ನನ್ನಿಂದ ಕೇಳಲಿಲ್ಲ" ಬಯಸಲಿಲ್ಲ; ಅಧಿಕಾರಕ್ಕೆಂದು ಆಸೆ ಪಡಲಿಲ್ಲ. 

ರಾಷ್ಟ್ರೀಯ ಮನೋಭಾವ ಅವರಲ್ಲಿ ಹೆಪ್ಪು ಗಟ್ಟಿತ್ತು; ನನ್ನನ್ನು ಚಿನ್ನದಲ್ಲಿ ತುಲಾಭಾರ 
ಮಾಡುವುದಾಗಿ ನಿರ್ಧರಿಸಿದರು. ನಾನು ಗಾಬರಿಯಾದೆ! ಬರಗಾಲದ ವಿಜಾಪುರ ಜಿಲ್ಲೆಯಿಂದ 
ನಾನು ರಾಷ್ಟ್ರೀಯ ರಕ್ಷಣಾ ನಿಧಿಗೆ ಹೆಚ್ಚು ನಿರೀಕ್ಷಿಸಿರಲಿಲ್ಲ ಒಂದು ದಿನ ಎಸ್‌. ಆರ್‌. 
ಕಂಠಿಯವರು: "ಯಜಮಾನರೆ, ನಮ್ಮ ಅಣ್ಣಪ್ಪ ಅಸಾಮಾನ್ಯ ಪುರುಷ. ಅವರ ಹಿಂದೆ 
ಸಾವಿರಾರು ಜನ ಅಭಿಮಾನಿ ಶಿಕ್ಷಕರ ಸೇನೆ ಸದಾ ಸಜ್ಜಾಗಿರುತ್ತದೆ. ಖಂಡಿತ ಆಡಿದಂತೆ 
ಮಾಡುವ ವಿಶ್ವಾಸ' ಅವರಿಗಿದೆ; ನನಗೆ ಅನುಮಾನವಿಲ್ಲ....! ಎಂದಿದ್ದರು. ಅಚ್ಚರಿ ಎಂದರೆ 
ನನ್ನ ಮತ್ತು ಇಂದಿರಾಗಾಂಧಿ ಇಬ್ಬರ ತುಲಾಭಾರ ಚಿನ್ನದಲ್ಲಿ ನಡೆದು ಹೋಯಿತು. ಅಂದು 
ನಾಡಗೌಡರ ಶಕ್ತಿ ರಾಷ್ಟ್ರಮಟ್ಟದಲ್ಲಿ ರಾರಾಜಿಸಿತು. 

ನನಗಿನ್ನೂ ನೆನಪುಂಟು. ಏನೆಂದರೆ; ತುಲಾಭಾರ ಸಂದರ್ಭದಲ್ಲಿ ನನ್ನ ತೂಕಕ್ಕೆ ಸ್ವಲ್ಪ 
ಚಿನ್ನದ ಕೊರತೆಯಾಗಿತ್ತು ಕಾಣುತ್ತದೆ. ತಕ್ಷಣ ಕೆಲವು ಅಭಿಮಾನಿಗಳು ನಾಡಗೌಡರ ಕೈಗೆ 
ನಾಮುಂದೆ ನೀ ಮುಂದೆ ಎಂದು ತಮ್ಮಆಭರಣಗಳನ್ನು ಆಗಲೆ ಕೊಟ್ಟರು. ಅವುಗಳಲ್ಲಿ 
ಕೊರಳೆಲ್ಲಿಯ ಚಿನ್ನದ ಸರಗಳು, ಬೆರಳಿನ ಉಂಗುರುಗಳು, ಕೆಲವು ಬಲವಾರ (ಬಳೆ) 
ಪಾಟಲಿಗಳಿದ್ದವ. ಬೊಗಸೆ ತುಂಬಾ ತಂದು ತಕ್ಕಡಿಗೆ ಹಾಕಿದುದನ್ನು ನೋಡಿ ವಿಸ್ಮಯಗೊಂಡೆ, 
ಜನಪ್ರಿಯರಾದ ನಾಡಗೌಡರ ವ್ಯಕ್ತಿತ್ತ ದರ್ಶನಕ್ಕೆ ಇದಕ್ಕಿಂತ ಹೆಚ್ಚಿನದೇನೂ ಬೇಕಾಗಿಲ್ಲವೆನಿಸಿತು. 

ಇಂಥ ಘನತೆಯುಳ್ಳ ಸಚಿವರೊಬ್ಬರು ನನ್ನ ಮಂತ್ರಿ ಮಂಡಲದಲ್ಲಿದ್ದರೆಂಬುದು 
ನಿಜಕ್ಕೂ ನನ್ನ ಸುದೈವ. ತಮ್ಮಇಲಾಖೆಯೊಂದಿಗೆ ಎಲ್ಲ ಸಚಿವರ ಖಾತೆಗಳ ಬಗ್ಗೆಯೂ 
ಆಳವಾದ ಜ್ಞಾನ, ಸೂಕ್ತ ಸಲಹೆ ಸೂಚನೆಗಳು ಅವರಲ್ಲಿ ಇರುವುದನ್ನು ಇಡೀ ಮಂತ್ರಿಮಂಡಲ 
ಕಂಡುಕೊಂಡಿತ್ತೆನ್ನಬಹುದು. ನಾಡಗೌಡರ ಒಂದು ಮಾತು ಬಂದರೆ ಸಾಕು, ಯಾವ ಸಚಿವರೂ 
ನಿರಾಕರಿಸುತ್ತಿರಲಿಲ್ಲ. ಅದು ಈಡೇರಬೇಕು. ಕೊಂಕು ಬಿಂಕುಗಳನ್ನರಿಯದೆ, ದ್ವೇಷ 
ಅಸೂಯೆಗಳಿಂದ ಮುಕ್ತರಾದ ದೊಡ್ಡಸ್ಪಿಕೆಯ ನಡಾವಳಿಗೆ ಹೇಳಿ ಮಾಡಿಸಿದ ನೌಡಗೌಡರ 
ಒಡನಾಟದ ಕಳೆದ ದಿನಗಳು ಇಂದಿಗೂ ರಸ ನಿಮಿಷಗಳಾಗಿ ಉಳಿದಿವೆ. 


ಎಸ್‌, ನಿಜಲಿಂಗಪ್ಪನವರು. 


312 ಪಿ.ಎಂ. ನಾಡಗೌಡ 


ಅಪರೂಪದ ಗೆಳೆಯ 

ಅವರನ್ನು ಬಹಳ ಕಾಲದಿಂದಲೇ ಚೆನ್ನಾಗಿ ನಿರೀಕ್ಷಿಸಿದ ಸಾವಿರಾರು ಗೆಳೆಯರ 
ಸಮೂಹದಲ್ಲಿ ನಾನು ಒಬ್ಬ. ಸ್ನೇಹಿತರೆಂದರೆ ಪ.ಎಂ. ನಾಡಗೌಡರಿಗೆ ಅದ್ದುತ್‌ ನಿಧಿ; 
ತೀರದ ಸಂಪದ. ವಿದ್ಯಾರ್ಥಿ ಜೀವನದಲ್ಲಿಯೇ ಅವರ ಗೆಳೆಯರ ಬಳಗ ಬಲು ದೊಡ್ಡದಾಗಿತ್ತು. 
ಭೆಟ್ಟಿಯಾದಾಗ ನಾಲ್ಕು ಸವಿ ಮಾತುಗಳನ್ನಾಡಿ ದೂರ ಸರಿಯುವ ಗೆಳೆಯರಾಗಿರಲಿಲ್ಲ 
ನಾಡಗೌಡರು, ಸಾರ್ವಜನಿಕ ಜೀವನದಲ್ಲಿ, ಮುಂದೆ ಶಿಕ್ಷಣ ಮತ್ತು ರಾಜಕೀಯ ಜೀವನದಲ್ಲಿ 
ನಾಡಗೌಡರ ವೃತ್ತಕ್ಕೆ ಶ್ರದ್ಧೆ, ನಿಷ್ಠೆ, ಫಲ, ಪ್ರೀತಿ, ಸ್ವೆರ್ಯ, ಸಹಕಾರ ಮೊದಲಾದ ಸದ್ಭೂಗಳು 
ಗಟ್ಟಿಗೊಂಡು ರಾರಾಜಿಸಲು ಅವರ ಅಪಾರವಾದ ಸ್ನೇಹ ಸಂಕುಲವೇ ಕಾರಣವಾಗಿರಬೇಕು. 

ಜಿಲ್ಲೆ ಸ್ಕೂಲಬೋರ್ಡ ಚೇರಮನ್ನರಾಗಿ ನಾಡಗೌಡರು ಸಲ್ಲಿಸಿದ ಸೇವೆಯು 
ರಾಷ್ಟಮಟ್ಟದಲ್ಲಿಯೇ ಅಪೂರ್ವವಾದದ್ದು. ಆದರ್ಶ ಶಿಕ್ಷಕರ ಪಡೆಯನ್ನೇ ಕಟ್ಟಿದ ಖ್ಯಾತಿ 
ಅವರಿಗೆ ಸಲ್ಲುತ್ತದೆ. ಪ್ರತಿಭಾವಂತ ಶಿಕ್ಷಕರಿಗೆ ಪರಸ್ಕಾರ, ಬಡವರಾದ ಶಿಕ್ಷಕರಿಗೆ ಸಕಾಲಿಕ 
ಸಹಾಯ, ದೀನ ದಲಿತ ದುರ್ಬಲ ವರ್ಗದ ವಿದ್ಯಾರ್ಥಿಗಳ ನೆರವಿಗಾಗಿ 
ವಿಶ್ವವಿದ್ಯಾ ಲಯದವರೆಗೂ ಸೌಲಭ್ಯ ಒದಗಿಸುವಲ್ಲಿ ನಾಡಗೌಡರದು ಎತ್ತಿದ ಕ್ಕೆ. 

ನಾನು ಆಗಾಗ ಅವರನ್ನು ಮನೆಯಲ್ಲಿ, ಶಾಸನ ಸಭೆಯಲ್ಲಿ, ಸ್ಫೂಲಬೋರ್ಡ 
ಕಚೀರಿಯಲ್ಲಿ, ಸಚಿವಾಲಯದಲ್ಲಿ, ವಿಶ್ವವಿದ್ಯಾಲಯದಲ್ಲಿ ಕಂಡದ್ದು ಅವರ ಕಾರ್ಯವೈಖರಿ 
ನೋಡಿ ಕೌತಕ ಪಟ್ಟುದು ನೂರಾರು ಬಾರಿ. 

ಅವರ ಸಲಹೆ ಪಡೆಯಲು, ತಮ್ಮಸಮಸ್ಯೆ ಪರಿಹರಿಸಿಕೊಳ್ಳಲು, ಸಹಾಯ ಕೇಳಲು 
ಜನರ ಗದ್ದಲ ಎಲ್ಲಿದ್ದರೂ ಸಹಾ ಇದ್ದುದೇ, ಆಸರಿಕೆ ಬೇಸರಿಕೆ ಎನ್ನದೆ ಸದಾ ತಾಳ್ಗೆಯಿಂದ 
ನಗುತ್ತ, ನಗಿಸುತ್ತ ಅವರವರ ಮನಸ್ಸನ್ನು ಸೂರೆಗೊಳ್ಳುತ್ತಿದ್ದ ನಾಡಗೌಡರ ವ್ಯಕ್ತಿತ್ವ. 
ಮಗುದೊಟ್ಟರಲ್ಲಿ ನಾನು ಕಾಣಲಿಲ್ಲ; ಕಂಡುದಿಲ್ಲ. ಅವರದು ಹೆಂಗರುಳು; ತಾಯಿಯ 
ಕರುಳು, ಒಬ್ಬರ ಕಷ್ಟ ಕಾರ್ಪಣ್ಯ, ದುಃಖ ದುಮ್ಮಾನ ಕೇಳಿದರೆ ಅವರ ಕಂಠ ಬಿಗಿದು 
ಬರುತ್ತಿತ್ತು. ಕಣ್ಣಂಚಿನಲ್ಲಿ ನೀರು ಕಾಣುತ್ತಿತ್ತು. ತಕ್ಷಣವೇ ಪರಿಹಾರಕ್ಕೆ ಸಿದ್ಧರಾಗಿ 
ಮಾಡಬೇಕಾದುದನ್ನು ಆಕ್ಷಣದಲ್ಲಿಯೇ ಮಾಡುವ ಛಲ ಅವರ ವಿಶೇಷ ಗುಣ. 

ರಾಜಕೀಯ ರಂಗದಲ್ಲಿ ನಾಡಗೌಡರಿಗೆ ಯಜಮಾನ ಶ್ರೀ ನಿಜಲಿಂಗಪ್ಪನವರು. 
ಶಿಕ್ಷಣ ರಂಗದಲ್ಲಿ ಡಿ.ಸಿ. ಪಾವಟೆಯವರು ಗುರುವಾಗಿ ಮಾರ್ಗದರ್ಶಿಗರಾಗಿ ಆದರ್ಶ 
ಪ್ರಾಯರಾಗಿ ಕಂಡರೆಂಬುದನ್ನು ಅವರಿಂದಲೇ ಅನೇಕ ಬಾರಿ ಕೇಳಿದ್ದೇನೆ. ನಾನು ಆಧ್ಯಾತ್ಮಿಯಲ್ಲ, 
ಶರಣನಲ್ಲ, ಆದರೆ ಪುಣ್ಯ ಪುರುಷರನ್ನು ಕಂಡಾಗೆಲ್ಲ ತಲೆ ಬಾಗುತ್ತೇನೆ; ಅವರ ಅಪ್ಪಣೆ 
ಪಾಲಿಸುತ್ತೇನೆ. ಅಂಥವರ ಸೇವೆ ಮಾಡಿ ಆನಂದ ಪಡುತ್ತೇನೆ. ಎಂದು ಒಂದು ದಿನ 
ಬಂಥನಾಳ ಸ್ವಾಮಿಗಳವರ ದರ್ಶನ ಪಡೆದು ತೃಪ್ತಿಯಿಂದ ನಮ್ಮೆಲ್ಲರ ಮುಂದೆ ಹೇಳಿಕೊಂಡರು. 


ಪ್ರತಿಭಾವಂತ ಸಂಸದೀಯ ಪಟು 313 


ಜನ ಸಾಮಾನ್ಯರ ಹಿತ ಚಿಂತನೆಯಲ್ಲಿ, ನಂಬಿಕೊಂಡವರ ಕಷ್ಟ ಪರಿಹಾರದಲ್ಲಿ ತಮ್ಮ 
ಜೀವನವನ್ನೇ ಬಲಿ ಕೊಟ್ಟವರು ವಿರಳ. ಅಂಥವರಲ್ಲಿ ನಾಡಗೌಡರು ಶ್ರೀಗಂಧದಂತೆ ಸವೆದು 
ಹೋದರೆನ್ನಬೇಕು. ಚಹದ ಮೇಲೆ ಚಹ ಕುಡಿದು, ಸಿಗಾರೇಟಿನ ಮೇಲೆ ಸಿಗಾರೇಟು 
ಸೇದಿ. ಊಟ ಉಪಚಾರಗಳ ಪರಿವೆ ಇಲ್ಲದೆ ದುಡಿದು ದಣೆದ ಜೀವಕ್ಕೆ ವಿಶ್ರಾಂತಿ 
ಎಂಬುದು ಸಿಕ್ಕಲೇ ಇಲ್ಲ. ಅಸಹನೆ, ಅಸೂಯೆ, ದ್ವೇಷ, ಸೇಡಿನ ಮನೋಭಾವ ಈ 
ಅಪಾಯಕಾರಿ ಅಂಶಗಳು ನಾಡಗೌಡರ ಜೀವನದಲ್ಲಿ ಹತಿರ ಸುಳಿಯಲಿಲ್ಲ. ಕೇಡು 
ಬಗೆದವರೊಂದಿಗೆ ಕೂಡಿ ನಡೆಯುವ ಹಿರಿದಾದ ಗುಣ ಅವರದು. ವೈರಿಯನ್ನೂ ಕೂಡ 
ಪ್ರೀತಿಸುವ ಅವರನ್ನು "ದೇವ ಮಾನವ?ರೆಂದು ಬಣ್ಣಿಪಿದವರುಂಟು. 

ಅನಾರೋಗ್ಯದಿಂದಾಗಿ ಘಟಪ್ರಭಾ ಆಸ್ಪತ್ರೆಯಲ್ಲಿದ್ದ ಪಿ.ಎಂ. ನಾಡಗೌಡರನ್ನು ಕಂಡು 
ಆಶೀರ್ವಾದ ಪಡೆಯಲು ಹೋಗಿದ್ದೆ. ನಾನು ಜಿಲ್ಲಾ ನ್ಯಾಯಾಧೀಶನೆಂದು ನೇಮಕಗೊಂಡ 
ಪ್ರಸಂಗ ಅದಾಗಿತ್ತು. ಅಶಕ್ತರಾದ ಅವರನ್ನು ಕಂಡು ಮನಸ್ಸು ಕರಗಿತು. ಅವರ ಪಾದಗಳನ್ನು 
ಮುಟ್ಟಿ ನಮಸ್ಯರಿಸಿದೆ, "ತಾವು ಬೇಗನೆ ಗುಣ ಮುಖರಾಗಬೇಕು. ಜಿಲ್ಲಾ ನ್ಯಾಯಾಧೀಶನಾಗಿ 
ಅಧಿಕಾರ ಸ್ವೀಕರಿಸಲು ಹೊರಟಿದ್ದೇನೆ. ತಾವು ಆಶೀರ್ವದಿಸಬೇಕು' ಎಂದೆ. 

ನಾಡಗೌಡರ ಕಂಠ ಬಿಗಿದು ಬಂದಿತ್ತು. ಅವರ ಕಣ್ತುಂಬ ನೀರು. ನನ್ನ ಸ್ಲಿತಿಯೂ 
ಹಾಗೇ ಆಯಿತು. ಗಾಢವಾದ ಮೌನ. ಕೈ ಸೆನ್ನೆ ಮಾಡಿ, ದೇವರು ಕಾಪಾಡಲಿ ಎಂದು 
ಕೊಂಡ ಹಾಗೆ ನೋಡಿದರು. ಅಂದಿನ ಆ ದೃಶ್ಯ ಇಂದಿಗೂ ನನ್ನ ಮನದಾಳದಲ್ಲಿ ಉಳಿದಿದೆ. 

ಒಂದು ಪ್ರಸಂಗ; ರಾಜಕೀಯವಾಗಿ ಹಿಂದೆ ನಾಡಗೌಡರನ್ನು ಟೀಕಿಸಿದ ಒಬ್ಬರು, 

ಅವರ ಸಹಾಯ ಪಡೆಯಲು ವಕೀಲನಾದ ನನ್ನನ್ನು ದುಂಬಾಲು ಬಿದ್ದು ಕೆರೆದೊಯ್ದರು. 
ಅನುಮಾನಿಸುತ್ತಲೇ ಅವರೊಂದಿಗೆ ಹೋದೆ, ನಮನ್ನು ನೋಡಿದೊಡನೆ ನಗುತ್ತ; "ಬಾಳ 
ದಿವಸಕ ಬಂದ್ರೆಲ್ಲ? ಬರ್ರಿ. ಏನು ವಿಶೇಷ? ' ವೆಂದು ಆತ್ಮೀಯ ಭಾವದಿಂದ ಕೇಳಿದರು. 
ಆಗ ಅವರ ಕಟ್ಟಾ ವಿರೋಧಿ ವ್ಯಕ್ತಿ ಕೈ ಮುಗಿದು ಗಡ್ಡಧೀತರಾಗಿ ಅಳುತ್ತ: "ನನ್ನನ್ನು ಕ್ಷಮಾ 
ಮಾಡ್ರಿ. ಬಾಳ ತಪ್ಪ ಮಾಡಿದ್ದೇಪ್ರಿ ಎಂದಾಗ ನಾಡಗೌಡರು ಅವರನ್ನು ಅಪ್ಪಿ ಸಂಬಾಳಿಸಿದರು. 
ಸಂತನ ಬೀರಿದರು. 

ಮತ್ತೊಂದು ಪ್ರಸಂಗದಲ್ಲಿ ವಕೀಲ ವೃತ್ತಿಯಿಂದ ಹೆಸರು ವಾಸಿ ಎನಿಸಿದ 
ಹಿರಿಯರೊಬ್ಬರು ತಮ್ಮ ಅಳಿಯನ ಕೆಲಸಕ್ಕಾಗಿ ನನ್ನೊಂದಿಗೆ ಸಚಿವ ನಾಡಗೌಡರೆಡೆಗೆ 
ಬಂದರು. ಹಿಂದೆ ನಾಡಗೌಡರ ಜೊತೆಗೆ ವಿನಾಕಾರಣ ದ್ವೇಷ ಸಾಧೀಸಿದ್ದರೆಂಬುದನ್ನು 
ನನ್ನೆದುರು ಕೇಳಿಕೊಂಡರು. ಅವರಿಗೆ ಪಶ್ನಾಶಾಪವಾಗಿತ್ತು. ಏನಾಗಬಹುದೋ ಎಂಬ ಭಯ 
ನನ್ನದಾಗಿತ್ತು. ನಾವು ಒಳಗೆ ಬರುವುದನ್ನು ಗಮನಿಸಿದ ಸಚಿವರು ಹೊರ ಬಂದು ವೈರಿಯನ್ನು 
ಕುಲು ಕುಲು ನಗುತ್ತಾ ಕೆಯ ಕಲು ಸ್ವಾಗತಿಸಿದರು. “ಚಿನ್ನಾಗಿದ್ದೀರಾ? ಏನು ಕೆಲಸ ಆಗಬೇಕು 


314 ಪಿ.ಎಂ. ನಾಡಗೌಡ 


ಹೇಳ್ತಿ? ನಾವದಗಿ ಅವರನ್ನೂ ಕಳಿಸಿದ್ರೂ ನಡೀತಿತ್ತು. ಹಿರ್ಯಾರು ಇಲ್ಲೇ ತನಕಾ ಬಂದ್ರಿ 
ನನಗೆ ಬಾಳ ಒಜ್ಜೀ ಮಾಡಿ ದ್ರೀ....! ಎಂದು ನಕ್ಕರು. ಅಂದೇ ಅವರ ಅಳಿಯನ 
ಕೆಲಸವನ್ನು ಈಡೇರಿಸಿಕೊಟ್ಟರು. 
ಹೀಗೆ ಅನೇಕ ಪ್ರಸಂಗಗಳಲ್ಲಿ ನಾಡಗೌಡರ ವಾಸವ ಜೀವನದ ಮೌಲ್ಯಭರಿತ 
ಸದ್ಭುಣಗಳನ್ನು ಕಂಡುಂಡ ಪ್ರತ್ಯಕ್ಷದರ್ಶಿ ನಾನಾಗಿದ್ದೇನೆಂಬುದು ಚಿರಸ್ಸರಣೇಯ. 
ಕು.ಬ. ವಾವದಗಿ 


ನ್ಯಾಯಮೂರ್ತಿಗಳು 
ದಿ: 16.1.1994 ಶ್ರೇಷ್ಠ ನ್ಯಾಯಾಲಯ, ಬಿಂಗಳೂರು. 


ಪ್ರತಿಭಾವಂತ ಸಂಸದೀಯ ಪಟು 315 


ಸ್ನೇಹ ಮೂರ್ತಿ 

ಪ್ರಾಥಮಿಕ ಶಿಕ್ಷಕರ ಆಯ್ಕೆ ಸಮಿತಿಯಲ್ಲಿ ಅವರೊಂದಿಗೆ ನಾನು ಸವಿದ 
ರಸಾನುಭವಗಳನ್ನು ಇಂದಿಗೂ ಮೆಲುಕು ಹಾಕುತ್ತಿರುತ್ತೇನೆ; ಅಂದಿನ ದಿನಗಳು ನಾಡಗೌಡರ 
ಔದಾರ್ಯದ ದಾಖಲೆಗಳೆನ್ನಬೇಕು. ಸಮಿತಿಯ ಸದಸ್ಯರಿಗೆ ಸಂದರ್ಶನದ ಸಮಯದಲ್ಲಿ 
ಸಹ, ಚಹ, ಉಪಾಹಾರ ಇತ್ಕಾದಿ ಖರ್ಚಿಗೆ ಅಧಿಕಾರಿಗಳು ಖರ್ಚು ಮಾಡಲು ನಿರ್ಬಂಧಿಸಿದ್ದ 
ಅವರು ತಮ್ಮಜೇಬಿನಿಂದ ಧಾರಳವಾಗಿ ಖರ್ಚು ಮಾಡುವದು. ಓಡಾಡುವ ಸಿಪಾಯಿಗಳಿಗೆ 
ಕಿಗೆ ಬಂದಷ್ಟು (ನೂರರ ನೋಟಾದರೂ ಸರಿಯೆ) ಖುಶಿ ಕೊಡುವದು ಇರುತ್ತಿತ್ತು. ಸಂದರ್ಶನಕ್ಕೆ 
ಬಂದ ಉಮೇದುವಾರರೊಂದಿಗೆ ಹಾಸ್ಯ ಭರಿತ ಸರಸ ಸಂಭಾಷಣೆಗೆ ನಾಡಗೌಡರದೇ 
ಆದ ಒಂದು ರಸಿಕತನ. ಉಮೇದುವಾರರಿಂದ ಅವರವರ ಸ್ಥಿತಿ ಗತಿ ಪೂರ್ವಾಪರಗಳನ್ನು 
ಪ್ರಶ್ನಿಸಿ ಅರಿತುಕೊಂಡು ನಿರ್ಣಯಿಸುವ ರೀತಿ, ದೀನದಲಿತರಿಗೆ, ಕಡು ಬಡವರಾದವರಿಗೆ, 
ಸ್ವಾತಂತ್ರ ಚಳುವಳಿಯಲ್ಲಿ ಧುಮುಕಿದ ಕುಟುಂಬದವರಿಗೆ ಅವರು ಆದ್ಯತೆಯನ್ನಿತ್ತು ನಮ್ಮೆಲ್ಲರ 
ಸಹ ಮತವನ್ನು ಪಡೆಯಲು ಮರೆಯುತ್ತಿರಲಿಲ್ಲ, ಶಿಕ್ಷಣ ಮತ್ತು ಶಿಕ್ಷಕರ ಕಲ್ಯಾಣವೆಂದರೆ 
ಅವರಿಗೆ ಆದಮ್ಮ ಆಸಕ್ತಿ. ಅವರೊಂದಿಗೆ ಸಹಮತ ಪ್ರಕಟಿಸಲು ಅಭಿಮಾನ ನಮಗೆ. 

ನಾನೊಮ್ಮೆ ಶಿಕ್ಷಕರ ಆಯ್ಕೆ ಪಟ್ಟಿಯನ್ನು ಸ್ಥಾನಿಕ ಪತ್ರಿಕೆಯಲ್ಲಿ ಪ್ರಕಟಿಸಿದ್ದೆ. ಅದನ್ನು 
ಗಮನಿಸಿದ ನಾಡಗೌಡರು: "ಮಿ. ರೋಹಿಡೇಕರ, ನಿಮ್ಮ ಧೈರ್ಯ ದೊಡ್ಡದು. ಹಿಂದೆ 
ಹೀಗೆ ಯಾರೂ ಪ್ರಕಟಿಸಿರಲಿಲ್ಲ. ಇದರಿಂದ ಆಯ್ಕೆ ಯಾದವರಿಂದ "ಗಿಂಬಳ ಗಿಟ್ಟಿಸು'ವವರು 
ತಣ್ಣಗಾಗುವಂತೆ ಮಾಡಿದ್ದೀರಿ ಭಲೆ!” ಎಂದು ನಗುತ್ತ ಡುಬ್ಬ ಚಪ್ಪರಿಸಿದರು. 

ಜಿಲ್ಲಾ ಸ್ಕೂಲ ಬೋರ್ಡಕ್ಕೆ (ನಾಡಗೌಡರ ಘನತೆಯಿಂದಾ) ಮಹೆತ್ವದ ಗೌಡರ 
ಅಂದಿನ ಮುಂಬಯಿ ರಾಜ್ಯದಲ್ಲಿ ದೊರಕಿತೆಂಬುದನ್ನು ಹೇಳಲೇಬೇಕು. ಒಬ್ಬ ರಾಜ್ಯದ 
ಮುಖ್ಯಮಂತ್ರಿ ಇಂದು ಪಡೆಯಲು ಅಸಾಧ್ಯವೆನಿಸಿದ ಜನ ಪ್ರಿಯತೆಯನ್ನು, ರಾಜಕೀಯ 
ನಂಬಿಗೆಯನ್ನು, ಒಳ್ಳೆಯ ಪ್ರೇಮಾದರಗಳನ್ನು ಪಿ. ಎಂ. ನಾಡಗೌಡರು 1954 55ರ 
ಸುಮಾರು ಹೊಂದಿದ್ದರೆಂಬುದನ್ನು ನಾನು ಪ್ರತ್ಯಕ್ಷ ಕಂಡು ವಿಸಿತನಾಗಿದ್ದೇನೆ. 

ಮುಂದೆ ಶ್ರೀ ನಾಡಗೌಡರು ಶಾಸಕರಾದರು; ಸಚಿವರಾದರು. ನಾನು ಪದೋನ್ನತಿ 
ಪಡೆದು ಜಾಯಿಂಟ್‌ ಡೈರಕ್ಷರನಾಗಿ ಬೆಂಗಳೂರಿಗೆ ಹೋದೆ. ಅವರು ನನ್ನಿಂದ ಯಾವುದೇ 
ಒಂದು ಸಣ್ಣ ಕೆಲಸವನ್ನು ಒಮ್ಮೆಯೂ ಕೇಳಿಲಿಲ್ಲ; ಮಾಡಿಸಿಕೊಳ್ಳಲಿಲ್ಲ ನಾನು ಕೂಡ 
ಅಷ್ಟೇ. ಇಬ್ಬರಿಗೂ ಬಿಡುವಿಲ್ಲದ ಕಾರ್ಯಭಾರ ಸಾಕಷ್ಟು. ಹೀಗಾಗಿ ಅವರ ಭೆಟ್ಟಿ 
ಅಪರೂಪವಾಗಿತ್ತೆನ್ನಬಹುದು. 

ಒಂದು ದಿನ ಇಲಾಖೆಯ ಕಾರ್ಯಕ್ರಮದಲ್ಲಿ ಸಚಿವ ನಾಡಗೌಡರ ಭೆಟ್ಟಿಯಾಯಿತು. 
ತಕ್ಷಣ ಅವರು ಸರಸ ಸಜ್ಜನಿಕೆಯ ನಗೆ ಯೊಂದಿಗೆ: "ಏನು ರೋಹಿಡೇಕರರೇ, ನನ್ನ ಭೆಟ್ರಿಗೆ 
ನೀವು ಬಂದೇ ಇಲ್ಲವಲ್ಲ? ನಾನೇಂತಹ ಅಪರಾಧ ಮಾಡಿದ್ದೇನೆ' ಎಂದು ಹಾಸ್ಯದ ಚಟಾಕಿ 
ಹಾರಿಸಿದರು. 


316 ಪಿ.ಎಂ. ನಾಡಗೌಡ 


ಆಗ ನಾನೂ ನಗುತ್ತ: "ಮಂತ್ರಿಗಳ ಭೆಟ್ಟಿಯು ತುಂಬಾ ಅಪಾಯಕಾರಿ! ನಿಯಮ 
ಬಾಹಿರವಾದ ಯಾವುದೋ ಕೆಲಸ ಮಾಡಿಸಿಕೊಂಡು ಬಿಟ್ರು, ಆಮೇಲೆ ಯಾವುದೋ 
ಮೂಲೆಯಿಂದ ಆರೋಪ ಬಂದಾಗ ಅಧಿಕಾರಿಯತ್ತ ಕೈ ತೋರಿಸಿ ಸುಲಭವಾಗಿ 
ಜಾರಿಕೊಳ್ಳುತ್ತಾರೆ.' ಎಂದೆ. 

ಆಗ ನಾಡಗೌಡರು ತಟ್ಟನೆ: "ನೀವು ಬುದ್ದಿಜೀವಿ ಅದೀರಿ, ಎಷ್ಟಾದ್ರೂ ಡೋಣೆ 
ಸಾಲಿನ ಜನಾ ಭಿಡೆದಾಗ ಬೀಳುವರಲ್ಲ....” ಎಂದು ನಗುತ್ತ ಮೆಚ್ಚುಗೆ ವ್ಯಕ್ತ ಪಡಿಸಿದರು. 
1956 ರಲ್ಲಿ ನಾನು ಕಳಕಳಿಯಿಂದ: "ಸರ್‌ ಈ ಸಿಗರೇಟು ಬಿಟ್ಟು ಬಿಡ್ರಿ ಎಂದು ವಿನಂತಿಸಿದ್ದರೆ. 
ಆಮೇಲೆ ಕೂಡ ಹೇಳಿದ್ದೆ. ಅದರಿಂದಲೇ ಅವರು ಅಕಾಲ ಮೃತ್ಯುವಶರಾಗಿರಬೇಕು. 
ಎನಿಸುತಿದೆ. 

ಅವರ ಸಜ್ಯನಿಕೆ, ದಯಾಳು ಗುಣ, ಶಕ್ತಿ ಮೀರಿ ಇತರರಿಗೆ ಸಹಾಯ ಮಾಡುವ 
ಕಳಕಳಿ ಮತ್ತು ಸದಾ ಹಸನ್ಮುಖಿಯಾಗಿ ಉಜ್ಯೋಗ ಶೀಲ ಸಾಮಾಜಿಕ ವ್ಯಕ್ತಿಯಾಗಿದ್ದ 
ಅವರಂತಹವರು ನಮ್ಮ ನಾಡಿನಲ್ಲಿ ತೀರ ಕಡಿಮೆ. ಅವರು ಪ್ರಾತಃ ಸೃಠಣೇಯರು; 
ಚಿರಸ್ಕಧಣೀಯರು. 

ಪ್ರೊ. ಎಸ್‌. ಆರ್‌. ರೋಹಿಡೇಕರ 


G: 14.1.1994 ಖ್ಯಾತ ಶಿಕ್ಷಣ ತಜ್ನರು, ಬೆಂಗಳೂರು. 


(ಆಧಾರ: ಈಶ್ವರ್‌ ಚಂದ್ರ ಚಿಂತಾಮಣಿಯವರು 
ರಚಿಸಿದ ಪಿ.ಎಂ. ನಾಡಗೌಡ ಗ್ರಂಥದಿಂದ.) 


ಪ್ರತಿಭಾವಂತ ಸಂಸದೀಯ ಪಟು 317 


ನಂಬಿಗಸ್ಥ ಸ್ನೇಹಜೀವಿ 

ಕರ್ನಾಟಕ ಸರ್ಕಾರದ ವಿಧಾನಸಭೆ ಸಚಿವಾಲಯದಿಂದ ಪಿ. ಎಂ. ನಾಡಗೌಡರನ್ನು 
ಕುರಿತಾಗಿ ಗ್ರಂಥ ಹೊರಬರುತ್ತಿರುವುದು ಸಂತಸದ ಸಂಗತಿ. ಅವರ ಅತ್ಯಂತ ನಿಕಟವರ್ತಿಯಾಗಿದ್ದ 
ವಾನು ಅವರಿಂದ ಸಾಕಷ್ಟು ಪ್ರಭಾವಿತನಾಗಿದ್ದೇನೆ. ನನ್ನನ್ನು ಅವರು ಅತೀಯಾಗಿ ಪ್ರೀತಿಸುತಿದ್ದರು. 

ಪಿ.ಎಂ. ನಾಡಗೌಡರು ಕಠಿಣ ಶ್ರಮ ಜೀವಿ, ಜಾತ್ಕಾತೀತ ಭಾವನೆಯುಳ್ಳವರು, 
ಬಡವ ಬಲ್ಲಿದ ಎಂಬ ಬೇಧ ಭಾವ ಅವರಲ್ಲಿರಲಿಲ್ಲ. ಅವರನ್ನು ಭೇಟ್ವಿಯಾಗುವವರಿಗೆ 
ಸದಾ ಮುಕ್ತ ದ್ವಾರ ಅವರ ಮನೆ. ಯೋಗ್ಯ ಸಂಗಾತಿ. ಒಮ್ಮೆಯಾರನ್ನಾದರೂ ನಂಬಿದರೆ 
ಮುಗಿಯುತು, ಕನಸಿನಲ್ಲಿಯೂ ಅವರ ಬಗ್ಗೆ ವಿಚಾರಿಸುವ ಗುಣ ಅವರದು. ಪ್ರತಿಯೊಂದು 
ವಿಷಯದ ಬಗ್ಗೆ ಅವರಿಗೆ ಜ್ಞಾನವಿತ್ತು. ಸರಳ ಜೀವಿ, ಎಲ್ಲ ಅಧಿಕಾರಿಗಳೊಂದಿಗೆ ಉತ್ತಮ 
ಸಂಪರ್ಕ ಹೊಂದಿದ್ದರು. 

ಗೌಡರಿಗೆ ಬ್ರಷ್ಟಾಚಾರ ಎಂದರೆ ಅವರಿಗೆ ಆಗದ ಮಾತು. ತುಂಬಾ ನೆನಪಿನ ಶಕ್ತಿ 
ಅವರಿಗೆ, ಗುರು ಹಿರಿಯರ ಬಗ್ಗೆ ಶ್ರದ್ಧೆ ಮತ್ತು ಗೌರವ ಇತ್ತು. ಒಮ್ಮೆ ಶ್ರೀ ಎಚ್‌. ಟಿ. 
ಸಾಸನೂರು ಅವರು ಸಾರ್ವಜನಿಕ ಸಮಾರಂಭದ ವೇದಿಕೆಯ ಮೇಲೆ ಇವರನ್ನು 
"ದೇವಮಾನವ' ಎಂದು ಕರೆದದ್ದುಂಟು. 

1962ರಲ್ಲಿ ರಾಷ್ಟ್ರೀಯ ರಕ್ಷಣಾ ನಿಧಿ ಸಂಗ್ರಹದ ನೇತೃತ್ವ ವಹಿಸಿದ ನಾಡಗೌಡರು 
ವಿಜಾಪುರ ಜಿಲ್ಲೆಯ ಹೆಸರು ರಾಷ್ಟ್ರಮಟ್ಟದಲ್ಲಿ ರಾರಾಜಿಸಲು ಕಾರಣೆಭೂತರಾದರು. 
ಒಮ್ಮೆಯೂ ಅವರು ಸಿಟ್ಟಿಗೆ ಬಂದದ್ದು ನಾನು ನೋಡಿಯೇ ಇಲ್ಲ. ಅಂತಹ ನಂಬಿಗಸ್ಥ 
ವ್ಯಕ್ತಿಯನ್ನು ನಾನು ನನ್ನ ಜೀವಮಾನದಲ್ಲಿಯೇ ನೋಡಿಲ್ಲ. ನೋಡುವುದೂ ಇಲ್ಲ. ಇಂದಿಗೂ 
ಅವರು ನೆನಪಾದರೆ ನನ್ನ ಕಣ್ಣಲ್ಲಿ ನೀರು ಬರುತ್ತವೆ. ನನಗೆ ಅವರಲ್ಲಿ ಪ್ರೀತಿಗಿಂತ ಭಕ್ತಿ 
ಇತ್ತೆಂಬುದು ಇಲ್ಲಿ ತಿಳಿಯಬಯಸುತ್ತೇನೆ. 

ಬಿ.ಎಸ್‌. ಪಾಟೀಲ ಮನಗೋಳಿ 


ದಿ: 29.10.2003 : ಮಾಜಿ ರಾಜ್ಯಸಚಿವರು 
ಕರ್ನಾಟಕ ಸರ್ಕಾರ. 


318 ಪಿ.ಎಂ. ನಾಡಗೌಡ 


ಜನಪರ ಕಾಳಜಿವುಳ್ಳ ದೀಮಂತ ವ್ಯಕ್ತ 


ಪಿ.ಎಂ. ನಾಡಗೌಡರು ಸಾರ್ವಜನಿಕ ಕ್ಷೇತ್ರದಲ್ಲಿ ಅಪರೂಪದ ವ್ಯಕ್ತಿ. ಅದರಲ್ಲೂ 

ಜಕೀಯ ಕ್ಷೇತ್ರದಲ್ಲಿ ಇಂತವರು ಸಿಗುವುದು ವಿರಳ. ನನಗೆ ಅವರ ಆಪ್ತ ಸಹಾಯಕರಾಗಿ 

ಕಾರ್ಯನಿರ್ವಹಿಸುವ ಭಾಗ್ಯ ದೊರಕಿತು. ಹೀಗಾಗಿ ಪಿ.ಎಂ. ನಾಡಗೌಡರನ್ನು ನಾಮು 
ಸಂಪೂರ್ಣವಾಗಿ ಅರಿತುಕೊಳ್ಳಲು ಸಾಧ್ಯವಾಯಿತು. 


ಅವರಲ್ಲಿ ಜಾತಿ, ಮತ, ಪಂಥಗಳ ಭಿನ್ನಬೇದ ಇರಲಿಲ್ಲ, ವಿಶಾಲ ಹೃದಯ, ಬಡವರನ್ನು, 
ಹಿಂದುಳಿದವರನ್ನು ಅಪ್ಪಿಕೊಂಡು ಅವರ ಕಷ್ಟಗಳಿಗೆ ಸದಾ ಸ್ಪಂದಿಸುವ ಮನೋಭಾವ ಅವರದು. 
ಈ ಭಾಗದಲ್ಲಿ ಶೈಕ್ಷಣಿಕ ಜಾಗ್ರತಿಯನ್ನು ಮೂಡಿಸಿದ ಶಿಕ್ಷಣ ತಜ್ಞ ಅವರು. ಜಿಲ್ಲಾ ಸ್ಕೂಲ್‌ 
ಬೋರ್ಡ್‌ ಚೇರಮನ್‌ರಾಗಿ, ಬಸವೇಶ್ವರ ವಿದ್ಯಾವರ್ಧಕ ಸಂಘ (ಬಾಗಲಕೋಟೆ) ದ 
ಆಡಳಿತಗಾರನಾಗಿ, ಕಾರ್ಯಾಧ್ಯಕ್ಷರಾಗಿ ಅವರು ಮಾಡಿದ ಸೇವೆ ಅನನ್ಯವಾದದು. ಕರ್ನಾಟಕ 
ವಿಶ್ವವಿದ್ಯಾಲಯದ ಸಿನೆಟ್‌ ಮತ್ತು ಸಿಂಡಿಕೇಟ್‌ ಸದಸ್ಯರಾಗಿ ಡಿ.ಸಿ. ಪಾವಟಿಯವರೊಂದಿಗೆ 
ಜೊತೆಗೂಡಿ ಕರ್ನಾಟಕ ವಿಶ್ವವಿದ್ಯಾಲಯದ ಬೆಳವಣಿಗೆಯಲ್ಲಿ ಕಾರಣೆಕರ್ತರಾದರು. ಅವತ್ತು 
ರೈಲ್ಲೆ ಮಂಡಳಿ 'ಸದಸ್ಯ್ಕರಾಗಿದ್ದಾಗ ಈ ಭಾಗದ ಅನೇಕ ನಿರುದ್ಯೋಗಿಗಳ ಬಾಳಿಗೆ ಬೆಳಕಾದರು. 

ಶಾಸಕರಾಗಿ, ಮಂತ್ರಿಗಳಾಗಿ ಈ ಭಾಗದಲ್ಲಿ ಅನೇಕ ಅಭಿವೃದ್ದಿಕಾರ್ಯಗಳನ್ನು ಕೈಗೊಂಡು 
ಬಾಗಲಕೋಟೆ ಜಿಲ್ಲಾ ಕೇಂದ್ರವಾಗಿ ರೂಪುಗೊಳ್ಳುವಲ್ಲಿನ ಹಿಂದಿನ ಕಾರಣೆಕರ್ತ ಪಿ.ಎಂ. 
ನಾಡಗೌಡರೆಂಬುದನ್ನು ಅಲ್ಲಗಳೆಯುವಂತಿಲ್ಲ.ಸರಳ, ಸಜ್ಜನಿಕೆಯ ಜನಪರ ಕಾಳಜಿವಳ್ಳ ದೀಮಂತ 
ವ್ಯಕ್ತತ್ತ ಅವರದು ಈ ಭಾಗದ ಸರ್ವತೋಮುಖ ಅಭಿವೃದ್ಧಿಗೆ ಪಿ.ಎಂ. ನಾಡಗೌಡರ ಕೊಡುಗೆ 
ಅಪಾರ ಎಂದು ಹೇಳಬಯಸುತ್ತೇನೆ. 


ದಿ: 17.10.2003 
ಜೆ.ಎಲ್‌. ಗುಗವಾಡ 
ಹುಂಡೇಕಾರ್‌ಗಲ್ಲಿ 
ಬಾಗಲಕೋಟೆ 587101 


ಪ್ರತಿಭಾವಂತ ಸಂಸದೀಯ ಪಟು 319 


ಜನಪ್ರಿಯ ನಾಡಗೌಡ 


ನಾನು ಸ್ಕೂಲ ಬೋರ್ಡದಲ್ಲಿ ಸದಸ್ಯನಾಗಿ, ವ್ಹಾಯಿಸ್‌ ಚೇರಮನ್ನನಾಗಿ ಪಿ.ಎಂ. 
ನಾಡಗೌಡರೊಂದಿಗೆ ಅನೇಕ ವರ್ಷಗಳನ್ನು ಕಳೆದದ್ದೊಂದು ಭಾಗ್ಯ ನಾನು ಶಿಕ್ಷಕ ವೃತ್ತಿ ತೊರೆದು 
ಸ್ವಾತಂತ್ರ್ಯ ಚಳುವಳಿಯಲ್ಲಿ ತೊಡಗಿದವನೆಂಬ ಕಾರಣದಿಂದ ನಾಡಗೌಡರು ನನ್ನನ್ನು ಹೆಚ್ಚಾಗಿ 
ಗೌರವಿಸುತ್ತಿದ್ದರು. ಶಿಕ್ಷಕರ ಸಮಸ್ಯಗಳು ಜಟಿಲವೆನಿಸಿದಾಗ ನನ್ನೊಂದಿಗೆ ಚರ್ಚಿಸಿ ನಿರ್ಣಯ 
ಕೈಗೊಳ್ಳುವ ಅವರ ಸಜ್ಯನಿಕೆಯನ್ನು ಮರೆಯಲಾರೆ. 


ಕಾಂಗೆಸ್‌ ಕಾರ್ಯಕ್ರಮವಿರಲಿ, ಶಾಲಾ ಸಮಾರಂಭವೇ ಇರಲಿ ಹೋಗುವಾಗ 
ನನ್ನನ್ನು ಕೂಡಿಕೊಂಡೇ ಹೊರಡುವುದು ಅವರಿಗೆ ಹಿಗ್ಗು. 


ಗ್ರಾಮೀಣ ಭಾಗಗಳಲ್ಲಿ ಅವರಿಗೆ ಅಪಾರ ಗೌರವ ಯಾವ ಊರಲ್ಲಿ ಯಾರ್ಕಾರು 
ಮುಖ್ಯಸ್ಥರೆಂಬುದನ್ನು ಬಾಯಿಪಾಠ ಮಾಡಿದಂತೆ ತಟ್ಟನೆ ಹೇಳುತ್ತಿದ್ದರು ನಾಡಗೌಡರ ನೆನಪಿನ 
ಶಕ್ತಿ ಅಗಾದವಾದದ್ದು, ಪ್ರತಿಯೊಂದು ಊರಲ್ಲಿ, ಪ್ರತಿಯೊಂದು ಶಾಲೆಯಲ್ಲಿ ಅವರಿಗೆ ಸ್ಟಾಗತ 
ಕಾಯ್ದಿರುತ್ತಿತ್ತು. "ನನ್ನನ್ನು ರೂಪಿಸಿದವರು ನಮ್ಮ ಶಿಕ್ಷಕರೇ ನನ್ನ ಬಳಗ ಬಹಳ ದೊಡ್ಡದು. 
ಒಬ್ಬಸ್ವಾಮಿಗಳಿಗೆ ನೂರಾರು ಮನೆತನಗಳಲ್ಲಿ ಭಕ್ತರಿರುತ್ತಾರೆ. ಆದರೆ ನನಗೆ ಜಿಲ್ಲೆಯ ಸಾವಿರಾರು 
ಶಾಲೆಗಳಲ್ಲಿ ಅಸಂಖ್ಯಾತ ಭಕ್ತರಿದ್ದಾರೆ. ಈ ಬಡವರಾದ ಭಕ್ತರು ಸುಖವಾಗಿದ್ದರೆ ಮಾತ್ರ ನಮಗೂ 
ನಿಮಗೂ ಸೂಖ ಅಲ್ಲೇನ್ರಿ? ಈ ಮಾತನ್ನು ಹಗಲೆಲ್ಲ ಹೇಳುತ್ತಿದ್ದ ನಾಡಗೌಡರು ನಮ್ಮಿಂದ 
ಬಹುಬೇಗನೆ ದೂರವಾದರು ಅವರು ಮರೆಯಾದರೇನಾಯಿತು? ಅವರು ಬದುಕಿದ ರೀತಿ 
ಮರೆಯಾಗುವುದಿಲ್ಲ. 


ವಿಜಾಪುರ 
1.11.19904 


ಶರಣಯ್ಯ ವಸ್ವದ 
ಮಾಜಿಶಾಸಕರು ಅಧ್ಯಕ್ಷರು 
ಸ್ವಾತಂತ್ರಯೋಧರ ಸಂಘ 


320 ಪಿ.ಎಂ. ನಾಡಗೌಡ 


ನಮ್ಮ ಮನದಾಳದಲ್ಲಿ ಉಳಿದ ಶ್ರೇಷ್ಠ ನಾಯಕ 


ಕರ್ನಾಟಕದ ಉಕ್ಕಿನ ಮನುಷ್ಯ ಎಂದೇ ಖ್ಯಾತರಾಗಿದ್ದ ಹಳ್ಳಿಕೇರಿ ಗುದ್ದೆಪ್ಪನವರು 
ಮುರಾರ್ಜಿದೇಸಾಯಿ ಅವರೊಂದಿಗೆ ನಿಕಟ ಸ್ನೇಹ ಸಂಪರ್ಕಹೊಂದಿದ್ದರು. ಅಲ್ಲದೆ ಅನೇಕ 


ರಾಷ್ಟ್ರನಾಯಕರ ಸಂಪರ್ಕವು ಅವರಿಗಿತ್ತು. 


ಪಿ.ಎಂ. ನಾಡಗೌಡರ ಇಳಿ ವಯಸ್ಸಿನ ಚಟುವಟಿಕೆ, ಕಾರ್ಯಶೀಲತೆ, ಹಾಗೂ 
ಸಮಾಜ ಸೇವೆಯನ್ನು ಮೊದಲು ಗುರುತಿಸಿದವರೆಂದರೆ ಹಳ್ಳಿಕೇರಿ ಗುದ್ದೆಪುನವರನ್ನು ವಿಧಾನಪರಿಷತ್ತಿನ 
ಸದಸ್ಯರನ್ನಾಗಿ ಮಾಡುವಲ್ಲಿ ಹಳ್ಳಿಕೇರಿ ಪಾತ್ರ ಗಮನಾರ್ಹವಾದುದು. ಇವರು ಶಾಸಕರಾದ 
ಮೇಲೆ ಬಾಗಲಕೋಟೆಯ ಬಸವೇಶ್ವರ ಸಂಘದವರು ನಾಡಗೌಡರನ್ನು ಕಾರ್ಯಾಧ್ಯಕ್ಷರನ್ನಾಗಿ 
ಮಾಡಿದರೆ, ಕಂಠಶಿಯವರ ಸಹಕಾರದಿಂದ ಸಂಸ್ಥೆಯನ್ನು ಅತ್ಯಂತ ಪ್ರಗತಿದಾಯಕವಾಗಿ ನಿಲ್ಲಲು 
ಶ್ರಮಿಸಿದರು. 

ಆಗ ವಾನು ವಿಜಾಪುರ ಜಿಲ್ಲಾ ಭಾರತ ಸೇವಕ ಸಮಾಜದ ಕಾರ್ಯದರ್ಶಿಯಾಗಿ 
ಕಾರ್ಯನಿರ್ವಹಿಸುತಿದ್ದೇ. ನಾಡಗೌಡರು ಈ ನಮ್ಮ ಸೇವೆಯ ಕಾರ್ಯಚಟುವಟಿಕೆಗಳಲ್ಲಿ 
ಪಾಲ್ಗೊಂಡು ನಮಗೆ ಮಾರ್ಗದರ್ಶನಮಾಡುತ್ತಿದ್ದರು. ಅವರು ಮಂತ್ರಿಗಳಾಗಿದ್ದಾಗ ಸರ್ಕಾರಿ 
ಅಧಿಕಾರಿಗಳಿಗೆ ಭಕ್ತಿ ನೀಡುವ ಯೋಜನೆ, ಜನತಾ ಬಜಾರ ಯೋಜನೆ ಇಂತಹ ಹತ್ತಾರು 
ಯೋಜನೆಗಳನ್ನು ಜಾರಿಗೊಳಿಸಿ ನಾಡಿನ ಜನರ ಪ್ರೀತಿಗೆ ಪಾತ್ರರಾದರು. 


ಬಾಗಲಕೋಟೆ ಬಸವೇಶ್ವರ ಇಂಜನೀಯರಿಂಗ್‌ ಕಾಲೇಜಿಗೆ ನೂರಾರು ಎಕರೆ 
ನಿವೇಶನವನ್ನು ಕೊಡಿಸಿದರು. ಅಲ್ಲದೆ ಈ ಕಾಲೇಜಿನ ಉದ್ಭಾಟನೆಗೆ ಶ್ರೀಮತಿ 
ಇಂದಿರಾಗಾಂಧಿಯವರನ್ನು ಕರೆತಂದು ಈ ಜಿಲ್ಲೆಯ ಕೀರ್ತಿಗೆ ಪಾತ್ರರಾದರು. ನಾಡಗೌಡರು 
ಬದುಕಿನುದ್ದಕ್ಕೂ ಮಾಡಿದ ಕಾರ್ಯಗಳು ಪ್ರಶಂಸನೀಯ ಅವರ ಜನಸೇವೆ ಇಂದಿಗೂ ಸಹ 
ಯಾರು ಮರೆಯುವ ಹಾಗಿಲ್ಲ. ಅವರು ಸದಾ ನಮ್ಮಮನದಾಳದಲ್ಲಿ ಉಳಿದ ಶ್ರೇಷ್ಠ ನಾಯಕರು. 


ಬಾಗಲಕೋಟಿ 
ದಿ: 19.10.2003 
ಗೋಲಪ್ಪನವರು ಎಸ್‌.ಬಿ. 
ಉಪಾಧ್ಯಕ್ಷರು, 


ರಾಜ್ಯಪ್ರಗತಿಪರ ಜನತಾದಳ. 


ಪ್ರತಿಭಾವಂತ ಸಂಸದೀಯ ಪಟು 321 


ಗೆಳೆಯರ ಹಿತಚಿಂತಕ 


1941-1942 ರಲ್ಲಿ ನಾನು ಬೆಳಗಾವಿಯ ಸರಕಾರಿ ಶಿಕ್ಷಕರ ತರಬೇತಿ ಕಾಲೇಜಿನಲ್ಲಿ 
ಬಿ.ಟಿ. ಕ್ಲಾಸಿನಲ್ಲಿ ಓದುತ್ತಿದ್ದೆ. ಆಗ ಪ.ಎಂ. ನಾಡಗೌಡರು ಮೊದಲನೆಯ ಎಲ್‌.ಎಲ್‌.ಬಿ. 
ಕ್ಲಾಸಿನಲ್ಲಿ ಓದುತ್ತಿದ್ದರು. ನಮ್ಮಿಬ್ಬರು ಪರಿಚಯವಾದದ್ದು ಆಗಲೇ ಮುಂದೆ ಅಲ್ಲಿಯೇ ಬಾಂಧವ್ಯ 
ಬೆಳೆಯಿತು. ಅವರ ಸರಳ ಸಜ್ಜನಿಕೆಗೆ ಅವರೇ ಮಾದರಿಯಾಗಿ ನನ್ನನ್ನು ಆಕರ್ಷಿಸಿದರು. ಮುಂದೆ 
ಎಲ್‌.ಎಲ್‌.ಬಿ ಪಾಸಾಗಿ ಬಾಗಲಕೋಟೆಯಲ್ಲಿ ವಕೀಲ ವೃತ್ತಿ ಆರಂಭಿಸಿದರು. ನಮ್ಮಿಬ್ಬರ 
ಮಿತ್ರರಾಗಿದ್ದ ಇಟಗಿ ವಕೀಲರೊಂದಿಗೆ ನಮ್ಮಮನೆಗೆ ಬರುವುದು ವಾಡಿಕೆ ಆಗ ನಾನು ಸಿದ್ದೇಶ್ವರ 
ಹೈಸ್ಕೂಲಿನಲ್ಲಿ ಶಿಕ್ಷಕನಾಗಿದ್ದೆ. ನಮ್ಮಅವರ ವೃತ್ತಿ ಬೇರೆ ಬೇರೆಯಾದರೂ ಪರಸ್ವರ ವಿಚಾರಧಾರೆ 
ಮನೋಗತ ಏಕಮುಖಿಯಾಗಿತ್ತು. 


ಶ್ರೀ ಬಿ.ಟಿ. ಮುರನಾಳರು ಜಿಲ್ಲಾ ಸ್ಕೂಲ್‌ ಬೋರ್ಡ್‌ ಚೀರಮನ ಆಗಿದ್ದರು. ನಾನು 
ಉಪಾಧ್ಯಕ್ಷನಾಗಿದ್ದೆ. ಕೆಲವ ಕಾಲದ ನಂತರ ನಾಡಗೌಡರು ಸದಸ್ಯರೆಂದು ಸ್ಕೂಲ್‌ ಬೋರ್ಡ್‌ನಲ್ಲಿ 
ಪ್ರವೇಶಿಸಿದರು. ಕರ್ನಾಟಕ ವಿಶ್ವವಿದ್ಯಾಲಯದ ಸಿನೇಟ್‌ಗೆ ಚುನಾವಣೆ ನಡೆಯಿತು. ಆಗ ಪ.ಎಂ. 
ನಾಡಗೌಡ ಅವರನ್ನೇ ಆಯ್ಕೆ ಮಾಡಲಾಯಿತು. ಅವರು ವಿಶ್ವವಿದ್ಯಾಲಯದ ವಲಯದಲ್ಲಿ 
ಭಾರಿ ಪ್ರಭಾವಿ ಸದಸ್ಕೆರೆನಿಸಿದರು. 

ಮುಂದೆ 4,5 ವರ್ಷಗಳ ನಂತರ ಸ್ಕೂಲ ಬೋರ್ಡ್‌ ಕಮಿಟಿ ಬದಲಾಯಿತು. 
ನಾಡಗೌಡರು ಚೇರ್‌ಮನ್ನರಾದರು. ಆಗ ನಾಡಗೌಡರು ಸ್ಕೂಲಬೋರ್ಡಿಗೆ ಅಪೂರ್ವವಾದ 
ಘನತೆಯನ್ನು ತಂದರೆಂಬುದು ಚಿರಸರಣೀಯ ಹೆಚ್ಚಾಗಿ ಬಡವರಿಗೆ, ಹಿಂದುಳಿದ ವರ್ಗದವರಿಗೆ, 
ಜಾಣರಾದವರಿಗೆ ಶಿಕ್ಷಕ ಜಾಣ್ಮೆಯನ್ನು ಧಾರಾಳವಾಗಿ ಕೊಟ್ಟರು. ವಿಶೇಷವೆಂದರೆ ರಾಜಕೀಯವಾಗಿ 
ವಿರೋಧಿಸುವ ವ್ಯಕ್ತಿಗಳಿಗೆ ನಾಡಗೌಡರು ಪ್ರಥಮ ಪ್ರಾಶಸ್ತ್ಯವಿತ್ತು ಅವರ ಕೆಲಸ ಮಾಡಿ ಅವರ 
ವಿರೋಧಿ ಮನೋಭಾವವನ್ನು ಶಮನಗೊಳಿಸಿ, ಸಹಕಾರಕ್ಕೆ ಅಣೆಗೊಳಿಸಿದರು ಈ ಚತುರತೆ, 
ತಾಳ್ಮೆ ಅವರ ಹುಟ್ಟು ಗುಣವಾದುದನ್ನು ನಾನು ಗುರುತಿಸಿದ್ದೆ. 

ಅವರ ನಿಷ್ಕಪಟ ಗುಣ ವಿಶೇಷ, ತೆರೆದ ಮನಸ್ಸು ಇವುಗಳ ದುರುಪಯೋಗ 
ಮಾಡಿಕೊಂಡುವರೂ ಇರುತ್ತಿದ್ದರು. ಒಳ್ಳೆಯದನ್ನು ಈಡೇರಿಸುವಾಗ ನಾಡಗೌಡರು ಧೀರತನದಿಂದ 
ನಿರ್ಣಯಿಸಿ, ಮಹತ್ತರ ಜವಾಬ್ದಾರಿ ನಿರ್ವಹಿಸುತ್ತಿದ್ದರು. 

ಪರೋಪಕಾರ, ಪರಹಿತ ಚಿಂತನೆಗಳಿಗೆ ಅವರ ಬದುಕು ಮಾತ್ರ ಮೀಸಲಾಯಿತೆಂಬುದು 
ಮುಖ್ಯ ತಮ್ಮ ಸ್ನೇಹಿತರನ್ನು ಅವರವರಿಗೆ ಯೋಗ್ಯವಾದ ಸ್ಥಾನಗಳಿಗೇರಿಸಿ, ಆಧಿಕಾರ ನೀಡಿ 
ಸಂತೋಷಪಟ್ಟರು. ತಾವ ಮಾತ್ರ ಹೆಚ್ಚಿನದೇನನ್ನು ಬಯಸಲಿಲ್ಲ. ಅವರನ್ನು ವಿರೇಂದ್ರ ಪಾಟೀಲರು 
ಒತ್ತಾಯದಿಂದ ಮಂತ್ರಿಮಂಡಲಕ್ಕೆ ಸೇರಿಸಿಕೊಂಡದ್ದನ್ನು ಈಗಿನ ಹಪಾಪಿ ರಾಜಕಾರಣಿಗಳು 
ಯೋಚಿಸಬೇಕು ಸರಿಸಿ ಅವರ ದಾರಿ ಕ್ರಮಿಸಬೇಕು. 


322 ಪಿ.ಎಂ. ನಾಡಗೌಡ 


ನನ್ನನ್ನು ಲೋಕ ಸೇವಾ ಆಯೋಗದ ಸದಸ್ಯನೆಂದು ನಾಮಕರಣ ಮಾಡಲು ಒತ್ತಾಯಿಸಿ, 
ನನ್ನ ಕಡೆಗೆ ಒಮ್ಮೆ ಇಟಗಿ ವಕೀಲರನ್ನು ಕಳಿಯಿಸಿದರು. ನಾನು ಒಲ್ಲೆನೆಂದು ನಿರಾಕರಿಸಿದೆ. 
ಅವರು ಬಹಳೇ ಜುಲುಮೆ ಮಾಡಿದಾಗ ಊರುಬಿಟ್ಟು ಗುಪ್ತವಾದ ಸ್ಥಳಕ್ಕೆ ಎರಡುವಾರ ಹೋಗಿ 
ತಲೆ ಮರೆಸಿಕೊಂಡಿದ್ದ. 

1934 ರಲ್ಲಿ ಕರ್ನಾಟಕ ವಿಧಾನ ಪರಿಷತ್ತಿಗೆ ನನ್ನನ್ನು ಸದಸ್ಯನೆಂದು ಸರಕಾರ 
ನಾಮಕರಣ ಮಾಡಿತು. ನಾಡಗೌಡರು ಆಗ ವಿರೋಧ ಪಕ್ಷದಲ್ಲಿದ್ದರು "ಸಮರ್ಥ ವ್ಯಕ್ತಿಯನ್ನು 
ನಾಮಕರಣ ಮಾಡಿದ್ದೀರಿ” ಅಂತಾ ಮುಖ್ಯಮಂತ್ರಿ ದೇವರಾಜ ಅರಸರಿಗೆ ನಾಡಗೌಡರು 
ಅಭಿನಂದಿಸಿ ಪತ್ರ ಬರೆದರು. ಈ ವಿಷಯವನ್ನು ದೇವರಾಜ ಅರಸರೇ ನನಗೆ ತಿಳಿಸಿದರು. 
ನಾಡಗೌಡರು ಒಳ್ಳೆಯದನ್ನು ಮೆಚ್ಚುವಲ್ಲಿ ಅಗ್ರ ಗಣ್ಯರು. 

ಬೆಂಗಳೂರಿನಲ್ಲಿದ್ದಾಗ ಅವರಾಗಿಯೇ ಕರೆ ಕಳಿಸುತ್ತಿದ್ದರು. ಸ್ನೇಹಿತರ ಭೆಟ್ಟಿಯೆಂದರೆ 
ಅವರಿಗೊಂದು ಹಬ್ಬ. ಒಂಟಿತನ ಅವರಿಗೆ ಆಗುತ್ತಿರಲಿಲ್ಲ. ಬಿಳಿಜೋಳ ರೊಟ್ಟಿ. ಸೆಪ್ಪನ್ನ ಬೇಳೆ 
ಜೊತೆಗೆ ಕೆಂಪು ಚಟ್ನಿ ಆದರೆ ಸಾಕು. ಅದು ಅವರಿಗೆ ಅಚ್ಚುಮೆಚ್ಚಿನ ಮೃಷ್ಟನ. ನಮ್ಮ ಮನೆಗೆ 
ನಾಡಗೌಡರು ಬಂದಾಗಲೆಲ್ಲ. ಈ ಮೃಷ್ಟನ್ನ ಸಿದ್ದವಾಗುತಿತ್ತು. ಕೂಡಿ ಉಂಡವರು ನಾವು; 
ಕೂಡಿನಕ್ಕವರು ಅವರನ್ನು ಕೊನೆಯ ಸಲ ಭೇಟಿಯಾದದ್ದು ಬೆಂಗಳೂರಿನ ಕ್ರಿಶ್ಚಿಯನ್‌ ಆಸ್ಪತ್ರೆಯಲ್ಲಿ 
ಅವರ ಸೋತ ಶರೀರದ ವೇದನೆ ಮುದ್ದೆ ಮಾಡಿತ್ತು. ಆಗ ನಮ್ಮಿಬ್ಬರ ಕಣ್ಣಲ್ಲೂ ನೀರು; 
ದು:ಖಾತಿಶಯ ಸನ್ನೆ ಮಾಡಿ ಮೌನಭಾವದಿಂದಲೇ ಮಾತಾಡಿದರು. ಭಾರವಾದ ಹೃದಯದಿಂದ 
ಮರಳಿದೆ. ಮರುದಿನ ಅವರನ್ನು ಬಾಗಲಕೋಟೆಗೆ ಕರೆದೊಯ್ದರು. ಒಂದು ದಿನ ಉರುಳಿರಲಿಲ್ಲ. 
ನಾಡಗೌಡರು ನಮ್ಮನ್ನು ಅಗಲಿದ್ದರು. 
ದಿ: 15.1.1995 

ಡಾ.. ಎಚ್‌.ಟಿ. ಸಾಸನೂರ 
ವಿಶ್ರಾಂತ ಪ್ರಾಚಾರ್ಯರು 
ವಿಜಾಪುರ 
(ಆಧಾರ : ಈಶ್ವರ ಚಂದ್ರ ಚಿಂತಾಮಣಿಯವರು ಬರೆದ ಪಿ.ಎಂ. ನಾಡಗೌಡ 
ಗ್ರಂಥದಿಂದ) 


ಪ್ರತಿಭಾವಂತ ಸಂಸದೀಯ ಪಟು 323 


ನನ್ನ ಆತ್ಮೀಯ ಸ್ನೇಹಿತ 

ನಾಡಿನ ರಾಜಕೀಯ ಮುತ್ನದ್ದಿಗಳಲ್ಲಿ ಒಬ್ಬರು ನನ್ನ ಗೌರವಾನ್ನಿತ ನಾಯಕರಾಗಿದ್ದ 
ಪಿ.ಎಂ. ನಾಡಗೌಡರು ಶಾಸಕರಾಗಿ, ಮಂತ್ರಿಗಳಾಗಿ ಅನೇಕ ಯೋಜನೆಗಳನ್ನು ರೂಪಿಸಿ 
ಜನಸಾಮಾನ್ಯರಿಗೆ ಅದರ ಅನುಕೂಲವನ್ನು ಕಲ್ಪಿಸಿಕೊಟ್ಟರು ಸರಳ, ಸಜ್ಜನಿಕೆಯ ಜನಪರ ಕಾಳಜಿವುಳ್ಳ 
ವ್ಯಕ್ತಿಯಾಗಿದ್ದರು. 

ಅಖಂಡ ಬಿಜಾಪುರ ಜಿಲ್ಲೆಯನ್ನು ಮಾರ್ಪಡಿಸುವಲ್ಲಿ ಅತ್ಯಂತ ಕಾಳಜಿವುಳ್ಳ ದಿಟ್ಟ 
ಹೆಜ್ಜೆಯ ಹೋರಾಟಗಾರರಾಗಿ ಕೃಷ್ಣ ಮೇಲ್ದಂಡೆ ಯೋಜನೆ ಸಂಬಂಧ ರಾಜ್ಯದ ಮಾಜಿ 
ಮುಖ್ಯಮಂತ್ರಿಗಳಾದ ಎಸ್‌. ನಿಜಲಿಂಗಪ್ಪನವರೊಂದಿಗೆ ಕೂಡಿ ಅವಿರಿತವಾಗಿ ಹೋರಾಟ 
ನಡೆಸಿದವರು. 


ಈಗಿನ ಜನ್ಮತಾಳಿದ ಬಾಗಲಕೋಟೆ ಜಿಲ್ಲೆಯ ರೂಪರೇಷೆಗಳನ್ನು ಕಲ್ಪಿಸಿದ 
ಮೊಟ್ಟಮೊದಲ ವ್ಯಕ್ತಿಯಾಗಿದ್ದಾರೆ. ಅಂದಿನ ಅವರ ಕನಸು ಇಂದು ನನನಾಗಿದೆ. ಬಸವ ತತ್ವ 
ಹಾಗು ಕೂಡಲ ಸಂಗಮದ ಅಭಿವೃದ್ಧಿ ಆಂತರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ಯುವ 
ಹಂಬಲವುಳ್ಳವರಾಗಿದ್ದರು. ಲಕ್ಷಾಂತರ ರೈತಾಪಿ ಜನರ ಜಮೀನುಗಳಿಗೆ ನಾರಾಯಣಪುರ 
ಆಣೆಕಟ್ಟಿನಿಂದ ನಿರುಣೆಸುತ್ತಿರುವ ಈಗಿನ ಈ ಪ್ರಯತ್ನಕ್ಕೆ ಅವರು ಕನಸುಗಾರರಾಗಿದ್ದರು. 

ನಾಡಗೌಡರು ಎಲ್ಲರಿಗೂ ಬೇಕಾದ ವ್ಯಕ್ತಿ. ನನಗೂ ಅವರಿಗೂ ಆತ್ಮೀಯ ಸ್ನೇಹ 
ಸಂಬಂಧಗಳಿದ್ದವು. ಅವರ ಕಾರ್ಯ, ಪ್ರಗತಿಪರ ವಿಚಾರಗಳು ನನ್ನ ಮನಸ್ಸಿನಲ್ಲಿ ಶಾಶ್ವತವಾಗಿ 
ಉಳಿದುಕೊಂಡಿವೆ. 


ಇಂತಹ ಮಹಾನ್‌ ವ್ಯಕ್ತಿಯನ್ನು ಕುರಿತು ಕರ್ನಾಟಕ ಸರ್ಕಾರದ ವಿಧಾನಸಭೆ 
ಸಚಿವಾಯದಿಂದ ಸಂಸದೀಯ ಪಟುಗಳ ಬದುಕುಬರಹ ಮಾಲಿಕೆಯಲ್ಲಿ ಗ್ರಂಥ ಬರೆಯಿಸಿ 
ಪ್ರಕಟಸುತ್ತಿರುವುದು ಅತ್ಯಂತ ಶ್ಲಾಘನೀಯ ಕಾರ್ಯವಾಗಿದೆ. 
ದಿ: 3.11.2003 
ಬೆಂಗಳೂರು 


ಎಸ್‌. ಆರ್‌. ಬೊಮ್ಮಾಯಿ 
ಮಾಜಿ ಮುಖ್ಯಮಂತ್ರಿಗಳು 


324 ಜಿ.ಎಂ. ನಾಡಗೌಡ 


ನಾನು ಕಂಡಂತೆ ಶ್ರೀ ಪಿ.ಎಂ. ನಾಡಗೌಡರು 


1967-72 ರವರೆಗಿನ ಅವಧಿಯಲ್ಲಿ ನಾನು ಶಾಸಕನಾಗಿದ್ದಾಗ ಶ್ರೀ ಪಿ.ಎಂ. 
ನಾಡಗೌಡರು ಅಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರಾಗಿದ್ದರು. ಅತ್ಯಂತ ದಕ್ಷ 
ಸಂಘಟಕರಾಗಿದ್ದ ಅವರು, ತಮ್ಮಅನಾರೋಗ್ಯದ ನಡುವೆಯೂ ರಾಜ್ಯಾದ್ಯಂತ ಸಂಚರಿಸಿ 
ತಮ್ಮಲಧೀನ ಇಲಾಖೆಯ ಕಾರ್ಯವನ್ನು ದಕ್ಷತೆಯಿಂದ ನಿರ್ವಹಿಸಿದ್ದರು. ಪ್ರತಿಯೊಬ್ಬರ 
ಕಷ್ಟಗಳಿಗೆ ಸಕಾರಾತಕ್ರವಾಗಿ ಪ್ರತಿಸ್ಪಂದಿಸುತ್ತಿದ್ದ ಅವರು ಅತ್ಯಂತ ಜನಾನುರಾಗಿಯಾಗಿದ್ದರು. 
ಇಂದಿನಿಂದ ಅಂತಹ ದಕ್ಷ್ಯ ಪ್ರಾಮಾಣಿಕ ರಾಜಕಾರಣಿಗಳ ಅಗತ್ಯ ಕರ್ನಾಟಕಕ್ಕೆ ಇದೆ. 
ಅವರೊಂದಿಗೆ ನನ್ನ ಒಡನಾಟಿ ಎಂದಿಗೂ ನನ್ನಲ್ಲಿ ಹಸಿರಾಗಿ ಉಳಿದಿದೆ. 


ಬಿ.ಎಂ. ಇದಿನಬ್ಬ 
ಅಧ್ಯಕ್ಷರು 
ದಿನಾಂಕ 3-11-2003 ಕನ್ನಡ ಅಭಿವೃದ್ದಿ ಪ್ರಾಧಿಕಾರ 


ಬಾಗ - ಐದು 


ಭಾವಚಿತಗಳೆಲ್ಲಿ ನಾಡಗೌಡರು 


ಪ್ರತಿಭಾವಂತ ಸಂಸದೀಯ ಪಟು 327 


ಮತಿ 


ಪಿ.ಎಂ. ನಾಡಗೌಡರು, ಧರ್ಮಪತ್ನಿ ಶ್ರೀಮತಿ ಕಾಶೀಬಾಯಿ 


328 ಪಿ.ಎಂ. ನಾಡಗೌಡ 


ಭಾರತದ ರಾಷ್ಟಪತಿ ಜಾಕೀರ್‌ ಹುಸೇನ್‌, ರಾಜಪಾಲ ಜಿ.ಎಸ್‌. ಪಾಠಕ್‌ 
ಮುಖ್ಯಮಂತ್ರಿ ವಿರೇಂದ್ರಪಾಟೀಲರೊಂದಿಗೆ ಪಿ.ಎಂ. ನಾಡಗೌಡರು 


ರಾಜ್ಯಪಾಲ ಎ.ಎ. ಗಿರಿಯವರಿಂದ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ 


ಪ್ರತಿಭಾವಂತ ಸಂಸದೀಯ ಪಟು 329 


ಎರಡನೆಯ ಬಾರಿಗೆ ಸಚಿವ ಸ್ನಾನ ದೊರೆತಾಗ ರಾಜ್ಮಹಾಲ ಜಿ.ಎಸ್‌. ಪಾಠಕ್‌ 
ಅವರಿಂದ ಪ್ರಮಾಣ ವಚನ ಸ್ವೀಕಾರ 


ಶ್ರೀ ಬಾಬು ಜಗಜೀವನರಾಮ್‌, ಶ್ರೀ ಗುರುಪಾದಸ್ವಾಮಿ ಅವರೊೊಂಬಗೆ 
ಶ್ರೀ ಪಿ.ಎಂ. ನಾಡಗೌಡರು 


ಪ್ರತಿಭಾವಂತ ಸಂಸದೀಯ ಪಟು 331 


ಶ್ರೀ ಬಿ.ದಿ. ಜತ್ತಿ, ಶ್ರೀ ದಿಸಿ. ಹಾವಟೆ ನೀ ನಂದಿಮಠ 
ಮುಂತಾದವರೊಂದಿಗೆ ನಾಡಗೌಡರು 


ತೆ &° ನ 
ಶ್ರಿೀ ರಾಜ್ಯಪಾಲ ಧರ್ಮವೀರ fy 


ವರೊಂದಿಗೆ ಪಿ.ಎಂ. ನಾಡಗೌಡರು 


ಪಿ.ಎಂ. ನಾಡಗೌಡ 


ಶ್ರೀ ಎಸ್‌. ನಿಜಲಿಂಗಪ್ಪ ಶ್ರೀ ವಿರೇಂದ್ರ ಪಾಟೀಲ್‌, 
ಶ್ರೀ ಎಸ್‌.ಆರ್‌. ಕಂಠಿಯವರೊಂದಿಗೆ ನಾಡಗೌಡರು 


i ಇ 
\ ( 
| \ | | 
[NS ಬ 
Li 4 | 


| ಶ್ರೀ ವೀರೇಂದ್ರ ಪಾಟೀಲ್‌, ಶ್ರೀ ಕೆ.ವಿ. ಶಂಕರೇಗೌಡ, | 
ಎಸ್‌, ನಿಜಲಿಂಗಷ್ಠನವರೊಂದಿಗೆ ನಾಡಗೌಡರು 


ಪ್ರತಿಭಾವಂತ ಸಂಸೆದೀಯ ಪಟು 333 


ವಿಸ್‌.ಆರ್‌. ಕೆಂಠಿಯವರೊಂದಿಗೆ ಪಿ.ಎಂ. 'ನಾಡಗೌಡರು Wy 


ಹಳ್ಳಿಕೇರಿ ಗುದ್ದೆಪ್ಟ್ಯ ಎಸ್‌.ಬಿ. ಪಾಟೀಲ್‌, ಬಿ.ಟಿ. ಮುರನಾಳೆ, ಶ್ರೀ ಬಿ.ಎಮ್‌. 
ಪಾಟೀಲ್‌ರೊಂದಿಗೆ ಪಿ.ಎಂ. ನಾಡಗೌಡರು ಎ.ಪಿ.ಎಂ.ಸಿ. ಕಛೇರಿ ಉದ್ದಾಟನಾ 
ಸಮಾರಂಭದಲ್ಲಿ 


ಪಿ.ಎಂ. ನಾಡಗೌಡ 


ಕು 


ನಿಂ. ನಾಡಗೆ`ದರು 


SS 


a 


ದ 


ಸಿ 


ಬಿನದ ತುಲಾಬಾರ ಮಾದಿ 


ಗೆ 


ಲಾಮ್‌ 
ವಲ 


[e. 
Oo 
4 


3 
9 
pe 


ಸೇಹಿತರ ಮದುವೆ 


ಜಿ 
|v 


ಲ್‌ 


RR 
pe] 


ಲ್‌ 


ಗೌ 


ಪಿ.ಎಂ. ನಾಡ 


ಪ್ರತಿಭಾವಂತ ಸಂಸದೀಯ ಪಟು 335 


rE 


ಎಸ್‌. ನಿಜಲಿಂಗಪ್ಪ ಎಸ್‌.ಆರ್‌. ಕಂಠಿ, ಮಳ್ಳೇಗೇರಿಯವರೊಂದಿಗೆ 
ನಾಡಗೆನಡರು 


ಪಿ.ಎಂ. ನಾಡಗೌಡರು ಬಿಜಾಪುರ ಸೈನಿಕ ಶಾಲೆಗೆ ಬೆಟ್ಟಕೊಟ್ಟಾಗ ಜೊ 
ಮೇಜರ್‌ ಜನರಲ್‌ ಕೆ.ಡಿ. ಸಿಂಗ್‌ ಮತ್ತು ಎಸ್‌.ಸಿ. ದುಬೆ. 


ವ್‌ 


ತೆಯಲ್ಲಿ 


ತ.ಸಂ. 


ಪಕಟಗೊಂಡ ಪುಸ್ತಕಗಳು 


ಪುಸ್ತಕದ ಹೆಸರು 


ಕೆ. ಹನುಮಂತಯ್ಯ 


ಎಸ್‌. ನಿಜಲಿಂಗಪ್ಪ 


ಶಾಂತವೇರಿ ಗೋಪಾಲ ಗೌಡ 
ವೈಕುಂಠ ಬಾಳಿಗಾ 


ವೀರೇಂದ್ರ ಪಾಟೀಲ್‌ 


ಟಿ. ಸಿದಲಿಂಗಯ್ತ 
ಜಗಳೂರು ಇಮಾಂ 


ಕೆಸಿ, ರೆಡ್ಡಿ 


ಲೇಖಕರ ಹೆಸರು 


ಪ್ರೊ ಎನ್‌.ಬಿ. ಪಂಗಣ್ಣಾಯ್ಯ 


ಹಾಗೂ ಇತರರು 


ಡಾ॥ ಸಂದೀಪ್‌ ಶಾಸ್ತಿ 


'ಪೊ॥ ಎನ್‌.ಬಿ. ಪಂಗಣ್ಣಾಯ್ಕ 


ಡಾ। ಪಿ. ಜೀವನ್‌ ಕುಮಾರ್‌ 


ಡಾ॥ ಎಸ್‌.ಹೆಚ್‌. ಕವಂ 
ಹಾಗೂ ಇತರರು 
ಡಾ! ಎಸ್‌.ಹೆಚ್‌. ಕವಂ 


ಹಾಗೂ ಇತರರು 


ಟಿ 


ಟೆ 


ಪತಿಭಾವಂತ ಸಂಸದೀಯ ಪಟುಗಳ ಬದುಕು ಬರಹ ಮಾಲಿಕೆ 


ದರ 


20.00 


15.00 
15.00 
20.00 


20.00 


15.00 


15.00 


15.00 


15.00 
15.00 
15.00 
20.00 
15.00 


20.00 


ಬಿ. ರಾಚಯ್ದ 

ಎಂ. ನಾಗಪ್ಪ 

ಜೆ.ಬಿ. ಮಲ್ಲಾರಾಧ್ಯ 
ಗಂಗಾಧರ್‌ ನಮೋಶಿ 
ಬಿ.ಡಿ. ಜತ್ತಿ 


~ 


ಆರ್‌. ಗುಂಡೂರಾವ್‌ 


ಸಿ.ಎಂ. ಆರ್ಮುಗಂ 
ಜೆ.ಹೆಚ್‌. ಪಟೇಲ್‌ 


ಎಸ್‌.ಡಿ. ಗಾಂವಕರ್‌ 


ಪುಸ್ತಕದ ಹೆಸರು 
ಡಾ॥ ಬಿ.ಆರ್‌. ಅಂಬೇಡ್ಕರ್‌ 


ಡಾ। ರಾಂ ಮನೋಹರ 


ಲೋಹಿಯಾ 


ಎಂಕೆ. ಭಂಡಿ 

ಪ್ರೊ। ಬಿ.ಎನ್‌. ಚಂದ್ರಯ್ಯ 
ನಂಜಯ್ಯ ಹೊಂಗನೂರ್‌ 

ಡಾ॥ ಎಂ.ಎಸ್‌. ಪಾಟೀಲ್‌ 

ಡಾ॥ ಹೆಚ್‌.ಎಂ. ಪಂಚಾಕ್ಷರಯ್ಯ 
ಡಾ॥ ಕವಂಟೆ ಪಾಗೂ ಇತರರು 
ಕೃಷ್ಣ ಕೊಲ್ಲಾರ ಕುಲಕುರ್ಣಿ 


ಈಶ್ವರದ್ದೆ ್ಯ ತೋಟ 


ಮೋಹನ್‌ ವರ್ಣೇಕರ್‌ 
ಉಷಾ ಹಾರೋಗದ್ದೆಸನಾಯಕ್‌ 


ಮಲ್ರಿಕಾರ್ಜುನಕೂಡಲಗಿ 


ಲೇಖಕರ ಹೆಸರು 


ಭಾಷಾಂತರ ನಿರ್ದೇಶನಾಲಯ 


ಭಾಷಾಂತರ ನಿರ್ದೇಶನಾಲಯ 


20.00 
20.00 
20.00 
15.00 
15.00 
15.00 
15.00 
20.00 
15.00 
15.00 
15.00 
30.00 
15.00 
20.00 
20.00 
20.00 
30.00 


15.00 


ದರ 


20.00 


15.00 


ಡಾ॥ ಶ್ವಾಂಪಸಾದ್‌ ಮುಖರ್ಜಿ 
ಶೇಕ್‌ ಮಹಮದ್‌ ಅಬ್ದುಲ್ಲಾ 
ಡಾ।॥ ರಾಜೇಂದ ಪ್ರಸಾದ್‌ 
ಭೂಪೇಶ್‌ ಗುಪ್ಪ 
ಆನಂತಶಯನಂ೦ ಅಯ್ಯಂಗಾರ್‌ 


ರಾಜಕುಮಾರಿ ಅಮೃತ್‌ಕೌರ್‌ 


ಡಾ। ಬೆ೦ತಾಮನ್‌ ಡಿ. ದೇಶಮುಖ್‌ 


೦ತರ ನಿರ್ದೇಶನಾಲಯ 


೦ತರ ನಿರ್ದೇಶನಾಲಯ 


20.00 


20.00 


15.00 


20.00 


20.00 


15.00 


20.00 


20.00 


15.00 


15.00 


15.00 


15.00 


